ಶ್ರೀ ಮಲ್ಲಿಕಾರ್ಜುನ ಗ್ರಂಥ ಮಾಲೆಯ ಸಪ್ತಮ ಕುಸುಮ 


ಜಯದೇವನ ಚಂದ್ರಾಲೋಕ 


ಮತ್ತು 


ಕೇದಾರಭಟ್ಟನ ವೃತ್ತರತ್ನಾಕರ 


ಅನುವಾದಕ 


ವಿದ್ವಾನ್‌ ಬಿ. ರಾಜಶೇಖರಯ್ಯ, ಎಂ.ಎ., 
ನಿವೃತ್ತ ಪ್ರಾಧ್ಯಾಪಕ ಅಲಂಕಾರ ವಿಭಾಗ 
ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು. 


ಪ್ರಕಾಶಕ 
ವಿದ್ವಾನ್‌ ಎಂ. ಮಲ್ಲಣ್ಣ, ಎಂ.ಎ., 
ಶ್ರೀ ಮಲ್ಲಕಾರ್ಜುನ ಗಂಥ ಪ್ರಕಾಶನ, 
೪೧೫ ೧ನೇ ಕ್ರಾಸ್‌, ವಿದ್ಯಾನಗರ, ಮೈಸೂರು. 
ಮತ್ತು 
ವಿದ್ವಾನ್‌ ಬಿ.ರಾಜಶೇಖರಯ್ಮ ಸನ್ಮಾನ ಸಮಿತಿ 
ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು. ೨೪ 


ಚೆಂದ್ರಾಲೋಕ ಮತ್ತು ವೃತ್ತರತ್ನಾಕರ - ಅನುವಾದಕ . ವಿದ್ವಾನ್‌ ಬಿ. ರಾಜಶೇಖರಯೃ 
ಪ್ರತಿಗಳು. - ೧೦೦೦ 

ಮುದ್ರಣ - ೨೦೦೨ 

ಸ್ವಾಮ್ಮ - ಶ್ರೀ ಮಲ್ಲಿಕಾರ್ಜುನ ಗ್ರಂಥ ಪ್ರಕಾಶನ, ಮೈಸೂರು. 

ಮೌಲ್ಯ - ೭೫ ರೂ 


ಮುಖ ಪುಟದ ವೈಶಿಷ್ಟ್ಯ - 

ಚಂದ್ರಾಲೋಕ: - ಚಂದ್ರನ ಬೆಳದಿಂಗಳು, ಕಾವ್ಕವೆಂಬ ಬಾನಿಗೆ ಅಲಂಕಾರವೇ ಬೆಳದಿಂಗಳು. 
ವೃತ್ತರತ್ನಾಕರಃ - ವೃತ್ತಗಳೆಂಬ ರತ್ನಗಳ ಆಗರ (ಸಾಗರ) 

ಚಂದ್ರೋದಯಕೆ ಉಕ್ಕುವ ಸಾಗರದ ಮುತ್ತುಗಳೇ ಛಂದಸ್ಸುಗಳು ಅದರ ಅಲೆಗಳ ಮೇಲೆ 
ತೇಲುತ್ತಿರುವುವು ಅಕ್ಷರಗಣ ಮತ್ತು ಮಾತ್ರಾಗಣಗಳು 

ಕಲ್ಪನೆ - ವಿದ್ವಾನ್‌ ಶ್ರೀನಿವಾಸಮೂರ್ತಿ 

ವಿನ್ಯಾಸ - ವಿದ್ವಾನ್‌ ಎನ್‌. ಸುಬ್ರಹ್ಮಣ್ಯ ಭಟ್‌ 


ವಿದ್ವಾನ್‌ ಎನ್‌. ಆರ್‌. ಮುರಳೀಧರ 


ಗ್ರಾಫಿಕ್ಸ್‌ - ಶ್ರೀ ನಂದಿಕೇಶ್ವರ ಆಫ್‌ಸೆಟ್‌ ಪ್ರಿಂಟ್ಸ್‌, ಮೈಸೂರು. 


ಶ್ರೀ ನಂದಿಕೇಶ್ವರ ಆಫ್‌ಸೆಟ್‌ ಪ್ರಿಂಟ್ಸ್‌, ಹೊಸ ಸಯ್ಯಾಜಿರಾವ್‌ ರಸ್ತೆ, ಮೈಸೂರು. 


ಮುನ್ಬುಡ 


ವಿದ್ವಾನ್‌ ಎಚ್‌.ವಿ. ನಾಗರಾಜರಾವ್‌ 
ಗೌ| ಉಪನಿರ್ದೇಶಕರು, ಜೆ.ಎಸ್‌.ಎಸ್‌.ಆರ್‌.ಎಸ್‌.ಎ 
ಸಂಸ್ಕೃತ ಸಂಶೋಧನಾ ಕೇಂದ್ರ, ಮೈಸೂರು. 


ಭಾರತೀಯ ಕಾವ್ಯಮೀಮಾಂಸೆಯ ಸೌಧದಲ್ಲಿ ಹದಿನಾರನೆಯ ಶತಮಾನ ಒಂದು ಮುಖ್ಯ 
ಮಜಲು. ರಸ, ಧ್ವನಿ,ಆಲಂಕಾರ, ಔಚಿತ್ಯ ಮುಂತಾದ ಪರಿಕಲ್ಪನೆಗಳು ನಿಶ್ಚಿತರೂಪವನ್ನು ಅಷ್ಟು 
ಹೊತ್ತಿಗೆ ಪಡೆದುಕೊಂಡಿದ್ದವು. ಗಣನೀಯ ಆಲಂಕಾರಿಕರೆಲ್ಲ ಆಗ 'ದ್ವನಿ'ಯನ್ನು ಪರಮ 
ತತ್ತ್ವವೆಂದೂ, ಆನಂದವರ್ಧನನನ್ನು ಪರಮಾಚಾರ್ಯನೆಂದೂ ಒಪ್ಪಿಕೊಂಡಿದ್ದರು. ಹೊಸ 
ಸಿದ್ಧಾಂತಗಳು ಈ ಕಾಲದಲ್ಲಿ ಉದಯಿಸಲಿಲ್ಲವೆಂಬುದು ಸತ್ಯ. ಆದರೆ, ಹಿಂದಿನ ಸಿದ್ಧಾಂತಗಳೆಲ್ಲ 
ಶಾಸ್ತ್ರೀಯವಾದ ಪರಿಷ್ಕಾರದಿಂದ ಖಚಿತ ರೂಪವನ್ನೂ, ನಿಷ್ಟಷ್ಟತೆಯನ್ನೂ ಪಡೆದುಕೊಂಡಿವೆ. 


ಈ ಶತಮಾನದಲ್ಲಿ ದಕ್ಷಿಣಭಾರತದಲ್ಲಿ ಅತ್ಯುನ್ನತ ವ್ಯಕ್ತಿತ್ವವನ್ನು ಪಡೆದುಕೊಂಡು 
ಸಕಲಶಾಸ್ತ್ರಪಾರಂಗತರಾಗಿ ನೂರಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ ಅಪ್ಪಯ್ಯ ದೀಕ್ಷಿತರು 
ಅಲಂಕಾರ ಶಾಸ್ತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ. ನವೀನನ್ಮಾಯ, ಪೂರ್ವಮೀಮಾಂಸಾ ಮತ್ತು 
ಅದ್ವೈತ ವೇದಾಂತಗಳಲ್ಲಿ ಅವರಿಗಿದ್ದ ಪಾಂಡಿತ್ಕವೂ, ಕವಿತಾರಚನೆಯ ಸಾಮರ್ಥ್ಯವೂ ಅವರ 
ಅಲಂಕಾರ ಶಾಸ್ತ್ರಗ್ರಂಥಗಳಿಗೆ ವೈಶಿಷ್ಟ್ಯವನ್ನು ತಂದು ಕೊಟ್ಟಿವೆ.ಅವರ ಕುವಲಯಾನಂದ, 
ಚಿತ್ರಮೀಮಾಂಸಾ ಮತ್ತು ವೃತ್ತಿವಾರ್ತಿಕ ಎಂಬ ಮೂರು ಗ್ರಂಥರತ್ನಗಳೂ ಲೋಕವಿಖ್ಯಾತವಾಗಿವೆ. 


ವಿಜಯನಗರದ ದೊರೆ ವೇಂಕಟಪತಿರಾಯನ ಆಣತಿಯಂತೆ ರಚಿತವಾದ ಕುವಲಯಾನಂದವು 
ಕುವಲಯಕ್ಕೆ (ಭೂಮಂಡಲಕ್ಕೆ)ಆನಂದವನ್ನು ಕೊಡುವುದಕ್ಕಾಗಿ ರಚಿತವಾಗಿದೆ. ಜಯದೇವನ 
ಚಂದ್ರಾಲೋಕದ ಸ್ಫೂರ್ತಿಯಿಂದ ಉದಿಸಿದ ಈ ಗ್ರಂಥ ಎಲ್ಲ ಅರ್ಥಾಲಂಕಾರಗಳ ಪರಿಚಯವನ್ನು 
ಮಾಡಿಕೊಡುತ್ತದೆ. ಅಪ್ಪಯ್ಯ ದೀಕ್ಷಿತರ ಕುವಲಯಾನಂದಕ್ಕೆ ಮೂಲವಾಗಿರುವುದು ಜಯದೇವನ 
ಚಂದ್ರಾಲೋಕ. ಅದರ ಐದನೆಯ ಮಯೂಖ (ಅಧ್ಮಾಯ)ದಲ್ಲಿ ಅರ್ಥಾಲಂಕಾರಗಳನ್ನು 
ಸೋದಾಹರಣವಾಗಿ ವಿವರಿಸಲಾಗಿದೆ. ಅಲ್ಲಿರುವ ಕಾರಿಕೆಗಳನ್ನು ಅಪ್ಪಯೃದೀಕ್ಷಿತರು 
ಕುವಲಯಾನಂದದಲ್ಲಿ ಬಳಸಿಕೊಂಡಿದ್ದಾರೆ. ಆದರೆ, ಎಲ್ಲ ಕಾರಿಕೆಗಳನ್ನೂ ಹಾಗೇ ಇಟ್ಟುಕೊಂಡಿಲ್ಲ. 
ಆವಶ್ಯಕವಾಗಿದ್ದಾಗ ಬದಲಾಯಿಸಿಕೊಂಡಿದ್ದಾರೆ. ಉದಾಹರಣೆಗೆ, ಉಪಮಾಲಂಕಾರದಲ್ಲಿ-- 

ಉಪಮಾ ಯತ್ರ ಸಾದೃಶೃಲಕ್ಷ್ಮೀರುಲ್ಲಸತಿ ದ್ವಯೋಃ। 

ಹೃದಯೇ ಖೇಲತೋರುಚ್ಚೈಸ್ತನ್ಪಂಗೀಸ್ತನಯೋರಿವ || 
ಎಂದು ಚಂದ್ರಾಲೋಕದಲ್ಲಿದೆ. ಇದರ ಉತ್ತರಾರ್ಧವನ್ನು ದೀಕ್ಷಿತರು 

ಹಂಸೀವ ಕೃಷ್ಣ ತೇ ಕೀರ್ತಿಸ್ಸ್ವರ್ಗಂ ಗಾಮವಗಾಹತೇ 
ಎಂದು ಬದಲಾಯಿಸಿದ್ದಾರೆ. ಅಲಂಕಾರಗಳ ಪ್ರಭೇದಗಳನ್ನೂ ಅವಾಂತರ ಭೇದಗಳನ್ನೂ 
ಹೇಳುವಾಗ ಹೊಸ ಕಾರಿಕೆಗಳನ್ನು ರಚಿಸಿದ್ದಾರೆ. ಕುವಲಯಾನಂದದ ಕಾರಿಕೆಗಳನ್ನು ಮಾತ್ರ 
ಪೃಥಕ್ಕರಿಸಿ "ಚಂದ್ರಾಲೋಕ" ಎಂಬ ಹೆಸರಿನಿಂದ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಕಲಿಸುವ 
ಸಂಪ್ರದಾಯವಿದೆ. ಇದು ಅಲಂಕಾರಗಳ ಸ್ವರೂಪವನ್ನು ಸುಲಭವಾಗಿ ಸೋದಾಹರಣವಾಗಿ 
ಕಲಿಸುವುದರಿಂದ ಜನಪ್ರಿಯವೂ ಆಗಿದೆ. 


ಛಂದಸ್ಸು ವೇದದ ಆರು ಅಂಗಗಳಲ್ಲಿ ಒಂದು. ಪಾಣಿನಿಯ ಪರಿಭಾಷೆಯಲ್ಲಿ ಛಂದಸ್ಸು 
ಎಂದರೆ ವೇದವೇ. ಇದು ಛಂದಶ್ಶಾಸ್ತ್ರದ ಪ್ರಾಮುಖ್ಯವನ್ನು ತಿಳಿಸುತ್ತದೆ. 

ಛಂದಶ್ಶಾಸ್ತ್ರದ ಪ್ರವರ್ತಕ ಪಿಂಗಳ. ಇವನ ಛಂದಸ್ಸೂತ್ರಗಳು ಮುಂದಿನ ಛಂದಶ್ಶಾಸ್ತ್ರ 
ಗ್ರಂಥಗಳಿಗೆಲ್ಲ ಮೂಲ. ವೇದದಲ್ಲಿದ್ದ ಗಾಯತ್ರೀ, ಅನುಷ್ಟುಭ್‌, ಜಗತೀ ಮುಂತಾದ ಕೆಲವೇ 
ಛಂದಸ್ಸುಗಳು ಲೌಕಿಕ ಅಭಿಜಾತ ಸಂಸೃತ ಸಾಹಿತ್ಯದಲ್ಲಿ ನೂರಾರು ಆದುವು. ಅಕ್ಷರಗಳ 
ಗಣನೆಯಿಂದ ಆಗುವ ಅಕ್ಷರ ಛಂದಸ್ಸು ಮತ್ತು ಮಾತ್ರಾಗಣನೆಯಿಂದ ಆಗುವ ಆರ್ಯಾಛಂದಸ್ಸು 
ಎಂದು ಸ್ಥೂಲವಾಗಿ ಎರಡು ವಿಭಾಗಗಳನ್ನು ಮಾಡಿಕೊಳ್ಳಬಹುದು. ಕಾಳಿದಾಸಾದಿ ಮಹಾಕವಿಗಳ 
ಕಾವ್ಕ--ನಾಟಕಗಳಲ್ಲಿ ಎರಡು ವಿಧದ ಛಂದಸ್ಸನ್ನೂ ಬಳಸಲಾಗಿದೆ. ಅಲ್ಲದೆ ಅಕ್ಷರ ಛಂದಸ್ಸಿನಲ್ಲಿ 
ನಾಲ್ಕು ಪಾದಗಳೂ ಸಮಾನವಾಗಿರುವ ಸಮವೃತ್ತ, (ಒಂದು-ಮೂರು,ಎರಡು-ನಾಲ್ಕು)ಎಂಬ 
ಕ್ರಮದಲ್ಲಿ ಪಾದಗಳ ಸಮಾನತೆಯಿಂದ ಅರ್ಧಸಮವೃತ್ತ, ಅಂಥ ಸಮಾನತೆಯಿಲ್ಲದ ವಿಷಮವೃತ್ತ 
ಎಂಬ ಮೂರು ಭೇದಗಳಿವೆ. ಸಂಭವದ ದೃಷ್ಟಿಯಿಂದ ನೋಡಿದಾಗ ವೃತ್ತಗಳ ಸಂಖ್ಯೆ 
ಲಕ್ಷಾಧಿಕವಾಗುತ್ತದೆ. ಆದರೆ ಅವುಗಳಲ್ಲಿ ಶ್ರವೃತ್ವವು (ಎಂದರೆ ಕೇಳಲು ಹಿತವಾಗಿರುವ ಗುಣವು) 
ಯಾವುಗಳಲ್ಲಿವೆಯೋ ಅವನ್ನು ಮಾತ್ರ ಕವಿಗಳು ಪ್ರಯೋಗಿಸಿದ್ದಾರೆ. ಅಂಥ ವೃತ್ತಗಳನ್ನು 
ಛಂದಶ್ಶಾಸ್ತ್ರಕಾರರು ಲಕ್ಷಿಸಿದ್ದಾರೆ. 


ಪಿಂಗಳನ ಸೂತ್ರಗಳಲ್ಲಿ ಲಕ್ಷಣಗಳನ್ನು ಹೇಳಿದರೂ ಅವುಗಳಿಗೆ ಲಕ್ಷ್ಮಗಳನ್ನು ಬೇರೆಡೆ 
ಹುಡುಕಬೇಕು. ಅದರ ಬದಲು ಲಕ್ಷಣವೇ ಲಕ್ಷ್ಮವೂ ಆದರೆ ಸ್ಮರಣಕ್ಕೆ ಅನುಕೂಲವೆಂಬುದು 
ಸ್ಪಷ್ಟ. ಈ ದಿಶೆಯಲ್ಲಿ ಕೇದಾರಭಟ್ಟನ ವೃತ್ತರತ್ನಾಕರ ಅತ್ಯಂತ ಉಪಯೋಗಿ. ಇದರಲ್ಲಿ ಎಲ್ಲ 
ವೃತ್ತಗಳಿಗೂ ಲಕ್ಷಣವೇ ಲಕ್ಷ್ಮವೂ ಆಗಿದೆ.'ಮೋ ಮೋ ಗೋ ಗೋ ವಿದ್ಯುನ್ಮಾಲಾ'" ಎಂದರೆ 
ಎರಡು ಮಗಣಗಳು ಮತ್ತು ಎರಡು ಗುರುಗಳು ಬರುವ ಎಂಟಕ್ತರದ ವೃತ್ತ ವಿದ್ಯುನ್ಮಾಲಾ. 
ಅದಕ್ಕೆ ಈ ಲಕ್ಷಣವೇ ಲಕ್ಷ್ಯ, ಇದರಿಂದ ಕೇದಾರಭಟ್ಟನ ವೃತ್ತರತ್ನಾಕರ ಜನಪ್ರಿಯವಾಗಿದೆ. 
ಇದರ ಅದ್ಯಯನ ಸಂಸ್ಕೃತಜ್ಞರಿಗೆ ಬಹೂಪಕಾರಿ. 


ಶ್ರೀಮನ್ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಅಲಂಕಾರ ಶಾಸ್ತ್ರ ಪ್ರಾಧ್ಯಾಪಕರಾಗಿ ದುಡಿದು 
ನೂರಾರು ವಿದ್ಯಾರ್ಥಿಗಳನ್ನು ವಿದ್ವಾಂಸರನ್ನಾಗಿ ಮಾಡಿ ಸಾರ್ಥಕ ಜೀವನವನ್ನು ನಡೆಸಿ, 
ವಿಶ್ರಾಂತರಾದ ಮೇಲೂ ಶಾರದೆಯ ಸೇವೆಯನ್ನು ಗ್ರಂಥರಚನೆ ಮತ್ತು ಅಧ್ಯಾಪನಗಳಿಂದ 
ಮುಂದುವರಿಸುತ್ತಿರುವ ಪೂಜ್ಕರಾದ ವಿದ್ವಾನ್‌ ಬಿ. ರಾಜಶೇಖರಯ್ಯನವರು ಶ್ರೇಷ್ಠ ಪಂಡಿತರಪ್ಟೇ 
ಅಲ್ಲ, ಸಹೃದಯರೂ ಆಗಿದ್ದಾರೆ. ಅವರೊಡನೆ ಮಾತನಾಡುವಾಗ ಹಲವಾರು ಹೊಸ ಶಾಸ್ತ್ರ 
ವಿಷಯಗಳು ಬೆಳಕೆಗೆ ಬರುತ್ತವೆ. ಎಲ್ಲರೊಡನೆಯೂ ಪ್ರೀತಿ-ವಿಶ್ವಾಸಗಳಿಂದ ವ್ಯವಹರಿಸುವ 
ಈ ವಿದ್ವತ್‌ ಪ್ರಕಾಂಡರು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ಈಗ ಆಗಮ ವಿದ್ಮಾರ್ಥಿಗಳಿಗೆ 
ಚಂದ್ರಾಲೋಕ ಮತ್ತು ವೃತ್ತರತ್ನಾಕರಗಳು ಪಾಠ್ಮಗ್ರಂಥಗಳಾಗಿರುವುದರಿಂದ ಇವನ್ನು 
ಕನ್ನಡಾನುವಾದ ಮತ್ತು ವಿವರಣೆಗಳಿಂದ ಭೂಪಿತವಾಗಿ ಮಾಡಿ ಅವರು ಅರ್ಪಿಸಿರುವುದು ಅವರ 
ವಿದ್ಯಾರ್ಥಿವಾತ್ಸಲ್ಯವನ್ನು ತೋರಿಸುತ್ತದೆ. ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಜಿಜ್ಞಾಸುಗಳಿಗೆಲ್ಲರಿಗೂ 
ಈ ಪುಸ್ತಕಗಳಿಂದ ಪ್ರಯೋಜನವಿದೆ. 


ವಿಶ್ವದಲ್ಲಿ ಛಂದಸ್ಸಿನ ಬಗೆಗೆ ಈಚೆಗೆ ಆಸಕ್ತಿ ಕಡಿಮೆಯಾಗಿದೆ ಎಂಬುದು ಸತ್ಯ. 
ಛಂದಸ್ಸಿನ ನಿಯಮಗಳನ್ನು ಕಡಿದು ಹಾಕಿ ಮುಕ್ತಛಂದಸ್ಸಿನಲ್ಲಿ ಅಥವಾ ಛಂದೋ ಮುಕ್ತವಾಗಿ 


ವತರತ್ನಾಕರ 1|| 


ಪದ್ಮಗಳನ್ನು ಅನೇಕರು ರಚಿಸುತ್ತಿರುವುದನ್ನು ಕಾಣಬಹುದು. ಇಂಗ್ಲೀಷಿನಿಂದ ಬಂದ ಈ ಪ್ರವೃತ್ತಿ 
ದೇಶಭಾಷೆಗಳಲ್ಲೂ ಈಗ ಬೇರೂರಿದೆ. ದೇವಭಾಷೆಯಲ್ಲಿ, ಎಂದರೆ ಸಂಸ್ಕೃತದಲ್ಲಿ ಇನ್ನೂ 
ಛಂದೋಬದ್ಧವಾದ ಪದ್ಮಗಳೇ ರಚಿತವಾಗುತ್ತಿವೆ. ಛಂದಸ್ಸು ಅನಾವಶ್ಶಕವಾದ ಪಾದ ಶೃಂಖಲೆ 
ಆಗಬಾರದು ಎಂಬ ವಾದವನ್ನು ಹಲವರು ಪ್ರಸ್ತುತಪಡಿಸಬಹುದು. ಆದರೆ ಹೀಗೆ ವಾದ 
ಮಾಡುವವರು ಛಂದಸ್ಸಿನಿಂದಾಗುವ ಎರಡು ಮುಖ್ಯ ಪ್ರಯೋಜನಗಳನ್ನು ಮರೆಯಬಾರದು. 
ಛಂದಸ್ಸು ಪದ್ಮಕ್ಕೆ ತನ್ನ ಲಯದಿಂದ ಸೌಂದರ್ಯವನ್ನು, ಅಥವಾ ಗೇಯಗುಣವನ್ನು 
ತಂದುಕೊಡುತ್ತದೆ. ಯದ್ವಾ ತದ್ವಾ ಪದಗಳನ್ನು ಉಪಯೋಗಿಸಿ ಇಷ್ಟ ಬಂದಂತೆ ಪದ್ಮವನ್ನು 
ಬರೆದರೆ ಅದನ್ನು ಹಾಡಲು ಸಾಧ್ಯವಾಗುವುದಿಲ್ಲ. ಗದ್ಮವನ್ನೇ ತುಂಡುತುಂಡಾಗಿ ಕತ್ತರಿಸಿ 
ಜೋಡಿಸಿಟ್ಟಂತೆ ಭಾಸವಾಗುತ್ತದೆ. ಎರಡನೆಯದಾಗಿ ಛಂದೋಬದ್ಧವಾದ ಪದ್ಮ ಸ್ಮರಣೆಯಲ್ಲಿ 
ದೃಢವಾಗಿ ನಿಲ್ಲುತ್ತದೆ. ನಿಯತವಾದ ಲೆಕ್ಕಾಚಾರವಿರುವ ಪಾದಗಳು ಮನಸ್ಸಿನಲ್ಲಿ ಆಕಾಂಕ್ಷೆ 
(61060100/)ಯನ್ನು ಉತ್ಪಾದಿಸಿ ಆ ಪದಗಳು ನೆನಪಿಗೆ ಬರುವಂತೆ ಮಾಡುತ್ತವೆ. ಛಂದೋ 
ಮುಕ್ತವಾದ ಪದ್ಯದಲ್ಲಿ ಈ ಸೌಲಭ್ಯವಿಲ್ಲ. ವೇದಗಳು ಸಹಸ್ರಾರು ವರ್ಷ ಲಿಖಿತವಾಗಿಲ್ಲದಿದ್ದರೂ 
ಉಳಿದುಕೊಂಡು ಬರಲು ಇದು ಮುಖ್ಯ ಕಾರಣ. 

ಛಂದೋನುಗುಣವಾಗಿ ಪದ್ಮಗಳನ್ನು ಬರೆಯುವುದು ಕಪ್ಪ. ಅದಕ್ಕಾಗಿ ವಿಶೇಷ 
ಪರಿಶ್ರಮದಿಂದ ಹೊಂದುವ ಪದಗಳನ್ನೇ ಹುಡುಕಬೇಕಾಗುತ್ತದೆ. ಹೀಗೆ ಮಾಡಿದಾಗ ರಸ-ಭಾವಗಳ 
ಅಭಿವ್ಯಕ್ತಿ ಕುಂಠಿತವಾಗುತ್ತದೆ ಎಂದೂ ಕೆಲವರು ಆಕ್ಷೇಪಿಸಬಹುದು. ಆದರೆ ಕಾಳಿದಾಸಾದಿಗಳು 
ಛಂದೋಬದ್ಧ ಸಾಹಿತ್ಯವನ್ನೇ ರಚಿಸಿದ್ದರೂ ಅದು ರಸಸ್ಕಂದಿಯಾಗಿ ವಿಶ್ವವಂದ್ಕವಾಗಿಲ್ಲವೆ ? 
ಛಂದೋಮುಕ್ತವಾಗಿ ಇಂದು ಬರೆಯುತ್ತಿರುವವರ ಪದ್ಮಗಳು ಮೇಘದೂತ, ಗಂಗಾಲಹರಿ 
ಇತ್ಯಾದಿಗಳಿಗಿಂತ ಹೆಚ್ಚು ರಸಭರಿತವಾಗಿವೆಯೇ ? ಎಂದು ಆಲೋಚಿಸಬೇಕು. ಪ್ರತಿಭೆ ಮತ್ತು 
ವ್ಯತ್ಪತ್ತಿ ಯಾವ ಕವಿಯಲ್ಲಿದೆಯೋ, ಅವನಿಗೆ ಛಂದಸ್ಸು ಒಂದು ವರ. ತೊಡಕಲ್ಲ, ಅಡ್ಡಿಯಲ್ಲ, 
ತೊಂದರೆಯಲ್ಲ. ವೃತ್ತರತ್ನಕರವನ್ನು ಅಭ್ಯಸಿಸಿ ಸಂಸ್ಕೃತ ವಿದ್ಯಾರ್ಥಿಗಳು ಕಾವ್ಕ-ನಾಟಕಗಳಲ್ಲಿರುವ 
ಪದ್ಮಗಳ ಛಂದಸ್ಸುಗಳನ್ನು ಗುರುತಿಸುವುದರಲ್ಲಿ ಮಾತ್ರವಲ್ಲ, ಸ್ವಯಂ ಪದ್ಮರಚನೆಯಲ್ಲೂ 
ನಿಪುಣರಾಗಬಹುದು. 

ಒಂದು ಪಾದದಲ್ಲಿ ಒಂದೇ ಅಕ್ಷರವಿರುವ 'ಶ್ರೀ'ಎಂಬ ಛಂದಸ್ಸಿನಿಂದ ಆರಂಭಿಸಿ, 
ಒಂದುಪಾದದಲ್ಲಿ ಇಪ್ಪತ್ತಾರು ಅಕ್ನರಗಳಿರುವ 'ಅಪವಾಹ' ಎಂಬ ವೃತ್ತದವರೆಗೆ ಕೇದಾರನ 
ನಿರೂಪಣೆ ಹರಿದಿದೆ. ಅಲ್ಲಿಂದ ಮುಂದೆ ದಂಡಕಗಳನ್ನೂ ನಿರೂಪಿಸಿದ್ದಾನೆ. ಪ್ರಸ್ತಾರದ ಭಾಗ 
ಗಣಿತಕ್ರಮದಲ್ಲಿದೆ. ಇವೆಲ್ಲವುಗಳ ಜ್ಞಾನ ವಿದ್ಯಾರ್ಥಿಗಳಿಗೆ ಲಭ್ಯವಾಗುವಂತೆ ಮಾಡಿ ಗ್ರಂಥಕರ್ತ 
ರಾದ ಶ್ರೀ ಬಿ. ರಾಜಶೇಖರಯ್ಯನವರು ಮಹೋಪಕಾರವನ್ನು ಮಾಡಿದ್ದಾರೆ. ಸರಳವಾದ ಕನ್ನಡದಲ್ಲಿ 
ಇಷ್ಟು ವಿವರಣೆಯನ್ನು ನೀಡಿರುವ ಪೂಜ್ಯ ರಾಜಶೇಖರಯ್ಯನವರಿಗ ನನ್ನ ಪ್ರಣಾಮ ಪೂರ್ವಕ 
ಅಭಿನಂದನೆಗಳು. 

ಸಂಸ್ಕೃತ ಪುಸ್ತಕಗಳ ಪ್ರಕಟಣೆ ಒಂದು ಸಾಹಸ. ಈ ಕಾರ್ಯವನ್ನು ಸಂಸ್ಕೃತ ಪ್ರೇಮದಿಂದ 
ಮಾಡಲು ಸಾಧ್ಯವೇ ಹೊರತು ಅರ್ಥಲಾಭಕ್ಕಾಗಿ ಮಾಡಲು ಸಾಧ್ಯವಿಲ್ಲ. ಅಂಥ ಸಾಹಸವನ್ನು 
ವಿದ್ವಾಂಸರಾದ ಪ್ರಾ. ಮಲ್ಲಣ್ಣನವರು ಮಾಡಿರುವುದರಿಂದ ಅವರೂ ಅಭಿನಂದನೀಯರು. 

ಸಂಸ್ಕೃತ ವಿದ್ಯಾರ್ಥಿಗಳು ಈ ಗ್ರಂಥದ ಅಧ್ಯಯನದಿಂದ ಲಾಭಾನ್ವಿತರಾಗಲೆಂದು 


ಆಶಿಸುತ್ತೇನೆ. 
ಇಂತು ವಿದ್ರಜ್ಞನ ವಿಧೇಯ 


ಎಚ್‌.ವಿ. ನಾಗರಾಜರಾವ್‌ 
|| 


ಸನ್ಟುಡ 


ವಿದ್ವಾನ್‌ ಡಾ. ಟಿ.ವಿ. ಸತ್ಯನಾರಾಯಣ ಎಂ.ಎ.ಪಿ.ಎಚ್‌.ಡಿ., 


ಹಿರಿಯ ಸಹಾಯಕ ಸಂಶೋಧಕ 
ಪ್ರಾಚ್ಕೆ ವಿದ್ಕಾಸಂಶೋಧನಾಲಯ, ಮೈಸೂರು 


ಲೋಕೋತ್ತರವರ್ಣನಾನಿಪುಣವಾದ ಕವಿಕರ್ಮವಾದ ಕಾವ್ಯಕ್ಕೆ ಶೋಭೆಯನ್ನು 
'ತಂದುಕೊಡುವುವೇ ಅಲಂಕಾರಗಳು. ಸಹೃದಯರನ್ನು ಮುದಗೊಳಿಸುವಂತಹ ಚತುರಮಯವಾದ 
ಶಬ್ದಜಾಲ ಹಾಗೂ ಮನಸ್ಸಿಗೆ ಆನಂದವನ್ನು ನೀಡುವ ಪ್ರತಿಭಾನ್ವಿತವಾದ ಅರ್ಥಸೌಷ್ಠವ ಕಾವ್ಯದ 
ಶೋಭೆಯನ್ನು ಹೆಚ್ಚಿಸುತ್ತದೆ. ಇಂತಹ ಕಾವ್ಯಗಳೇ ಚತುರಮತಿಗಳಾದ ಸಹೃದಯ ಸಜ್ಜನರನ್ನು 
ಆಕರ್ಷಿಸಿ ಅವರಿಗೆ ಆನಂದವನ್ನು ನೀಡುವಂತಹುಗಳು. ಹೀಗಾಗಿ ಸಹೃದಯ ರಸಿಕರು ಕಾವ್ಕಶಾಸ್ತ್ರ 
ವಿನೋದಗಳಿಂದ ತಮ್ಮ ಕಾಲಯಾಪನೆ ಮಾಡುತ್ತಾರೆ. ಅಂತಹ ಕಾವ್ಯವು ಶಬ್ದಾರ್ಥಯುಗಲ 
ವಾಗಿರುವುದರಿಂದ ಶಬ್ದಾರ್ಥಗಳು ಅಲಂಕಾರಯುತವಾಗಿದ್ದಾಗಲೇ ಹಾಗೂ ಛಂದೋಬದ್ದ 
ವುದಾಗಲೇ ಸಹೃದಯ ರಂಜನೆ ಉಂಟಾಗುವುದು ಎನ್ನುವುದು ಸರ್ವ ವಿದಿತ. ಶಬ್ದಗಳು ಲಲಿತವಾದ 
' ಮಧುರವಾದ ವರ್ಣಜಾಲಗಳಿಂದ ಕೂಡಿದಾಗ ಅಲ್ಲಿ ಶಬ್ದಾಲಂಕಾರವಿದೆ ಎಂದು ಹೇಳುವರು. 
ಅರ್ಥವು ಮನಸ್ಸಿಗೆ ಅನಿರ್ವಚೀಯವಾದ ಆನಂದವನ್ನು ಉಂಟುಮಾಡುವಂತೆ ಸಂಘಟಿತವಾಗಿದ್ದರೆ 
ಅಲ್ಲಿ ಆರ್ಥಾಲಂಕಾರವಿದೆ ಎಂದು ಹೇಳುವರು. ಇಂತಹ ಅರ್ಥಾಲಂಕಾರಗಳು ಉಪಮಾನ, 
ರೂಪಕ, ಮೊದಲಾದವುಗಳು ಎಂಬುದು ತಿಳಿದ ವಿಷಯ. 


ಶಬ್ದಾಲಂಕಾರ ಅರ್ಥಾಲಂಕಾರಗಳ ನಿರೂಪಣೆಯನ್ನು ಪ್ರಾಚೀನ ಆಲಂಕಾರಿಕರು 
ಮಾಡಿದ್ದಾರೆ. ಭಾಮಹನಿಂದ ಆರಂಭಿಸಿ ಜಗನ್ನಾಥನವರೆಗೆ ಇವುಗಳ ನಿರೂಪಣೆ ವಿಶದವಾಗಿ 
ಮೂಡಿಬಂದಿದೆ. ಇವರಿಗಿಂತ ಮೊದಲೇ ಭರತಮುನಿಯೂ ಸಹ ತನ್ನ ನಾಟ್ಮಶಾಸ್ತ್ರದಲ್ಲಿ 
ಸಂಕ್ಷೇಪವಾಗಿ ಅಲಂಕಾರಗಳ ಬಗ್ಗೆ ಮಾತನಾಡಿದ್ದಾನೆ. ಅಲಂಕಾರಗಳಿಲ್ಲದ ಕಾವ್ಯವು ಸಹೃದಯರಿಗೆ 
ಸಂತಸವನ್ನು ನೀಡಲಾರದು ಎನ್ನುವುದು ಅನುಭವಿ ಆಲಂಕಾರಿಕರ ಸ್ವಾನುಭವದ ನುಡಿ. ಹೀಗಾಗಿ 
ಅನೇಕ ಆಲಂಕಾರಿಕರು ಇವುಗಳ ಬಗ್ಗೆ ವಿಸ್ತಾರವಾಗಿ ವಿವೇಚನೆ ಮಾಡಿದ್ದಾರೆ. ಅವರಲ್ಲಿ 
ಜಯದೇವನೂ ಒಬ್ಬನು. ಜಯದೇವನ ಚಂದ್ರಾಲೋಕ ವೆಂಬ ಗ್ರಂಥವು ಅಲಂಕಾರಶಾಸ್ತ್ರವನ್ನು 
ಅಧ್ಯಯನ ಮಾಡುವವರಿಗೆ ಚಿರಪರಿಚಿತವಾದ ಗ್ರಂಥ. ಸುಲಭವೂ ಲಲಿತವೂ ಆಗಿರುವ ಈ 
ಗ್ರಂಥವು ಅಲಂಕಾರಶಾಸ್ತ್ರಗಳನ್ನು ಅಧ್ಯಯನ ಮಾಡುವವರಿಗೆ ಒಂದು ಪ್ರವೇಶ ಗ್ರಂಥವಾಗಿದೆ. 
ಹದಿಮೂರನೆಯ ಶತಮಾನದ ಜಯದೇವನು ತನ್ನ ಗ್ರಂಥಕ್ಕೆ ಚಂದ್ರಾಲೋಕವೆಂಬ 
ಹೆಸರನ್ನಿಟ್ಟಿದ್ದಾನೆ. ಚಂದ್ರನ ಆಲೋಕ-- ಬೆಳದಿಂಗಳು ಬಿಸಿಲಿನ ತಾಪದಿಂದ ತಪ್ತರಾದ ಜನರಿಗೆ 
ಶೀತಲತೆಯನ್ನು ಉಂಟುಮಾಡಿ ಆನಂದವನ್ನು ನೀಡುತ್ತದೆ. ಅದರಂತೆ ಈ ಚಂದ್ರಾಲೋಕವೆಂಬ 
ಕೃತಿಯು ನಿಶಿತಶಾಸ್ತ್ರಗಳ ಅಧ್ಯಯನದಿಂದ ನಿರ್ವಿಣ್ಣರಾದವರಿಗೆ ಆನಂದವನ್ನು ನೀಡುತ್ತದೆ. 
ಹೀಗಾಗಿ ಈ ಹೆಸರು ಅನ್ವರ್ಥವಾಗಿದೆ. ಜಯದೇವನು ಎಲ್ಲ ಲಕ್ಷಣಕಾರರಂತೆ ತಾನೂ ಸಹ 
ಕಾವ್ಯದ ವಿವಿಧ ವಿಷಯಗಳನ್ನು ಕೂಲಂಕಪವಾಗಿ ವಿವರಿಸಿದ್ದಾನೆ. ಅದರಲ್ಲಿ ಐದನೆಯ 
ಮಯೂಖದಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳನ್ನು ಲಲಿತವೂ ಸುಲಭವೂ ಆದ 
ಶ್ಲೋಕಗಳಿಂದ ನಿರೂಪಿಸಿದ್ದಾನೆ. ಪೂರ್ವಾರ್ಧ ಲಕ್ಷಣಭಾಗವಾದರೆ ಉತ್ತರಾರ್ಧ ಉದಾಹರಣ 


ವೃತ್ತರಿತ್ನಾಕರ Vv 


ಭಾಗ. ಉದಾಹರಣೆಗಳು ಹಾಗೂ ಲಕ್ಷಣ ಶ್ಲೋಕಗಳೆಲ್ಲವೂ ಇವನಿಂದಲೇ ಸ್ವತಂತ್ರವಾ! 
ರಚಿತವಾಗಿವೆ. ಈ ಅಲಂಕಾರ ಭಾಗವಂತೂ ಸಂಸ್ಕೃತಾಭ್ಯಾಸಿಗಳಾದವರಿಗೆ ಬೇಕೇ ಬೇಕಾಗಿದೆ 
ಅದರಲ್ಲೂ ಅಲಂಕಾರ ವಿಷಯಗಳನ್ನು ಅರಿಯಲು ಎಲ್ಲರೂ ಇದನ್ನು ಅಭ್ಯಸಿಸುವರು. ಒಟ್ಟು 
ಒಂದುನೂರು ಅರ್ಥಾಲಂಕಾರಗಳನ್ನು ಪ್ರತಿಪಾದಿಸಿದ್ದಾನೆ. ಇದಕ್ಕೆ ಅಪ್ಪಯ್ಕ ದೀಕ್ಷಿತರ. 
ಕುವಲಯಾನಂದವೆಂಬ ವ್ಯಾಖ್ಮಾನ ಗ್ರಂಥವನ್ನು ರಚಿಸಿದ್ದಾರೆ. ಇಂತಹ ಅಮೂಲ್ಯವಾದ 
ಚಂದ್ರಾಲೋಕದ ಅಲಂಕಾರಭಾಗವು ಆಗಮಸ್ರವರ ಪರೀಕ್ಷೆಯ ಸಾಹಿತ್ಯ ಪತ್ರಿಕೆ 
ಪಾಠ್ಯಗ್ರಂಥವಾಗಿದೆ. 

ಚಂದ್ರಾಲೋಕದಂತೆಯೇ ಕಾವ್ಕರಚನೆಗೆ ಅನುಕೂಲವಾಗುವಂತೆ ಛಂದಸ್ಸಿನ ವಿವಿಧ ಬಗೆಯ 
ವಿಷಯಗಳನ್ನು ನಿರೂಪಿಸುವ ಪುಟ್ಟದಾದ ಛಂದೋಗ್ರಂಥವೆಂದರೆ ಕೇದಾರಭಟ್ಟನ ವೃತ್ತರತ್ನಾಕರ. 
ಲಘು -ಗುರು -ಗಣಗಳು -ಮಾತ್ರಾ ಛಂದಸ್ಸು-ವರ್ಣ-ಛಂದಸ್ಸು ಸಮ -ಅರ್ಧಸಮ- ವಿಷಮ 
ವೃತ್ತಗಳು- ಮುಂತಾದವುಗಳನ್ನು ಕ್ಲೇಶವುಂಟಾಗದ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದ 
ತೆರದಲ್ಲಿ ಸರಳವಾಗಿ ಸುಲಭವಾಗಿ ನಿರೂಪಣೆ ಮಾಡುವ ಕೃತಿ ವೃತ್ತರತ್ನಾಕರ. ಇದರ ವಿಶೇಷವೆಂದರೆ 
ವೃತ್ತಗಳ ಲಕ್ಷಣಗಳನ್ನು ನಿರೂಪಿಸುವ ವಾಕ್ಕವೇ ಉದಾಹರಣೆಯೂ ಆಗುವುದು. ಇಂತಹ ಅದ್ಭುತ 
ಶೈಲಿಯನ್ನು ಇಲ್ಲಿ ಮಾತ್ರ ಕಾಣಬಹುದು. ಇದೂ ಸಹ ಆಗಮ ಪ್ರವರ ಪರೀಕ್ಷೆಯ ಸಾಹಿತ್ಯ 
ವಿಭಾಗದ ಪಾಠ್ಯಗ್ರಂಥವಾಗಿರುವುದು ವಿಶೇಷ. 


ಈ ಎರಡೂ ಗ್ರಂಥಗಳಿಗೆ ಸಂಸ್ಕೃತದಲ್ಲಿ ಬೇರೆ ಬೇರೆಯವರು ವ್ಯಾಖ್ಯಾನ, ಟೀಕೆಯನ್ನು 
ಬರೆದಿದ್ದರೂ ಕನ್ನಡದಲ್ಲಿ ಅವುಗಳಿಗೆ ಅನುವಾದ ವಿವರಣೆ ಇತ್ಯಾದಿಗಳನ್ನು ಮಾಡಿರುವವರು 
ವಿರಳ. ಈ ಹಿಂದೆ ಅಲಂಕಾರ ಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ವಿದ್ವಾನ್‌ ಜಿ. ವಿಷ್ಣುಮೂರ್ತಿಭಟ್ಟರು 
ಈ ಎರಡು ಗ್ರಂಥಗಳಿಗೆ ಕನ್ನಡ ಅನುವಾದ ಮಾಡಿದ್ದರು. ಆದರೆ ಈಗ ಆ ಗ್ರಂಥಗಳು 
ಉಪಲಬ್ಧವಾಗುತ್ತಿಲ್ಲ. ಈ ಅಂಶವನ್ನು ಮನಗಂಡ ಕೆಲವು ಸಹೃದಯಾಸಕ್ತರು ಈ ಎರಡು 
ಗ್ರಂಥಗಳನ್ನು ಕನ್ನಡಾನುವಾದ ಮಾಡಿಸಿ ಪ್ರಕಟಿಸಲು ತೊಡಗಿರುವುದು ನಿಜಕ್ಕೂ 
ಶ್ಲಾಘನೀಯ ಕೆಲಸ. ಅದರ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಬರೆಯಲು ನನಗೆ 
ಹೆಮ್ಮೆ ಎನಿಸುತ್ತದೆ. ಚಂದ್ರಾಲೋಕ ಮತ್ತು ವೃತ್ತರತ್ನಾಕರ ಈ ಎರಡೂ ಗ್ರಂಥಗಳಿಗೆ 
ಸಂಪೂರ್ಣವಾಗಿ ಕನ್ನಡಾನುವಾದವನ್ನು ಮಾಡಿರುವವರು ನನ್ನ ವಿದ್ಯಾಗುರುಗಳಲ್ಲಿ 
ಒಬ್ಬರಾದ ವಿದ್ವಾನ್‌ ಬಿ. ರಾಜಶೇಖರಯ್ಯನವರು. ಇವರು ಅಲಂಕಾರ, ವ್ಯಾಕರಣ, ಜ್ಯೋತಿಷ, 
ಧರ್ಮಶಾಸ್ತ್ರಗಳಲ್ಲಿ ಉತ್ತಮ ಪಾಂಡಿತ್ಯ -- ಪ್ರತಿಭೆಯುಳ್ಳವರು. ಕನ್ನಡ ಸಾಹಿತ್ಯದಲ್ಲೂ 
ಅಪಾರ ವಿದ್ವತ್ತನ್ನು ಸಂಪಾದಿಸಿರುವವರು. ಬಿಎಸ್‌ಸಿ ಪದವೀಧರರು. ಇಂಗ್ಲೀಷ್‌ ಹಿಂದಿ 
ಭಾಷೆಗಳನ್ನೂ ಚೆನ್ನಾಗಿ ಅರಿತವರು. ಸಂಸ್ಕೃತದಲ್ಲಿ ಪರಿಪೂರ್ಣ ಪಾಂಡಿತ್ಯವನ್ನು ಪಡೆದಿರುವವರಲ್ಲಿ 
ಒಬ್ಬರು. ಇವರು ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಅಲಂಕಾರ ಶಾಸ್ತ್ರ 
ಪ್ರಾಧ್ಯಾಪಕರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ. ನಿವೃತ್ತರಾದರೂ ಇವರ ಸಾಹಿತ್ಯಕೃಷಿ ನಿಂತಿಲ್ಲ. 
ಕುವಲಯಾನಂದ, ರಸಗಂಗಾಧರದಂತಹ ಉದ್ದ _ಂಥಗಳಿಗೆ ಕನ್ನಡದಲ್ಲಿ ಉತ್ತಮ ವ್ಯಾಖ್ಯಾನವನ್ನು 
ರಚಿಸಿದ್ದಾರೆ. ಅವು ಮುದ್ರಣವಾಗಬೇಕಿದೆ. ಇಂತಹ ಪ್ರತಿಭಾನ್ವಿತ ವಿದ್ವಾಂಸರು ಸಂಸ್ಕೃತ 
ಸಾಹಿತ್ಕಾಭ್ಕಾಸಿಗಳಾದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಎರಡೂ ಕೃತಿಗಳಿಗೆ 


|| 


VI ವೃತಿ ರತ್ನಾಕರ 
ಕನ್ನಡಾನುವಾದವನ್ನು ಮಾಡಿ ಕನ್ನಡಿಗರಿಗೆ ಮಹದುಪಕಾರ ಮಾಡಿದ್ದಾರೆ. 


ಚಂದ್ರಾಲೋಕ ವೃತ್ತರತ್ನಾಕರಗಳಿಗೆ ಇವರು ರಚಿಸಿರುವ ಕನ್ನಡಾನುವಾದ 
ಟೀಕೆ -ಟಪ್ಪಣಿಗಳು ಬಹು ಉಪಯುಕ್ತವಾಗಿ ಚಿಕ್ಕದಾಗಿ, ಚೊಕ್ಕವಾಗಿ, ಸರಳವಾಗಿ, ಸುಲಭವಾಗಿ 
ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಇರುವುದು ಪ್ರಶಂಸಾರ್ಹವಾದುದು. ವಿದ್ಯಾರ್ಥಿಗಳಿಗೆ ಸುಮಾರು 
35ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳ ಕಾಲ ಪಾಠ ಮಾಡಿದ ಅನುಭವವಿರುವ ಕಾರಣ 
" ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಹೊಸದಾಗಿ ಅಲಂಕಾರ ಛಂದಸ್ಸುಗಳನ್ನು ಅರಿಯುವಂತಹವರಿಗೂ 
ಅರ್ಥವಾಗುವಂತೆ ಕನ್ನಡಾನುವಾದ ಮಾಡಿದ್ದಾರೆ. ಸುಲಭವಾಗಿ ವಿವರಣೆ ನೀಡಿದ್ದಾರೆ. ಎಲ್ಲ 
ಅಂಶಗಳನ್ನೂ ಸ್ಪಷ್ಟವಾಗಿ ಚಿನ್ನಾಗಿ ನಿರೂಪಿಸಿದ್ದಾರೆ. ಪ್ರಾರಂಭದಲ್ಲಿ ಗ್ರಂಥಕಾರರ ಬಗ್ಗೆ 
ಚಿಕ್ಕದಾಗಿ ವಿವರಣೆಯನ್ನೂ ನೀಡಿ ಕೃತಿಗಳ ಪರಿಚಯವನ್ನೂ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ 
ಕನ್ನಡದಲ್ಲಿ ಇದು ಅಪರೂಪದ ಕೃ... ಇದನ್ನು ರಚಿಸಿದಂತಹ ವಿದ್ವಾನ್‌ ಬಿ. 
ರಾಜಶೇಖರಯ್ಯನವರು ಅಬಿನಂದನಾರ್ಹರು ಹಾಗೂ ಅಭಿವಂದನಾರ್ಹರು. ನನಗ 
ಗುರುಗಳಾಗಿದ್ದರೆಂದು ಹೇಳಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗುವುದು. ಅವರಿಂದ 
ಇಂತಹ ಇನ್ನೂ ಅನೇಕ ಸಂಸ್ಕೃತ ಕೃತಿಗಳು ಕನ್ನಡಕ್ಕೆ ಬರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವೆ. 
ನನ್ನ ಗುರುಗಳಿಗೆ ಪರಮಾತ್ಮನು ಸಂಪದಾದಿ ಸಕಲ ಸನ್ಮಂಗಳಗಳನ್ನು ನೀಡಿ ಸಲಹಲಿ ಎಂದು 
ಬೇಡುವೆ. 


ಈ ಎರಡೂ ಕೃತಿಗಳ ಕನ್ನಡಾನುವಾದವನ್ನು ಒಂದೆಡೆ ಸೇರಿಸಿ ಒಂದು ಕೃತಿಯನ್ನಾಗಿ 
ಮಾಡಿ ಪ್ರಕಟಿಸಿರುವಂತವರು ಮಹಾರಾಜ ಸಂಸ್ಕೃತ ಕಾಲೇಜಿನ ಶೈವಾಗಮ ಪ್ರಾಧ್ಯಾಪಕರಾದ 
ಆಗಮ ಪ್ರವೀಣ ವಿದ್ವಾನ್‌ ಎಮ್‌. ಮಲ್ಲಣ್ಣನವರು. ಇವರು ನನ್ನ ಆತ್ಮೀಯ ಸ್ನೇಹಿತರು, 
ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಒಟ್ಟಾಗಿ ಓದಿದವರು ನಾವಿಬ್ಬರು. ಆ 
ಕಾಲದಿಂದಲೂ ನಮ್ಮಿಬ್ಬರಲ್ಲಿ ಆತ್ಮೀಯತೆ -- ಪ್ರೀತಿ ನೆಲಸಿವೆ. ನಾವಿಬ್ಬರು ಅಕ್ಕಪಕ್ಕದ 
ಊರಿನವರು ಎನ್ನುವುದೂ ವಿಶೇಷ. ಶ್ರೀಯುತ ಮಲ್ಲಣ್ಣನವರು ಶೈವಾಗಮವನ್ನು ಚೆನ್ನಾಗಿ 
ಅಧ್ಯಯನ ಮಾಡಿ ತಲಸ್ಪರ್ಶಿ ಪಾಂಡಿತ್ಕ ಪಡೆದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿದ್ದಾರೆ. 
ಶೈವಾಗಮಸಾರ ಮೊದಲಾದ ಆಗಮ ಗ್ರಂಥಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ತಮ್ಮದೇ ಆದ 
ಪ್ರಕಾಶನ ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಉಪಯುಕ್ತ ಗ್ರಂಥಗಳನ್ನು ಕನ್ನಡಕ್ಕೆ ತರುವ ಕೆಲಸ 
ಮಾಡುತ್ತಿದ್ದಾರೆ. ಅಂತಹ ಮಲ್ಲಣ್ಣನವರು ಈ ಕೃತಿಯನ್ನು ಪ್ರಕಾಶನ ಮಾಡಿ ಮುದ್ರಿಸಿರುವುದು 

" ಸಂಸ್ಕೃತ ಸಾಹಿತ್ಕಾಭ್ಯಾಸಿಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಸಂಸ್ಕ ” ಅಭ್ಯಾಸಿಗಳಿಗೂ ಹಾಗೂ ಕನ್ನಡಿಗರಿಗೂ 
ಮಹದುಪಕಾರವಾಗಿದೆ. ಈ ಕಾರ್ಯವನ್ನು ಮಾಡಿರುವ ಶ್ರೀಯುತ ಮಲ್ಲಣ್ಣನವರೂ ಸಹ 
ಅಭಿನಂದನಾರ್ಹರು, ಇವರಿಂದ ಅನ್ನೂ ಅನೇಕ ಕೃತಿಗಳು ಪ್ರಕಟವಾಗಲಿ ಎಂದು ಹಾರೈಸುವೆ. 
ಭಗವಂತನು ಇವರಿಗೆ ಸಕಲ ಶ್ರೇಯಸ್ಸನ್ನೂ ನೀಡಲೆಂದು ಪ್ರಾರ್ಥಿಸುವೆ. 


ನಮ್ಮ ಗುರುಗಳಿಂದ ಅನುವಾದಗೊಂಡಿರುವ ಈ ಕೃತಿಗೆ ಸನ್ನುಡಿಯನ್ನು ಬರೆಯಲು 
ಅವಕಾಶ ಮಾಡಿಕೊಟ್ಟ ಶ್ರೀಯುತ ಮಲ್ಲಣ್ಣನವರಿಗೆ ನನ್ನ ಹೃದಯಭರಿತವಾದ ನಮನಗಳನ್ನು 
ಸಲ್ಲಿಸುವೆ. ನನ್ನ ಗುರುಗಳ ಈ ಕೃತಿಯನ್ನು ವಿಮರ್ಶಿಸುವ ಶಕ್ತಿ ನನಗಿಲ್ಲ. ಆದರೆ ಅವರೇ 
ನೀಡಿರುವ ಜ್ಞಾನದ ಬೆಳಕಿನಿಂದ ಇಲ್ಲಿನ ವಿಷಯಗಳನ್ನು ಜನತೆಗೆ ನೀಡುವ ಸಾಮರ್ಥ್ಯವನ್ನು 
ಪಡೆದಿರುವೆ. ಅದಕ್ಕಾಗಿ ಆ ಗುರುವಿನ ಪದತಲದಲ್ಲಿ ಸಹಸ್ರ ಪ್ರಣಾಮಗಳು. 
ಟಿ.ಎ. ಸತ್ಯನಾರಾಯಣ 


ವೃತ್ತಿರತ್ನಾಕರ Vl 
ಅಭಿಪ್ರಾಯ 


ವಿದ್ವಾನ್‌. ಡಾ| ಕೆ.ಎಲ್‌. ಶಂಕರನಾರಾಯಣ ಜೋಯ್‌ 
ಎಂ.ಎ. ಪಿ.ಎಚ್‌.ಡಿ 


ಉಪಪ್ರಾಧ್ಯಾಪಕರು, ಅಲಂಕಾರ ವಿಭಾಗ, ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು. 


ಜೀವನದ ಧ್ಯೇಯ ಧೋರಣೆ ಹಾಗೂ ಸರಣಿ ಬದಲಾಗಿರುವ ಮತ್ತು ದಿನೇ ದಿನೇ 
ಬದಲಾಗುತ್ತಿರುವ ಈ ದಿನಗಳಲ್ಲಿ, ಹೊಸನೀರು ಬಂದು ಹಳೆನೀರು ಕೊಚ್ಚಿ ಹೋಯಿತೆಂಬ 
ಗಾದೆಯಂತೆ 'ಹಳತು'ವಿನ ಪಟ್ಟಿಯಲ್ಲಿ ಸೇರಿಕೊಂಡ ವೇದ ಶಾಸ್ತ್ರ ಮೊದಲಾದವುಗಳು ಮೂಲೆ 
ಪಾಲಾಗಿವೆಯೆಂದರೆ ತಪ್ಪಾಗಲಾರದು. ಆದರೆ ಭಾರತೀಯರ ನರನಾಡಿಗಳಲ್ಲಿ ಓತಪ್ರೋತ 
ವಾಗಿ ಸೇರಿಕೊಂಡ ಹಾಗೂ ಮಾನವನಷ್ಟೇ ಪ್ರಾಚೀನವಾಗಿ ಬಹುದೊಡ್ಡ ಐತಿಹ್ಮವನ್ನು ಹಿನ್ನೆಲೆ 
ಯಾಗಿ ಉಳ್ಳ ಈ ವೇದ ಶಾಸ್ತ್ರಗಳಿಗೆ ಮುಪ್ಪು ಮರಣಗಳ ಹಾವಳಿಯಿರಲಾರದು. ಮಹಾ 
ವಟಿವೃಕ್ಷದಂತೆ ಒಂದೆಡೆ ಮುಪ್ಪಾಯಿತೆನಿಸುವ ವೇಳೆಗೆ ಇನ್ನೊಂದೆಡೆ ಬೇರುಬಿಟ್ಟು ತನ್ನ ನೆಲೆಯನ್ನು 
ಭದ್ರಪಡಿಸಿಕೊಂಡೇ ಇರುತ್ತವೆ. ಏರಿಳಿತಗಳ ತವರಾದ ಈ ಪ್ರಪಂಚದಲ್ಲಿ ಒಮ್ಮೆ ಮುಳಿಗಿಯೇ 
ಹೋಯಿತೆಂಬ ಆತಂಕ ಬಂದೊದಗಿದ್ದರೂ ಇನ್ನೊಂದು ಕಾಲಘಟ್ಟದಲ್ಲಿ ಪ್ರಕೃತಿಗರ್ಭದಿಂದ 
ಮತ್ತೆ ನೂರ್ಮಡಿಯಾಗಿ ಚಿಗುರಿ ಅಜರಾಮರವಾದ ತನ್ನತನವನ್ನು ತೋರದೆ ಬಿಡವು. 


ಈಚಿನ ದಿನಗಳಲ್ಲಿ ಕಂಡುಬರುವುದೇನು ? ಆದುನಿಕ ಜೀವನ ಸರಣಿಯಲ್ಲಿ 
ನಾಗಾಲೋಟ ದಿಂದ ಮುಂದುವರೆದ ಜನಸ್ತೋಮ ನೆಮ್ಮದಿಯ ನೆಲೆಗಾಣದೆ ಬಸವಳಿದು 
ಹಿನ್ನೋಟದಿಂದೊಮ್ಮೆ ನೋಡಲಾರಂಭಿಸಿದೆ ! ವೇದ ಶಾಸ್ತ್ರ ಇತಿಹಾಸ ಕಾವ್ಮಗಳತ್ತ ಅಕ್ಕರೆಯ 
ನೋಟವು ಅಲ್ಲಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪಸರಿಸದಿಲ್ಲ. ಭಾರತೀಯ ಯಪಿ 
ಮಹರ್ಷಿಗಳು ಯೋಗದೃಷ್ಟಿಯಿಂದ ಅನ್ವೇಷಿಸಿ ಹೊರತಂದ ವಿದೈೆಗಳ ಬಗ್ಗೆ ಕೌತುಕ ತಲೆ 
ಎತ್ತದಿಲ್ಲ. ಆ ಕೌತುಕ ಹೊಸ ಮುಖದಲ್ಲಿ ಮೈತಳೆದುಬಂದಾಗ ಅದರಲ್ಲೊಂದು ನವೀನತೆಯ 
ಮೆರಗು. ನಿತ್ಯನೂತನವಾದ ಭಾರತೀಯರ ಸಾಹಿತ್ಯಕ್ಕೆ ಹೊಸ ಮುಖದ ಅವಶ್ಶಕತೆಯಿಲ್ಲವಾದರೂ 
ಹೊಸತಿನ ಗೀಳಿನಲ್ಲಿ ಮೈಮರೆವ ಜನತೆಗೆ ಅದು ಅನಿವಾರ್ಯ. 


ಪ್ರಕೃತ ಇಂದು ಸಂಸ್ಕೃತ ಶಿಕ್ಷಣಕ್ಷೇತ್ರ ಕಾಲದ ಪ್ರಭಾವದಂತೆ ಕೆಲವಾರು ಹೊಸ 
ಮಾರ್ಪಾಟುಗಳೊಡನೆ ಅಲ್ಲಲ್ಲಿ ಹೆಜ್ಜೆಹಾಕುತ್ತಿದೆ. 'ಆಡು ಸಂಸ್ಕೃತ ಹಾಡು ಸಂಸ್ಕೃತ' ಎಂಬ 
ಘೋಷದೊಂದಿಗೆ ಮನೆ ಮನೆಗೂ ಬಂದು ತಲುಪುವ ಸನ್ನಾಹದಿಂದ ಕೂಡಿದೆ. ಆಮೇರಿಕಾ, 
ಇಂಗ್ಲೆಂಡ್‌, ಜರ್ಮನಿಯಂತಹ, ವೈಜ್ಞಾನಿಕ ಶೋಧನೆಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲೂ 
ಆಯುರ್ವೇದ, ಯೋಗ, ಜ್ಕೋತಿಷ, ಅರ್ಥಶಾಸ್ತ್ರ ಮೊದಲಾದ ಆರ್ಪವಿದ್ಮೆಗಳ ಬಗ್ಗೆ ಆಸಕ್ತಿಯ 
ಅಲೆ ತಲೆದೋರಿದೆ. ಹೊಸ ಮಾದರಿಯ ಇಂದಿನ ಈ ಶಿಕ್ಷಣಕ್ರಮ ಸಂಪ್ರದಾಯದ ಅಚ್ಚಿನಲ್ಲಿ 


Vill ವೃತ್ತರತ್ನಾಕರ 


ಹೊರಬಂದವರಿಗೆ ಒಮ್ಮೆ ಸಲ್ಲದ ವಸ್ತುವಾಗಬಹುದಾದರೂ ಅದು ಅನಿವಾರ್ಯ. ಹಿಂದಿನಂತೆ 
ಸುದೀರ್ಥಕಾಲ ಗುರುಮುಖೇನ ವಿದ್ಕಾಧ್ಮಯನ ಮಾಡುವ ಪರಿಸ್ತಿಶಿಯಿಂದು ದುರ್ಭರ ಇಂತಹ 
ಕಾಲಘಟ್ಟದಲ್ಲಿ ಯತ್ಶಿಂಚಿತ್ತಾದರೂ ವೇದ ಶಾಸ್ತ್ರಾದಿ ವಿದ್ಯೆಗಳ ಬಗ್ಗೆ ಜನಗಳ ಅಭಿರುಚಿ 
ಉಳಿಯಬೇಕಾದರೆ ಸುಲಭೋಪಾಯಗಳನ್ನು ಚಿಂತಿಸಲೇಬೇಕು. ಅದರ ಹೆಜ್ಜೆಯಾಗಿ ಶಾಸ್ತ್ರ 
ಗ್ರಂಥಗಳ ಭಾಷಾಂತರ ಸ್ಟಾಗತಾರ್ಹವಾಗಿದೆಯಪ್ಪೆ. 


ಸಾಹಿತ್ಯ ವಿದೆಯ ಅವಯವವಾದ ಅಲಂಕಾರ ಪುತ್ತು ಛಂದಸ್ಸುಗಳನ್ನು ಕುರಿತು ಸಂಸ್ಕೃತ 
ಮೂಲಗ್ರಂಥದ ಕನ್ನಡ ಭಾವಾನುವಾದ ಈ ಹೊತ್ತಗೆ ಚಂದ್ರಾಲೋಕ ಮತ್ತು ವೃತ್ತರತ್ನಾಕರ 
ಸಮಯೋಚಿತವಾದ ಕೊಡುಗೆಯಾಗಿದೆ. 

ವಿದ್ವಾನ್‌ ಬಿ. ರಾಜಶೇಖರಯ್ಯನವರು ಸ್ವತಃ ಅಲಂಕಾರಶಾಸ್ತ್ರದಲ್ಲಿ ಅಧ್ಯಾಪಕರಾಗಿಯೂ 
ಪ್ರಾಧ್ಯಾಪಕರಾಗಿಯೂ ಸುದೀರ್ಥಕಾಲದ ಸೇವೆಸಲ್ಲಿಸಿದವರು. ಶ್ರೀಯುತರು ಕನ್ನಡ ಹಿಂದಿ 
ಭಾಷೆಗಳಲ್ಲೂ ಪಂಡಿತರಾಗಿದ್ದು ಹೆಚ್ಚಿನ ಪರಿಣತಿಯುಳ್ಳವರು. ಅವರ ದೀರ್ಥಕಾಲದ ಅಧ್ಯಯನ 
ಅಧ್ಯಾಪನಗಳ ಫಲಿತವನ್ನು ಅವರ ಬರಹದಲ್ಲಿ ಸಹೃದಯರು ಮನಗಾಣಬಹುದಾಗಿದೆ. ಸರಳವೂ, 
ಸುಂದರವೂ ಆದ ಭಾಷೆ, ಸ್ಫುಟವಾದ ಬರಹ ವಿಧಾನವು ಅನಾಯಾಸವಾಗಿ ವಿಷಯ ಪ್ರವೇಶವನ್ನು 
ಮಾಡಿಸುವುದು. ಸಂಸ್ಕತ ಪದಪ್ರಯೋಗಗಳು ಇಂತಹ ಶಾಸ್ತ್ರಗ್ರಂಥಗಳ ನಿರೂಪಣೆಗೆ 
ಅನಿವಾರ್ಯವಾದರೂ ಶ್ರೀಯುತರು ಜನಸಾಮಾನ್ಯರ ಬುದ್ಧಿಯ ಮಟ್ಟಕ್ಕೆ ಎಟಕುವಂತೆ ಸಾಕಷ್ಟು 
ಸಾರಕ್ಕವನ್ನು ತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಕ್ಷೇಪ ವಿಸ್ತಾರವಾದ ವಿವರಣೆಗಳಿಂದ ಕೂಡಿದ 
ಅವರ ಬರಹ ಇಂದಿನ ಜಿಜ್ಞಾಸುಗಳಾದ ವಿದ್ಕಾರ್ಥಿಗಳಿಗೆ ಪ್ರವೇಶ ಸೌಕರ್ಯವನ್ನುಂಟು 
ಮಾಡಿದೆಯೆಂಬುದರಲ್ಲಿ ಯಾವ ಸಂಶಯಕ್ಕೂ ಎಡೆಯಿಲ್ಲ. 

ಬಹುಕಾಲದಿಂದ ಸಂಸ್ಕೃತ ಕ್ಷೇತ್ರದಲ್ಲಿದ್ದ ಈ ವರ್ಗದ ಅನುವಾದ ಗ್ರಂಥದ ಕೊರತೆಯನ್ನು 
ಈ ಹೊತ್ತಗೆ ಒಂದು ದೃಷ್ಟಿಯಿಂದ ಬಗೆಹರಿಸಬಹುದೆಂದು ಅನ್ನಿಸಿದೆ. ಸಾಹಿತ್ಕಾಭ್ಕಾಸಿಗಳೂ, 
ಅಭಿಮಾನಿಗಳೂ ಮಾತ್ರವಲ್ಲದೆ ವಿದ್ವಾಂಸರೂ ಸಹ ಈ ಹೊತ್ತಗೆಗೆ ತಮ್ಮ ತುಂಬು ಹೃದಯದ 
ಸ್ವಾಗತವನ್ನು ನೀಡುವರೆಂದು ಭಾವಿಸಿದ್ದೇನೆ. ಸಂಸ್ಕೃತ ಮೂಲದ ಇನ್ನೂ ಹಲವು ಗ್ರಂಥಗಳು 
ಇದೇ ಸರಣಿಯಲ್ಲಿ ಕನ್ನಡ ಭಾಷೆಯಲ್ಲಿ ಅನುವಾದಗೊಂಡು ಕನ್ನಡಿಗರ ಕಣ್ಣುಗಳಿಗೆ ಶಾಸ್ತ್ರಗಳ 
ಸಿರಿಯು ಗೋಚರಿಸುವಂತೆ ಶ್ರೀಯುತರಿಂದ ಆಗಬೇಕೆಂದು ಹಾರ್ದಿಕವಾಗಿ ಬಯಸುವ 


ತಮ್ಮ ವಿಶ್ವಾಸಿ 
ಶಂಕರನಾರಾಯಣ ಜೋಯ್ಸ್‌ 


ಶಾಭ ಹಾರೈಕೆ 


ವಿದ್ವಾನ್‌. ಕೆ.ಎಸ್‌. ವೆಂಕಟಾಚಾರಿ ಎಂ.ಎ. ಬಿ.ಎಡ್‌." 
ಪ್ರಾಂಶುಪಾಲರು, ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು 


"ಶ್ರೀ ಮಲ್ಲಿಕಾರ್ಜುನ ಗ್ರಂಥ ಪ್ರಕಾಶನ" ದವರು ಸಂಸ್ಕೃತ ಸಾಹಿತ್ಯದ ಅತ್ಮಮೂಲ್ಮ 
ಕೃತಿಗಳಾದ "ಚಂದ್ರಾಲೋಕ" ಹಾಗೂ "ವೃತ್ತರತ್ನಾಕರ" ವನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಾಶಿಸು 
ತ್ತಿರುವುದು ಅತ್ಯಂತ ಸ್ತುತ್ಕಕೃತ್ಕ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಂಥಹ ಅನುವಾದಗಳ 
ಪ್ರಕಾಶನವನ್ನು ಆದ್ಯತೆಯ ಮೇರೆಗೆ ಮಾಡಬೇಕಾಗಿದೆ. ವಿದ್ವಾಂಸರೂ, ಬೋಧನಾನುಭವಿಗಳೂ 
ಆದ ಶ್ರೀ ಬಿ. ರಾಜಶೇಖರಯ್ಕನವರಂಥವರಿಂದ ಮಾತ್ರವೇ ಇಂಥ ಕೃತಿಗಳ ರಚನೆಯು 
ಸಾಧ್ಯವಾಗುತ್ತದೆ. ಅಂತಹ ವಿದ್ವಾಂಸರನ್ನು ಗುರುತಿಸಿ, ಅವರನ್ನು ಗೌರವಿಸುವ ಹಾಗೂ ಅವರ 
ಕೃತಿಗಳನ್ನು ಪ್ರಕಾಶಿಸುವ ಕಾರ್ಯವನ್ನು ಪ್ರಕಾಶಕರು ಕೈಗೊಂಡು ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ 
ನ್ಯಾಯ ಒದಗಿಸಿದ್ದಾರೆ. ಸರಳ ಕನ್ನಡದಲ್ಲಿ ಮೂಲಗ್ರಂಥದ ಸಾರವನ್ನು ಈ ಕೃತಿಯಲ್ಲಿ ನೀಡಿದ್ದಾರೆ. 
ಇದನ್ನು ಸಾರಸ್ವತ ವರ್ಗವು ಸವಿಯಲಿ, ಹಾಗೂ ಸಹೃದಯ ವಿದ್ವಾಂಸರಿಂದ ಇಂಥ ಕೃತಿಗಳು 
ಹೊರಹೊಮ್ಮುತ್ತಿರಲಿ. ಶ್ರೀ ಮಲ್ಲಿಕಾರ್ಜುನ ಗ್ರಂಥ ಪ್ರಕಾಶನವು ಇಂಥಹ ಕೃತಿಗಳನ್ನು 
ಮುಂದೆಯೂ ಪ್ರಕಾಶಿಸಲಿ ಎಂದು ನಾನು ಹಾರೈಸುತ್ತೇನೆ. 

ಇಂ 
ಕೆ.ಎಸ್‌. ವೆಂಕಟಾಚಾರಿ 


೩೦೦೦೦೦೦ 


ಕೃತಜ್ಞತೆಗಳು 
ಈ 


ಕಾರ್ಯಕ್ಕೆ ಕಾರಣ ಅನಿವಾರ್ಯ. ಒಂದೆಕಾರಣ ಅಥವಾ ಹಲವು ಕಾರಣಗಳಿರಬೇಕೆಂದು ಚಿಂತಕರ 
ಅಭಿಪ್ರಾಯವಾಗಿದೆ. ಆದರೆ ಕಾರಣ ಕಾರ್ಯಗಳಿಗೆ ಪ್ರೇರಕಶಕ್ತಿ ಅಥವಾ ಕಾಣದ ಕೈಗಳ ವರದಹಸ್ತ 
ಸತ್‌ಕಾರ್ಯಗಳಿಗೆ ಇದೆ ಎಂಬುದು ಧರ್ಮವಂತರ ನಂಬಿಕೆ. ಏನೇ ಇರಲಿ, ಒಂದು ಒಳ್ಳೆಯ 
ಕಾರ್ಯ ಆಗಬೇಕಾದರೆ ಹಲವು ಕೈಗಳು ಅಲ್ಲಿ ಕೆಲಸ ಮಾಡಿವೆ ಎಂದರೆ ಆಶ್ಚರ್ಯವಿಲ್ಲ. ನಮ್ಮ 
ಹಲವು ವರ್ಷಗಳ ಬಯಕೆ ಹಾಗೂ ವಿದ್ಯಾರ್ಥಿಗಳಿಗೆ ಪಠ್ಮಗ್ರಂಥಗಳ ಅಭಾವವೇ ಮೊದಲಾದ 
ಹಲವು ಕಾರಣಗಳು ಇದ್ದಾಗ್ಗೂ ನೈಜವಾದ ಸತ್ಕಾರ್ಯ ಆಗುವುದರಲ್ಲಿ ದೈವದ ಕೃಪಾದೃಷ್ಟಿ 
ಇದೆ. ಅಥವಾ ಇರಲೇ ಬೇಕೆಂಬುದು ಅನುಭಾವಿಗಳ ಸೂಳ್ನುಡಿ. 

ಪ್ರಕೃತ ಚಂದ್ರಾಲೋಕ ಮತ್ತು ವೃತ್ತರತ್ನಾಕರ ಎಂಬ ಎರಡು ಸಾಹಿತ್ಯದ ಲಕ್ಷಣ ಗ್ರಂಥಗಳು. 
ಆಗಮ ಪ್ರವರ ತರಗತಿಯ ಪಠ್ಮಗ್ರಂಥಗಳಾಗಿವೆ. ಇವೆರಡರ ಕನ್ನಡ ಅನುವಾದ ಸಮೇತ 
ಮುದ್ರಿಸಬೇಕೆಂಬ ಆಸೆಗೆ ತಕ್ಕಂತೆ ನಮ್ಮ ಸಂಸ್ಕೃತ ಕಾಲೇಜಿನಲ್ಲಿ ಅಲಂಕಾರಶಾಸ್ತ್ರದ 


X 

ಪ್ರಾಧ್ಯಾಪಕರಾಗಿದ್ದ ಪೂಜ್ಯ ವಿದ್ವಾನ್‌ ಬಿ. ರಾಜಶೇಖರಯ್ಯರವರನ್ನು ಕೇಳಿಕೊಂಡಾಗ ಅವರು 
ಒಪ್ಪಿ ಒಂದೇ ತಿಂಗಳಿನಲ್ಲಿ ತಮ್ಮ ವಿದ್ವತ್‌ ಪೂರ್ಣವಾದ ಅನುಭವದಿಂದ ಸರಳ 
ಕನ್ನಡದಲ್ಲಿ ಸಾಮಾನ್ಮನಿಗೂ ಅರ್ಥವಾಗುವ ರೀತಿಯಲ್ಲಿ ಅನುವಾದ ಮಾಡಿದ್ದಾರೆ. ಇವರನ್ನು 
ಶ್ರೀಮಲ್ಲಿಕಾರ್ಜುನಗ್ರಂಡಿ' ಪ್ರಕಾಶನ ಸಂಸ್ಥೆ ಹಾಗೂ ಸಾಹಿತ್ಯಲೋಕ ಎಂದೆಂದಿಗೂ 
ಮರೆಯುವಂತಿಲ್ಲ. ಅವರಿಗೆ ನಾನು ಚಿರಯಣಿಯಾಗಿದ್ದೇನೆ. ಈ ಸುವರ್ಣ ಕುಸುಮಕ್ಕೆ 
ಸುಗಂಧವನ್ನು ನೀಡುವ ರೀತಿಯಲ್ಲಿ ಸಂಸ್ಕೃತ ಭಾಷೆಯ ಖ್ಯಾತ ವಿದ್ವಾಂಸರಾದ ಮಾನ್ಯ 
ಶ್ರೀ ವಿದ್ವಾನ್‌ ಎಚ್‌.ವಿ. ನಾಗರಾಜರಾವ್‌ರವರು ಮುನ್ನುಡಿ ನೀಡಿದ್ದಾರೆ. ಅವರಿಗೆ ಅನೇಕ 
ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಗ್ರಂಥವನ್ನು ಆಮೂಲಾಗ್ರ ಪರಿಶೀಲಿಸಿ ತಮ್ಮ 
ಅಭಿಪ್ರಾಯವನ್ನು ನೀಡಿದ ನಮ್ಮ ಸಂಸ್ಕೃತ ಕಾಲೇಜಿನ ಅಲಂಕಾರಶಾಸ್ತ್ರದ 
ಪ್ರಾಧ್ಯಾಪಕರೂ ಯೋಗಾದಿ ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಖ್ಯಾತ ವಿದ್ವಾಂಸರೂ ಆದ 
ವಿದ್ವಾನ್‌ ಡಾ|| ಕೆ.ಎಲ್‌. ಶಂಕರನಾರಾಯಣಜೊಯ್ಸರವರಿಗೆ ಅನೇಕ ನಮನಗಳನ್ನು 
ಅರ್ಪಿಸುತ್ತೆನೆ. ನನ್ನ ಆತ್ಮೀಯ ಸ್ನೇಹಿತರಾದ ವೇದ, ಅಲಂಕಾರ-ವ್ಮಾಕರಣಾದಿ ಶಾಸ್ತ್ರಗಳಲ್ಲಿ 
ನಿಷ್ಣಾತರಾದ ವಿದ್ವಾನ್‌ ಡಾ|| ಟಿ.ವಿ. ಸತ್ಯನಾರಾಯಣ ಹಿರಿಯ ಸಂಶೋಧಕರು ಪ್ರಾಚ್ಯವಿದ್ಯಾ 
ಸಂಶೋಧನಾಲಯ ಮೈಸೂರು ಇವರು ಈ ಗ್ರಂಥವನ್ನು ಪರಿಶೀಲಿಸಿ ಗ್ರಂಥದ ಸೊಗಸನ್ನು ತಮ್ಮ 
*ಸನ್ನುಡಿ'ಯಿಂದ ಕಂಗೊಳಿಸಿದ್ದಾರೆ. ಇವರಿಗೆ ಅನಂತ ನಮನಗಳು, ಅದರಂತೆ ನಮ್ಮ ಸಂಸ್ಕೃತ 
ಕಾಲೇಜಿನ ವ್ಯಾಕರಣ ವಿಭಾಗದ ಪ್ರಾಧ್ಯಾಪಕರು, ಪ್ರಾಂಶುಪಾಲರಾದ ವಿದ್ವಾನ್‌ ಕೆ.ಎಸ್‌. 
ವೆಂಕಟಚಾರಿಯವರು ತಮ್ಮ ಅಮೂಲ್ಯವಾದ "ಶುಭ ಹಾರೈಕೆ"ಯನ್ನು ನೀಡಿ ಪ್ರಕಾಶನ ಸಂಸ್ಥೆಯನ್ನು 
ಹರಸಿದ್ದಾರೆ. ಇವರಿಗೆ ಪ್ರಕಾಶನದವರ ಪರವಾಗಿ ಹಾರ್ದಿಕ ನಮನಗಳನ್ನು ಅರ್ಪಿಸುತ್ತೇನೆ. ಈ 
ಸಾಹಿತ್ಯ ಗ್ರಂಥವು ಪ್ರಕಾಶಗೊಳ್ಳಲು ನಮ್ಮ ಶ್ರೀಮಲ್ಲಿಕಾರ್ಜುನ ಪ್ರಕಾಶನ ಸಂಸ್ಥೆಯ ಜೊತೆಯಲ್ಲಿ 
ನಮ್ಮ ಕಾಲೇಜಿನಲ್ಲಿರುವ ವಿದ್ವಾನ್‌ ಬಿ. ರಾಜಶೇಖರಯ್ಯ ಸನ್ಮಾನ ಸಮಿತಿಯು ಸಹಕಾರ ನೀಡಿ 
ಆದಷ್ಟುಬೇಗ ಮುದ್ರಣ ಮಾಡಿಸಲು ಪ್ರೇರಕವಾಗಿದೆ. ಅದರ ಎಲ್ಲಾ ಪದಾಧಿಕಾರಿಗಳಿಗೂ 
ನಮಸ್ಕರಿಸುತ್ತೇನೆ. 


ಈ ಗ್ರಂಥ ಇಷ್ಟು ಸುಂದರವಾಗಿ ಹಾಗೂ ದೋಷಮುಕ್ತವಾಗಿ ಮುದ್ರಣಗೊಳ್ಳಲು ಎಲೆ 
ಮರೆಕಾಯಿಯಂತೆ oa ಕರಡನ್ನು ತಿದ್ದಿದ ನಮ್ಮ ಕಾಲೇಜಿನ ಅಲಂಕಾರಶಾಸ್ತ್ರದ ಪ್ರಾಧ್ಯಾಪಕರಾದ 
ಆತ್ಮೀಯರಾದ ವಿದ್ವಾನ್‌. ಶ್ರೀನಿವಾಸಮೂರ್ತಿಯವರನ್ನು ಮರಿಯುವಂಶಿಲ್ಲ, ಇವರಿಗೆ ಅನಂತ 
ನಮಸ್ಕಾರಗಳು. JA ಗ್ರಂಥ ಆದಷ್ಟು ಬೇಗ ಸುಂದರವಾಗಿ ಮುದ್ರಣ ಮಾಡಿದ 

ಶ್ರೀನಂದಿಕೇಶ್ವರ ಆಫ್‌ಸೆಟ್‌ ಪ್ರಿಂಟ್ಸ್‌ ಮಾಲಿಕರಾದ ಶ್ರೀ ಜ್ಞಾನಶಂಕರರವರಿಗೂ ಅವರ ಸಿಬ್ಬಂದಿ 
ವರ್ಗದವರಿಗೂ ಅನೇಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. 


ವಿದ್ವಜ್ಞನ ವಿಧೇಯ 
ಎಂ. ಮಲ್ಲಣ್ಣ, 
ಪ್ರಕಾಶಕರು 


20. 


ಚಂದ್ರಾಲೋಕದ ಪರಿವಿಡಿ 


ಪ್ರಾರಂಭಿಕ ನುಡಿ 

ಮಂಗಳ ಶ್ಲೋಕ 
ಉಪಮಾಲಂಕಾರ: (ಲ) 

(೧) ಲುಪ್ತೋಮಾಲಂಕಾರಃ (ಆ) 


1) ವಾಚಕ ಲುಪ್ತಾ ( ಧರ್ಮ ಲುಪ್ತಾ 3) ಧರ್ಮವಾಚಕ ಲುಪ್ತಾ 


4) ವಾಚಕೋಪಮೇಯ ಲುಪ್ತಾ 5) ಉಪಮಾನ ಲುಪ್ತಾ 

6) ವಾಚಕೋಪಮಾನ ಲುಪ್ತಾ 7) ಧರ್ಮೋಪಮಾನ ಲುಪ್ತಾ, 
8) ಧರ್ಮೋಪಮಾನವಾಚಕ ಲುಪ್ತಾ, 

೨) ಅನನ್ವಯಾಲಂಕಾರಃ 

೩. ಉಪಮೇಯೋಪಮಾಲಂಕಾರಃ 

೪. ಪ್ರತೀಪಾಲಂಕಾರ: 1, 2 ಭೇದಗಳು 

3,4,5, ಭೇದಗಳು 

೫- ರೂಪಕಾಲಂಕಾರಃ 

1) ಅನುಭಯಾಭೇದರೂಪಕಂ 2) ನ್ಕೂನಾಭೇದರೂಪಕಂ 

3) ಅಧಿಕಾಭೇದ ರೂಪಕಂ 4) ಅನುಭಯತಾದ್ರೂಪ್ಮರೂಪಕಂ 
5) ನ್ಮೂನತಾದ್ರೂಪ್ಮ ರೂಪಕಂ 6) ಅಧಿಕತಾದ್ರೂಪ್ಯರೂಪಕಂ 
೬. ಪರಿಣಾಮಾಲಂಕಾರಃ 

೭- ಉಲ್ಲೇಖಾಲಂಕಾರ: 1,2 ಭೇದಗಳು- 

೮, ೯, ೧೦- ಸ್ಮೃತಿ - ಭ್ರಾಂತಿ - ಸಂದೇಹಾಲಂಕಾರ: 

೧೧. ಅಪಹ್ನವಾಲಂಕಾರ: 

1. ಶುದ್ದಾಪಹ್ನುತಿ; 2. ಹೇತ್ತಪಹ್ನುತಿ:, 

3. ಪರ್ಯಸ್ತಾಹಷ್ಟುತಿಃ 4. ಭ್ರಾಂತಾಪಹ್ನುತಿಃ, 

5. ಛೇಕಾಪಹ್ನುತಿಃ 6. ಕೈತವಾಪಪ್ನುತ್ತಿ;, 

೧೨ -ಉತ್ಪೆ ಶ್ರ್ರೇಕ್ಞಾಲಂಕಾರಃ (ತದ್ಭೇದಾ)) 

1. ಸ್ವರೂಪೋಶ್ಟೇಕ್ಸಾ 2. ಹೇತೂತ್ಟೇಕ್ಷಾ- 

3) ಸಿದ್ದವಿಷಯಹೇತೂತಶ್ರೇಕ್ಷಾ 4) ಅಸಿದ್ಧವಿಷಯ ಹೇತೂತ್ಟೇಕ್ಷಾ 


23-24 


25-26 


5, ಫಲೋತ್ವೇಕ್ಷಾ- (ಅ) ಸಿದ್ದವಿಷಯ (ಆ) ಅಸಿದ್ದವಿಷಯ ಫಲೋತ್ಪೇಕ್ಷಾ 25-27 


41 


೧೩- ಅತಿಶಯೋಕ್ತ್ಯಲಂಕಾರಃ 27 


1) ರೂಪಕಾತಿಶಯೋಕ್ತಿಃ 2) ಸಾಪಹ್ನವಾತಿಶಯೋಕ್ತಿಃ 28 
೫ ಭೇದಕಾತಿಶಯೋಕ್ತಿಃ 4) ಸಂಬಂಧಾತಿಶಯೋಕ್ತಿ: 29 
5) ಅಸಂಬಂಧಾತಿಶಯೋಕ್ತಿ: 6) ಅಕ್ರಮಾತಿಶಯೋಕ್ತಿ: 7) ಚಪಲಾತಿಶಯೋಕ್ತಿಃ 30 
8) ಅತ್ಮಂತಾಶಿಶಯೋಕ್ತಿಃ 31 
೧೪- ತುಲ್ಕಯೋಗಿತಾಲಂಕಾರಃ (ತದ್ಭೇದಾನಿ 32 
1) ಹಿತಾಹಿತವೃತ್ತಿ ತೌಲ್ಮರೂಪತುಲ್ಕಯೋಗಿತಾ 33 
2 ಉತ್ಕೃಷ್ಟಗುಣಸಮೀಕರಣರೂಪ ತುಲ್ಕಯೋಗಿತಾ 

೧೫-ದೀಪಕಾಲಂಕಾರ: ೧೬- ಆವೃತ್ತಿದೀಪಕಾಲಂಕಾರ: (ತದ್ಭೇದಾಃ) 34 
1) ಪದಾವೃತ್ತಿದೀಪಕಂ 2) ಅರ್ಥಾವೃತ್ತಿದೀಪಕಂ 35 
3) ಉಭಯಾವೃತ್ತಿದೀಪಕಂ 

೧೮-ದೃಷ್ಟಾಂತಾಲಂಕಾರ; 36 
೧೯- ನಿದರ್ಶನಾಲಂಕಾರ: (ತದ್ಭೇದಾಃ) 37 
1) ವಾಕ್ಕಾರ್ಥವೃತ್ತಿ ನಿದರ್ಶನಾ 2 ಪದಾರ್ಥವೃತ್ತಿ ನಿದರ್ಶನಾ 

3) ಸದರ್ಥ ಬೋಧನಾರೂಪಾ ನಿದರ್ಶನಾ 38 
4) ಅಸದರ್ಥಬೋಧನರೂಪಾ ನಿದರ್ಶನಾ ೨೦. ವೃತಿರೇಕಾಲಂಕಾರಃ 37 
೨೧- ಸಹೋಕ್ತ್ಯಲಂಕಾರಃ ೨೨ - ವಿನೋಕ್ತ್ಯಲಂಕಾರಃ (ತದ್ಭೇದಾಃ) 40 


1) ಕಿಂಚಿದ್ವಿನಾ ಹೇಯಸ್ವರೂಪ ವಿನೋಕ್ತ್ಯಲಂಕಾರ: 
2 ಕಿಂಚಿದ್ದಿನಾ ರಮ್ಮಸ್ಟರೂಪ ವಿನೋಕ್ತ್ಕಲಂಕಾರಃ ೨೩- ಸಮಾಸೋಕ್ತ್ಯಲಂಕಾರಃ41 


೨೪- ಪರಿಕರಾಲಂಕಾರಃ ೩೫-ಪರಿಕರಾಂಕುರಾಲಂಕಾರಃ 42 
೨೬- ಶ್ಲೇಪಾಲಂಕಾರ: (ತದ್ಭೇದಾನಿ 43 
1) ಕೇವಲ ಪ್ರಕೃತಗೋಚರಶ್ಲೇಷ: 2) ಕೇವಲ ಅಪ್ರಕೃತಗೋಚರಶ್ಲೇಷಃ 44 
3) ಉಭಯಗೋಚರಶ್ಲೇಷಃ - 

ಪಿಒ- ಅಪ್ರಸ್ತುತಪ್ರಶಂಸಾಲಂಕಾರ: ೨೮- ಪ್ರಸ್ತು ತಾಂಕುರಾಲಂಕಾರ: 45 


೨೯- ಪರ್ಕಾಯೋಕ್ತಾ ಲಂಕಾರ: ತದೇದಾಃ) 
1) ಗಮ್ಮಸ್ಮ ರೂಪಾಂತರವರ್ಣನರೂಪಂ ಪರ್ಯಾಯೋಕ್ತಂ 46 
2) ವ್ಯಾಜೇನ ಇಷ್ಟಸಾಧನರೂಪಂ ಪರ್ಕಾಯೋಕ್ತಂ 47 


೩೦- ವ್ಯಾಜಸ್ತುತೃಲಂಕಾರ: 


41. 


42. 


43. 


44. 
45. 


46. 


47. 


48. 
49. 


50. 


51. 


52. 


53. 


55. 


೧) ನಿಂದಾವ್ಯಾಜೇನ ಸ್ತುತಿರೂಪಾವ್ಮಾಜಸ್ತುತಿಃ 2) ಸ್ತುತಿವ್ಮಾಜೇನ 
ನಿಂದಾರೂಪಾವ್ಯಾಜಸ್ತುತಿಃ 

೩೧- ವ್ಯಾಜನಿಂದಾಲಂಕಾರಃ 

೩೨- ಆಕ್ಲೇಪಾಲಂಕಾರಃ ತದ್ಬೇದಾಖ (1) ಸ್ವಯಂ ಉಕ್ತಸ್ಟೈವ ವಿಚಾರಣಾತ್‌- 
ಪ್ರತಿಷೇಧರೂಪಃ ಆಕ್ಷೇಪಃ 

2) ನಿಷೇಧಾಭಾಸರೂಪಃ ಆಕ್ಷೇಪ (3) ತಿರೋಹಿತ ನಿಷೇಧವ್ಯಕ್ತವಿಧಿರೂಪಃ 
ಆಕ್ಷೇಪ: 

೩೩- ವಿರೋಧಾಭಾಸಾಲಂಕಾರಃ ೩೪- ವಿಭಾವನಾಲಂಕಾರಃ (ತದ್ಭೇದಾ)) 

1) ಕಾರಣಂವಿನಾ ಕಾರ್ಕೋತ್ಪತ್ತಿರೂಪಾ ವಿಭಾವನಾ 2) ಹೇತುವೈಕಲ್ಮೇಪಿ 
ಕಾರ್ಕೋತ್ಪತ್ತಿರೂಪಾ ವಿಭಾವನಾ 

3) ಪ್ರತಿಬಂಧಕಸತ್ತ್ವೇಪಿ ಕಾರ್ಕೋತ್ಪತ್ತಿರೂಪಾ ವಿಭಾವನಾ 

4) ಅಕಾರಣಾತ್‌ ಕಾರ್ಕೋತ್ಪತ್ತಿರೂಪಾ ವಿಭಾವನಾ 

5) ವಿರುದ್ಧಾತ್‌ ಕಾರಣಾತ್‌ ಕಾರ್ಕೋತ್ಪತ್ತಿರೂಪಾ ವಿಭಾವನಾ 

೬) ಕಾರ್ಕಾತ್‌ ಕಾರಣೋತ್ಪತ್ತಿರೂಪಾ ವಿಭಾವನಾ 

೩೫- ವಿಶೇಹೋಕ್ತ್ಯಲಂಕಾರ: ೩೬- ಅಸಂಭವಾಲಂಕಾರ: 

೩೭. ಅಸೆಂಗತ್ಯಲಂಕಾರಃ (ತಬ್ಬೇದಾಖ (1) ಕಾರ್ಯಹೇತ್ಟೋಃ 
ಭಿನ್ನದೇಶತ್ವರೂಪಾ ಅಸಂಗತಿಃ 

2 ಏಕತ್ರ ಕರಣೀಯಸ್ಕ ಅನ್ಯತ್ರ ಕೃತಿರೂಪಾ ಅಸಂಗತಿಃ 

3 ಅನ್ಕತ್‌ ಚಿಕೀರ್ಪೊಃ ತದ್ವಿರುದ್ದಕೃತಿರೂಪಾ ಅಸಂಗತಿಃ 
೩೮-ವಿಷಮಾಲಂಕಾರಃ (ತದ್ದೇದಾಖ 

1) ಅನನುರೂಪ ಘಟನಾರೂಪ ವಿಷಮಾಲಂಕಾರಃ 

2) ವಿರೂಪಕಾರೋತ್ಪತ್ರ್ತಿರೂಪ ವಿಷಮಾಲಂಕಾರಃ 

3) ಇಷ್ಟುರ್ಥೋದ್ಕಮಾತ್‌ ಅನಿಷ್ಟಾವಾಪ್ತಿರೂಪ ವಿಷಮಾಲಂಕಾರಃ 

೩೯- ಸಮಾಲಂಕಾರಃ(ತದೆ ತ್ರೇದಾ)) 1) ಅನುರೂಪ ವರ್ಣನರೂಪ ಸಮಾಲಂಕಾರ: 
2) ಕಾರಣಸಾರುಪ್ಮ ವರ್ಣನರೂಪ ಸಮಾಲಂಕಾರಃ 3) ಅಕ್ಷೇ ಶೇನ -- 
ಕಾರೈಸಿದ್ದಿವರ್ಣನರೂಪ ಸಮಾಲಂಕಾರಃ 

೪೦ - ಚಿತ್ರಾಲಂಕಾರಃ ೪೧ - ಅಧಿಕಾಲಂಕಾರಃ 

1) ಆಧಾರಾತ್‌ ಆಧೇಯಾಧಿಕ್ಕವರ್ಣನರೂಪ - ಅಧಿಕಾಲಂಕಾರಃ 

2) ಆಧೇಯಾತ್‌ ಆಧಾರಾಧಿಕ್ಕ ವರ್ಣನರೂಪ - ಅಧಿಕಾಲಂಕಾರಃ 


೪೨. ಅಲ್ಪಾಲಂಕಾರಃ 


46 


49 


50 


51 


52 


53 


54 


55 


56 


57 


58 


59 


60 


61 


62 


56. 


57. 
58. 
59. 


60. 


61. 


62. 


63. 


65. 


75. 


೪೩ ಅನ್ಯೋನ್ಯಾಲಂಕಾರ: ೪೪ ವಿಶೇಷಾಲಂಕಾರಃ (ತದ್ದೇದಾಃ) 
1, 2, 3, ಭೇದಗಳು 


೪೫ - ವ್ಯಾಘಾತಾಲಂಕಾರ: (ತದ್ದೇದಾಃ 1) ತಥಾಕಾರಿಣಿ ಅತಥಾಕಾರಿತ ಕ್ರಿಯಾ 


2 ಸೌಕರ್ಮನಿಭದ್ದ! ಕಾರ್ಯ ವಿರೋಧಿಕ್ರಿಯಾ 


೪೬ - ಕಾರಣಮಾಲಾಲಂಕಾರಃ 1) ಉತ್ತರೋತ್ತರಕಾರಣಭೂತ ಪೂರ್ವಪೂರ್ವ 


ಸಂದರ್ಭಃ 2 ಪೂರ್ವಪೂರ್ವಕಾರಣಭೂತ ಉತ್ತರೋತ್ತರ ಸಂದರ್ಭಃ 


೪೭ - ಏಕಾವಲ್ಯಲಂಕಾರಃ 1) ಉತ್ತರೋತ್ತರಸ್ಮ ಪೂರ್ವಪೂರ್ವ ವಿಶೇಪಣತ್ವಂ 


೪೮ - ಮಾಲಾದೀಪಕಾಲಂಕಾರ: ೪೯- ಸಾರಾಲಂಕಾರಃ 

೫೦-ಯಥಾಸಂಖ್ಯಾಲಂಕಾರಃ ೫೧-ಪರ್ಯಾಯಾಲಂಕಾರಃ (ತದ್ಭೇದಾಃ) 
1) ಏಕಸ್ಕ ಅನೇಕಾಶ್ರಯರೂಪಃ ಪರ್ಯಾಯಾಲಂಕಾರ: 

2 ಅನೇಕಸ್ಕ ಏಕಾಶ್ರಯರೂಪಃ ಪರ್ಯಾಯಾಲಂಕಾರಃ 

೫೨ - ಪರಿವ್ಯತ್ತ್ಯಲಂಕಾರಃ (ತದ್ಭೇದಾ) 

1) ಸ್ವಲ್ಪವೈಯೇನ ಅಧಿಕ ಸ್ವೀಕರಣರೂಪಃ ಪರಿವೃತ್ತಲಂಕಾರಃ 

೫೩ - ಪರಿಸಂಖ್ಯಾಲಂಕಾರಃ 

೫೪ - ವಿಕಲ್ಪಾಲಂಕಾರಃ ೫೫ ಸಮುಚ್ಚಯಾಲಂಕಾರಃ (ತದ್ಭೇದಾಃ;) 
1) ಅವಿರುದ್ಧ ಅನೇಕ ಸಂದರ್ಭರೂಪಃ ಸಮುಚ್ಛಯಾಲಂಕಾರಃ 

2) ಅಹಂ ಪೂರ್ವಿಕಾವತಾಂ ಏಕಾನ್ವಯರೂಪಃ ಸಮುಚ್ಚಯಾಲಂಕಾರಃ 
೫೬ - ಕಾರಕದೀಪಕಾಲಂಕಾರಃ 

೫೭ - ಸಮಾದ್ಯಲಂಕಾರಃ 

೫೮ - ಪ್ರತ್ಯನೀತಾಲಂಕಾರಃ ೫೯- ಕಾವ್ಯಾರ್ಥಾಪತ್ತ್ಯಲಂಕಾರಃ 
೬೦- ಕಾವ್ಕಲಿಂಗಾಲಂಕಾರಃ ೬೧- ಅರ್ಥಾಂತರನ್ಶ್ಯಾಸಃ (ತದ್ಬೇದಾ?) 
1) ಸಾಮಾನ್ಮೇನ ವಿಶೇಷ ಸಮರ್ಥನರೂಪಃ 2) ವಿಶೇಷೇಣ 
ಸಾಮಾನ್ಯ ಸಮರ್ಥನರೂಪಃ ೬೨. ವಿಕಸ್ಟರಾಲಂಕಾರಃ 

೬೩- ಪ್ರೌಢೋಕ್ಸೃಲಂಕಾರಃ 

೬೪ - ಸಂಭವನಾಲಂಕಾರಃ ೬೫-ಮಿಥ್ಭಾಧೃವಸಿತ್ಯಲಂಕಾರಃ 

೬೬- ಲಲಿತಾಲಂಕಾರಃ ೬೭- ಪ್ರಹರ್ಷಣಾಲಂಕಾರಃ (ತದ್ಭೇದಾಃ) 

1) ಯತ್ನಂ ವಿನಾ ಈಪ್ಪಿತಾರ್ಥಸಿದ್ದಿರೂಪಃ ಪ್ರಹರ್ಷಣಾಲಂಕಾರಃ 
2) ವಾಂಛಿತಾರ್ಥಾತ್‌ ಅಧಿಕಾರ್ಥಸಿದ್ದಿರೂಪ ಪ್ರಹರ್ಪಣಾಲಂಕಾರಃ 
3) ಉಪಾಯಾರ್ಥಯತ್ನಾತ್‌ ಫಲಸಿದ್ದಿರೂಪ ಪ್ರಹರ್ಪಣಾಲಂಕಾರಃ 


೬೮-ವಿಷಾದನಾಲಂಕಾರಃ ೬೯. ಉಲ್ಲಾಸಾಲಂಕಾರಃ (ತದ್ದೆ ಕೇದಾ?) 


71 


72 


83 


76. 


77. 


78. 


79. 


99. 


100, 


1) ಅನ್ಯಗುಣೇನ ತದನ್ಮಸ್ಮ ಗುಣೋತ್ಪತ್ತಿವರ್ಣನರೂಪಃ 

2 ಅನ್ಕದೋಷೇಣ ತದನ್ಮಸ್ಮ ದೋಪೋತ್ಪತ್ತಿವರ್ಣನರೂಪಃ 
3) ಅನ್ಕಗುಣೇನ ತದನ್ಮಸ್ಮ ದೋಪೋತ್ಪತ್ತಿವರ್ಣನರೂಪಃ 
4) ಅನ್ಮದೋಷೇಣ ತದನ್ಮಸ್ಮ ಗುಣೋತ್ಪತ್ತಿವರ್ಣನರೂಪಃ 
೭೦- ಅವಜ್ಞಾಲಂಕಾರಃ (ತದೆ Ke) 

1 ಅನ್ಮಗುಣೇನ ಅನ್ಕಗುಣಾಭಾವಃ 

2 ಅನ್ಕದೋಪಷೇಣ ಅನ್ಕದೋಷಾಭಾವಃ 

೭೧ - ಅನುಜ್ಞಾಲಂಕಾರಃ ೭೨ - ಲೇಶಾಲಂಕಾರ: 

೭೩- ಮುದ್ರಾಲಂಕಾರಃ 

೭೪ - ರತ್ನಾವಲ್ಯಲಂಕಾರ: ೩೫ - ತದ್ಗುಣಾಲಂಕಾರ: 

೭೬ - ಪೂರ್ವರೂಪಾಲಂಕಾರಃ (ತದ್ಭೇದಾ) 1,2, ಭೇದಗಳು 
೭೭ - ಅತದ್ಗುಣಾಲಂಕಾರ: ೭೮- ಅನುಗುಣಾಲಂಕಾರ; (ತದ್ದೆ ತ್ಛೇದಾ)) 
೭೯- ಮೀಲಿತಾಲಂಕಾರಃ (ತದೆ ಕೇದಾ?) 

೮೦ - ಸಾಮಾನ್ಯಾಲಂಕಾರಃ 

೮೧, ೮೨ - ಉನ್ಮೀಲಿತಾಲಂಕಾರ: ವಿಶೇಷಕಾಲಂಕಾರ: 

೮೩- ಗೂಢೋತ್ತರಾಲಂಕಾರಃ (ತದ್ಭೇದಾ) 
ಆ೪-ಸೂಕ್ಷ್ಮಾಲಂಕಾರಃ ೮೫- ಪಿಹಿತಾಲಂಕಾರಃ 

೮೬ -ವ್ಯಾಜೋಕ್ಸೃಲಂಕಾರಃ 

೮೭-ಗೂಢೋಕ್ತ್ಯಲಂಕಾರ: ೮೮- ವಿವೃತೋಕ್ತ್ಯಲಂಕಾರಃ 
೮೯- ಯುಕ್ತ್ಯಲಂಕಾರಃ ೯೦ - ಲೋಕೋಕ್ತೃಲಂಕಾರ: 

೯೧ - ಛೇಕೋಕ್ಟೃಲಂಕಾರಃ: ೯೨ - ವಕ್ರೋಕ್ರ್ಯಲಂಕಾರ: 
೯೩- ಸ್ವಭಾವೋಕ್ತ್ಯಲಂಕಾರ: 

೯೪ - ಭಾವಿಕಾಲಂಕಾರಃ ೯೫ - ಉದಾತ್ತಾಲಂಕಾರಃ 

೯೬- ಅತ್ಯುಕ್ತ್ಯಲಂಕಾರ: ೯೭- ನಿರುಕ್ತ್ಯಲಂಕಾರಃ 

೯೮ -ಪ್ರತಿಷೇಧಾಲಂಕಾರ: ೯೯- ವಿಧ್ಯಲಂಕಾರ: 

೧೦೦ - ಹೇತ್ವಲಂಕಾರ: 

ಶಬ್ದಾಲಂಕಾರಾಃ 

ಛೇಕಾನುಪ್ರಾಸಃ 

ವೃತ್ತ್ಯನುಪ್ರಾಸಃ- ಲಾಟಾನುಪ್ರಾಸಃ 


ಯಮಕಾಲಂಕಾರಃ - ಮುಕ್ತಾಯ ವಾಕೃಂ 


84 


65 


66 


87 
88 
89 
90 
91 
92 
93 


95 
96 
97 
98 
99 
100 
101 
102 
103 
104 
105 
106 
107 


108 


ಲಾ ಛಾ ಜಾ 


16. 


ವೃತ್ತರತ್ನಾಕರದ ಪರಿವಿಡಿ 


ವೃತ್ತರತ್ನಾಕರಃ 
ಪ್ರಥಮೋಧ್ಯ್ಮಾಯಃ 
ದ್ವಿತೀಯೋಂಧ್ಕಾಯಃ 
೧- ಆರ್ಯಾ ಪ್ರಕರಣಂ -1) ಆರ್ಯಾ ವೃತ್ತದಲಕ್ಷಣ 
೫ ಪಥ್ಯಾರ್ಯಾಲಕ್ಷಣಂ 3) ವಿಪುಲಾರ್ಯಾಲಕ್ಷಣಂ 
4) ಚಪಲಾರ್ಯಾ 
5) ಮುಖಚಪಲಾರ್ಯಾ 6) ಜಘನಚಪಲಾರ್ಯಾ 
೨ -ಗೀತಿ ಪ್ರಕರಣಂ - 1) ಗೀತಿಃ 2) ಉಪ ಗೀತಿ; 
3) ಉದ್ದೀತಿಃ 4) ಆರ್ಯಾ ಗೀತಿಃ 
೩- ವೈತಾಲೀಯ ಪ್ರಕರಣಮ್‌ - 
1) ವೈತಾಲೀಯ ಲಕ್ಷಣಂ 2) ಔಪಚ್ಛಂದಸಿಕ ಲಕ್ಷಣಂ 
3) ಆಪಾತಲಿಕಾ ಲಕ್ಷಣಂ 4 ದಕ್ಷಿಣಾಂತಿಕಾ ಲಕ್ಷಣಂ 
5) ಉದೀಚ್ಮವೃತ್ತಿ ಲಕ್ಷಣಂ 
ಪ್ರಾಚ್ಮವೃತ್ತಿ ಲಕ್ಷಣಂ 7) ಪ್ರವೃತ್ತಕ ಲಕ್ಷಣಂ 8) ಅಪರಾಂತಿಕ ಲಕ್ಷಣಂ 
9) ಚಾರುಹಾಸಿನಿ ಲಕ್ಷಣಂ 
೪ - ಅನುಷ್ಟುಪ್‌ ಪ್ರಕರಣಮ್‌ - 
1) ವಕ್ತ ಲಕ್ಷಣಂ 2) ಪಥ್ಮಾವಕ್ತ ಲಕ್ಷಣಂ 
3) ವಿಪರೀತಪಥ್ಕಾವಕ್ತ ಲಕ್ಷಣಂ 
4) ಚಪಲಾವಕ್ವ ಲಕ್ಷಣಂ 5) ಯುಗ್ಮವಿಪುಲಾ ಲಕ್ಷಣಂ 
6) ವಿಪುಲಾ ಲಕ್ಷಣಂ 7) ಭಾದ್ವಿಪುಲ 8) ರವಿಪುಲಾ 9) ನವಿಪುಲಾ 
10) ತವಿಪುಲಾ ಲಕ್ಷಣಂ 
೫ - ಸಮಮಾತ್ರಾಪ್ರಕರಣಂ - 1) ಅಚಲಧೃತಿ ಲಕ್ಷಣಂ 
2) ಮಾತ್ರಾಸಮಕ ಲಕ್ಷಣಂ 3) ವಿಶ್ಲೋಕ ಲಕ್ಷಣಂ 
4) ವಾನವಾಸಿಕಾ ಲಕ್ಷಣಂ 5) ಚಿತ್ರಾ ಲಕ್ಷಣಂ 6) ಉಪಚಿತ್ರಾ ಲಕ್ಷಣಂ 
7)ಪಾದಾಕುಲಕ ಲಕ್ಷಣಂ 
ಗುರು-ಲಘೋಃ ಸಂಖ್ಯಾ ನಿಯಮ; 


೬) ದ್ವಿಪಾತ್ರಕರಣಂ ೬1) ಶಿಖಾ 2) ಖಂಜಾ 


109 
110 
116 
116 
117 
116 
119 
120 
121 


122 


123 


124 


125 


125 


126 


127 


128 


129 


130 


20. 


21. 


22. 


23. 


24. 


25. 


26. 


27. 


28. 


3) ಅನಂಗಕ್ರೀಡಾ 4) ಅತಿರುಚಿರಾ 
ತೃತೀಯೋಧ್ಯಾಯಃ -- (ವರ್ಣಛಂದಸ್‌) 
೧) ಉತ್ತಾಯಾಮ್‌ -- 1) ಶ್ರೀಃ ವೃತ್ತ 
೨) ಅತ್ಯುಕ್ತಾಯಾಮ್‌ - 1) ಸ್ತ್ರೀ ವೃತ್ತ 


೨) ಮದ್ಯಾಯಾಮ್‌ -- 1) ನಾರೀ ವೃತ್ತ 2) ಮ್ಹಗೀ ವೃತ್ತ 3) ಕೇಸಾ ವೃತ್ತ 


೪) ಪ್ರತಿಷ್ಠಾಯಾಮ್‌ -- 1) ಕನ್ಮಾ ವೃತ್ತ 2) ವ್ರೀಡಾ ವೃತ್ತ 


3) ಲಾಸಿನೀವೃತ್ತ 4) ಸುಮುಖೀ ವೃತ್ತ 5) ಸುಮತಿ ವೃತ್ತ 6) ಸಮೃದ್ಧಿ 


೫ ಸುಪ್ರತಿಷ್ಠಾಯಾಮ್‌ - 1) ಪಂಕ್ತಿ ವೃತ್ತ 2 ಪ್ರೀತಿ ವೃತ್ತ 
3 ಸತೀ ವೃತ್ತ 4) ಮಂದಾ ವೃತ್ತ 


೬) ಗಾಯತ್ರ್ಯಾಮ್‌ -- 1) ತನುಮದ್ಕಾ ವೃತ್ತ 2) ಶಶಿವದನಾ ವೃತ್ತ 


3) ಸಾವಿತ್ರೀ ವೃತ್ತ 
4) ನದೀ ವೃತ್ತ $) ಮುಕುಲ ವೃತ್ತ 6) ಮಾಲಿನೀ ವೃತ್ತ 
7) ರಮಣೀ ವೃತ್ತ 8) ವಸುಮತೀ ವೃತ್ತ 


೭) ಉಪ್ಲಿಹಿ - 1) ಮಾದಲೇಖಾ ವೃತ್ತ 2) ಕುಮಾರಲಲಿತಾ ವೃತ್ತ 


3) ಮಧುಮತೀ ವೃತ್ತ 4 ಹಂಸಮಾಲಾ ವೃತ್ತ 

೮) ಅನುಷ್ಟುಭಿ -- 1) ಚಿತ್ರಪದಾ ವೃತ್ತ 2) ವಿದ್ಮುನ್ಮಾಲಾ ವೃತ್ತ 
3) ಮಾಣವಕ ವೃತ್ತ 

1) ಹಂಸರುತ ವೃತ್ತ 2) ನಾಗರಕ ವೃತ್ತ 3) ನಾರಾಚಿಕಾ ವೃತ್ತ 
4) ಸಮಾನಿಕಾ ವೃತ್ತ 5) ಪ್ರಮಾಣಿಕಾ ವೃತ್ತ 6) ವಿತಾನ ವೃತ್ತ 
೯) ಬೃಹತ್ಕಾಮ್‌ -- 1) ಹಲಮುಖೀ ವೃತ್ತ 

2 ಭುಜಗಶಿಶುಭೃತಾ ವೃತ್ತ 

೧೦) ಪಂಕ್ಕೌ -- 1) ಶುದ್ಧವಿರಾಟ್‌ ವೃತ್ತ 

ವ ಪಣವ ವೃತ್ತ 3) ಮಯೂರಸಾರಿಣೀ ವೃತ್ತ, 

4) ರುಕ್ಕವಶೀ ವೃತ್ತ 5) ಮತ್ತಾ ವೃತ್ತ 5) ಮನೋರಮಾ ವೃತ್ತ" 
7) ಮೇಘವಿತಾನ ವೃತ್ತ 8) ಮಣಿರಾಗ ವೃತ್ತ 

9 ಚಂಪಕಮಾಲಾ ವೃತ್ತ 10 ತ್ವರಿತಗತಿ ವೃತ್ತ 

೧೧) ತ್ರಿಷ್ಟುಭಿ - 1) ಉಪಸ್ಥಿತಾ ವೃತ್ತ 2) ಏಕರೂಪ ವೃತ್ತ 

3 ಇಂದ್ರವಜ್ರಾ ವೃತ್ತ '` 


131 


132 


135 


136 


137 


139 


29. 


30. 


31. 


32. ' 


33, 


37. 
38. 
39, 


40. 


4) ಉಪೇಂದ್ರವಜ್ರಾ ವೃತ್ತ 5) ಉಪಜಾತಿ ವೃತ್ತ 

6) ಸುಮುಖೀ ವೃತ್ತ 7) ದೋಧಕ ವೃತ್ತ 

8) ಶಾಲಿನೀ ವೃತ್ತ 9) ವಾತೋರ್ಮಿ ವೃತ್ತ 

10) ಭ್ರಮರವಿಲಸಿತ ವೃತ್ತ 11) ಸ್ತ್ರೀ ವೃತ್ತ 

12) ರಥೋದ್ಧತಾ ವೃತ್ತ 13) ಸ್ವಾಗತಾ ವೃತ್ತ 

14) ಪೃಥ್ವೀ (ವೃತ್ತಾ) ವೃತ್ತ 15) ಸುಭದ್ರಿಕಾ (ಚಂದ್ರಿಕಾ) ವೃತ್ತ, 

16) ವೈತಿಕಾ ವೃತ್ತ 17) ಮೌಕ್ತಿಕಮಾಲಾ ವೃತ್ತ 18) ಉಪಸ್ಥಿತ ವೃತ್ತ 
೧೨) ಜಗತ್ಕಾಮ್‌ - 1) ಚಂದ್ರವರ್ತ್ಮವೃತ್ತ 2) ವಂಶಸ್ಥ ವೃತ್ತ 

3 ಇಂದ್ರವಂಶಾ ವೃತ್ತ 4) ತೋಟಕ ವೃತ್ತ 5) ದ್ರುತವಿಲಂಬಿತ ವೃತ್ತ 
6 ಪುಟ ವೃತ್ತ 

7) ಪ್ರಮುದಿತವದನಾ ವೃತ್ತ 8) ಕುಸುಮವಿಚಿತ್ರಾ ವೃತ್ತ 

9) ಉಜ್ವಲಾವೃತ್ತ 10) ವೈಶ್ಚದೇವೀ ವೃತ್ತ 11) ಜಲಧರಮಾಲಾ ವೃತ್ತ 
12) ನವಮಾಲಿನೀ ವೃತ್ತ 

13) ಪ್ರಭಾ ವೃತ್ತ 14) ಮಾಲತೀ ವೃತ್ತ 15) ತಾಮರಸ ವೃತ್ತ 

16) ಜಲೋದ್ಧತಗತಿ ವೃತ್ತ 17) ಭುಗಂಜಪ್ರಯಾತ ವೃತ್ತ 

18) ಸ್ರಗ್ವಿಣೀ ವೃತ್ತ 19) ಪ್ರಿಯಂವದಾ ವೃತ್ತ 20) ಮಣಿಮಾಲಾ ವೃತ್ತ 
21) ಲಲಿತಾ ವೃತ್ತ ೭) ಪ್ರಮಿತಾಕ್ಷರಾ ವೃತ್ತ 

೧೩) ಅತಿಜಗತ್ಕಾಮ್‌ - 1) ಕ್ಷಮಾ ವೃತ್ತ 

2) ಪ್ರಹರ್ಷಿಣೀ ವೃತ್ತ 3) ರುಚಿರಾ ವೃತ್ತ 4) ಮತ್ತಮಯೂರ ವೃತ್ತ 
5) ಚಂಚರೀಕಾವಲೀ ವೃತ್ತ 6) ಮಂಜುಭಾಷಿಣೀ ವೃತ್ತ 

7 ಚಂದ್ರಿಕಾ ವೃತ್ತ ೧೪) ಶಕ್ರರ್ಯಾಮ್‌ -- 1) ಅಸಂಬಾಧಾ ವೃತ್ತ, 
2 ಅಪರಾಜಿತಾ ವೃತ್ತ 3) ಪ್ರಹರಣಕಲಿಕಾ ವೃತ್ತ 4) ವಸಂತತಿಲಕಾ ವೃತ್ತ 
5) ಸಿಂಹೋನ್ನತಾ ವೃತ್ತ 6) ಇಂದುವದನಾ ವೃತ್ತ 7) ಅಲೋಲಾ ವೃತ್ತ 
೧೫) ಅತಿಶಕ್ಟರ್ಯಾಮ್‌ -- 1) ಶಶಿಕಲಾ ವೃತ್ತ 2) ಸ್ರಗ್‌ ವೃತ್ತ 

3) ಮಣಿಗಣಕಿರಣ ವೃತ್ತ 4) ಮಾಲಿನೀ ವೃತ್ತ 5) ಪ್ರಭದ್ರಕ ವೃತ್ತ 

6 ಅತಿರೇಖಾ ವೃತ್ತ 

7) ಚಂದ್ರಲೇಖಾ ವೃತ್ತ ೧೬) ಅಷ್ಟೌ -- 1) ಯಷಭಗಜವಿಲಸಿತ ವೃತ್ತ 
2 ಬಾಣಿನೀ ವೃತ್ತ ೧೨) ಅತ್ಯಪ್ಪೌ -- 1) ಶಿಖರಿಣೀ ವೃತ್ತ 


140 


141 


142 


143 


144 


145 


146 


147 


148 


149 


150 


151 


41. 


42. 


43. 


45. 


46. 


47. 


48. 


49. 


50. 


2 ಪೃಥ್ವೀ ವೃತ್ತ 3) ವಂಶಪತ್ರಪತಿತ ವೃತ್ತ 

4) ಹರಿಣೀ ವೃತ್ತ 5) ಮಂದಾಕ್ರಾಂತಾ ವೃತ್ತ 

6) ಕುಟಕ ವೃತ್ತ 7) ಕೋಕಿಲಕ ವೃತ್ತ 

೧೮) ಧೃತೌ-- 1) ಕಸುಮಿತಲತಾವೇಲ್ಲಿತಾ ವೃತ್ತ 
2) ಹರನರ್ತಕ ವೃತ್ತ 3) ಸಿಂಹವಿಕ್ರೀಡಿತ ವೃತ್ತ 


೧೯) ಅತಿಧೃತೌ - 1) ಮೇಘವಿಸ್ಫೂರ್ಜಿತಾ ವೃತ್ತ 


2) ಶಾರ್ದೂಲವಿಕ್ರೀಡಿತ ವೃತ್ತ 

೨೦) ಕೃತೌ -- 1) ಮತ್ತೇಭವಿಕ್ರೀಡಿತ ವೃತ್ತ 

ಪಿ ಸುವದನಾ ವೃತ್ತ 3) ವೃತ್ತ ವೃತ್ತ 4) ಪ್ರಮದಾನನ ವೃತ್ತ 
೨೧) ಪ್ರಕೃತೌ -- 1) ಸ್ರಗ್ಗರಾ ವೃತ್ತ 2 ಮತ್ತವಿಲಾಸಿನೀ ವೃತ್ತ 
೨೨) ಆಕೃತೌ -- 1) ಪ್ರಭದ್ರಕ ವೃತ್ತ 

೨೩) ವಿಕೃತೌ -- 1) ಅಶ್ವಲಲಿತ ವೃತ್ತ 

2 ಮತ್ತಾಕ್ರೀಡಾ ವೃತ್ತ 3) ಮಯೂರಗತಿ ವೃತ್ತ 

೨೪) ಸಂಕೃತೌ -- 1) ತನ್ವೀ ವೃತ್ತ 

೨೫) ಅತಿಕೃತೌ - 1) ಕ್ರೌಂಚಪದಾ ವೃತ್ತ 

೨೬) ಉತ್ಕೃತೌ -- 1) ಭುಜಂಗವಿಜೃಂಭಿತ ವೃತ್ತ 2) ಅಪವಾಹ ವೃತ್ತ 
೨೭) ಅಥ ದಂಡಕಾ -- 1) ಚಂಡವೃಷ್ಟಿಪ್ರಯಾತ ದಂಡಕ 

2) ಇತರದಂಡಕ ಪ್ರಕಾರಗಳು 

9 ಪ್ರಚಿತಕ ದಂಡಕ 4) ಈ ದಂಡಕದ ಇತರ ಭೇದಗಳು 

5) ಇದರ ಇತರ ವೈಲಕ್ಷಣ್ಮಗಳು 

ಚತುರ್ಥೋದಧ್ಯಾಯಃ -- ಅರ್ಧ ಸಮವೃತ್ತಗಳ ವಿವರಣೆ 

1) ಉಪಚಿತ್ರ 2) ದ್ರುತಮಧ್ಕಾ 3) ವೇಗವತೀ 

4) ಭದ್ರವಿರಾಟ್‌ 5) ಕೇತುಮತೀ 6) ಲಲಿತಾ 

7) ಆಖ್ಕಾತಕೀ 8) ವಿಪರೀತಪೂರ್ವಾ 9) ಹರಿಣಪ್ಲುತಾ 

10) ಅಪರವಕ್ತ 11) ಪುಪ್ಪಿತಾಗ್ರಾ 12 ಅಪರವಕ್ರ, 
ವೈತಾಲೀಯ, ಪುಪ್ಪಿತಾಗ್ರಾ, ಔಪಚ್ಛಂದಸಿಕ ಇವುಗಳ ಅಭಿನ್ನತೆ 
ಅ) ವೈತಾಲೀಯ -- 

ಆ) ಔಪಚ್ಛಂದಸಿಕ 13) ಯವಮತೀ 


152 


153 


154 


155 


156 


157 


158 


159 


160 


161 


55. 


ಪಂಚಮೋತಧ್ಯಾಯಃ -- 


(ವಿಷಮವೃತ್ತಗಳ ವಿವರಣೆ (ಪದಚತುರೂರ್ಧ್ವಪ್ರಕರಣ) 


1) ಪದಚತುರೂರ್ಯ 2) ಆಪೀಡ 

3) ಕಲಿಕಾ 4) ಲವಲೀ 

9 ಅಮೃತಧಾರಾ, 

ಉದ್ದತಾ ಪ್ರಕರಣ -- 

1) ಉದ್ಗತಾ ವೃತ್ತ 2 ಸೌರಭಕ ವೃತ್ತ 

3) ಲಲಿತ 

೧) ಉಪಸ್ಥಿತ ಪ್ರಚುಪಿತ ಪ್ರಕರಣ 

1) ಉಪಸ್ಥಿತಪ್ರಚುಪಿತ 2 ಪ್ರವರ್ಧಮಾನ 
3) ಶುದ್ಧವಿರಾಡಾರ್ಷಭ 

೧) ಗಾಥಾ 

ಷಹ್ಮೋತಧ್ಯಾಯ -- ಷಟ್‌ಪ್ರತ್ಯಯಗಳು 
೧) ಪ್ರಸ್ತಾರವಿಧಿ 

೨) ನಪ್ಪವೃತ್ತವಿಧಿ 

೩) ಉದ್ದಿಷ್ಟಪಾದ ಸಂಖ್ಯಾವಿಧಿ 

ಏಕ - ದ್ವ್ಯಾದಿಗುರುಲಘುಸಂಖ್ಯಾವಿಧಿ 
೫) ವೃತ್ತ ಸಂಖ್ಯಾವಿಧಿ 

ಪ್ರಸ್ತಾರ ಭೂಮಿಮಾನವಿಧಿ 

ಮುಕ್ತಾಯ ವಾಕ್ಕ 


166 


167 
166 


169 


170 


171 


172 
173 
173-175 


175 
176 
177 
178 
179 
180 


ಚಂದ್ರಾಲೋಕ 1 


ಪ್ರಾರಂಭಕ ನುಡ 


ಭಗವಂತನ ಈ ಸೃಷ್ಟಿಯಲ್ಲಿ ಮನುಷ್ಯನೇ ಅತ್ಮಂತ ಶ್ರೇಷ್ಠ. ಏಕೆಂದರೆ, ಇವನಲ್ಲಿ 
'ವಾಕ್‌' ಎಂಬ ಒಂದು ಅಪೂರ್ವ ಶಕ್ತಿಯಿದೆ ಮತ್ತು ಅಪೂರ್ವವಾದ ಬುದ್ಧಿಶಕ್ತಿ ಇದೆ. ಈ 
ಎರಡರ ಬಲದಿಂದ ತನ್ನೆಲ್ಲ ಭಾವನೆಗಳನ್ನೂ ಮಾತಿನ ಮುಖಾಂತರ, ಕರ - ಚರಣಾದಿಗಳ 
ಅಭಿನಯದ ಮುಖಾಂತರ ವ್ಯಕ್ತಪಡಿಸಬಲ್ಲ. ಇವನ ಬುದ್ದಿಶಕ್ತಿ ಬೆಳೆದಂತೆಲ್ಲ ವಾಕ್‌ ಶಕ್ತಿ, 
ಭಾಷೆ, ಭಾಷಾಭಿವ್ಯಕ್ತಿ ಇತ್ಕಾದಿಗಳು ಬೆಳೆದವು. ತನ್ನಮಾತುಗಳಲ್ಲಿ ಚಮತ್ಕಾರತೆಯನ್ನೂ ಅಳವಡಿಸಿ 
ಕೊಂಡು, ಇವನ್ನು ಕಾವ್ಯಮಯವಾಗಿಸಬಲ್ಲ. 


ಭರತಖಂಡದ ಅತ್ಮಂತ ಪ್ರಾಚೀನ ಸಾಹಿತ್ಯವೆಂದರೆ ವೇದಾದಿಗಳು. ಇವು ಯಷಿಗಳ 
ಆತ್ಮಾನುಭವದಿಂದ ಹೊರಬಂದವು. ಅಂತೆಯೇ ಇವು ಅಪೌರುಷೇಯವೆನಿಸಿವೆ. ಪೌರುಷೇಯವಾದ 
ಕಾವ್ಯದ ಸೃಷ್ಟಿಗೆ ಈ ವೈದಿಕ ಸಾಹಿತ್ಯ ಪ್ರಮುಖ ಪ್ರೇರಕವಾಗಿದೆಯೆನ್ನಬಹುದು. 
ಸ್ವಾಭಾವಿಕವಾಗಿಯೇ ಸೌಂದರ್ಕೋಪಾಸಕನಾದ ಕವಿಯು, ಲೋಕದಲ್ಲಿ ತಾನು ಕಂಡು ಅನುಭವಿಸಿದ 
ತನ್ನೆಲ್ಲ ಭಾವನೆಗಳಿಗೆ ಸೌಂದರ್ಯವನ್ನುತುಂಬಿ ಕಾವ್ಯರಚನೆ ಮಾಡುತ್ತಾನೆ. ಇವನ ಕಾವ್ಯದಲ್ಲಿನ 
ಸೌಂದರ್ಯಗಳ ಅಂಶಗಳನ್ನು ಸಹೃದಯನು ಪರಿಶೀಲಿಸಿ ತಾನು ಕಾವ್ಕಾನಂದಿಯಾಗುತ್ತಾನೆ. ಇಂತಹ 
ಕವಿಗಳ ಸೌಂದರ್ಯಪೂರ್ಣವಾಣಿಗಳಲ್ಲಿ ಅಡಗಿರುವ ಚಮತ್ಕಾರಗಳನ್ನು ಪ್ರತ್ಯೇಕಿಸಿ, ಚಿಂತಿಸಿ, 
ಪರಿಶೀಲನೆಮಾಡುವ ಸಲುವಾಗಿಯೇ ಅಲಂಕಾರಶಾಸ್ತ್ರದ ಉಗಮವಾಯಿತು. 


ಈ ಶಾಸ್ತ್ರದ ಆದ್ಕ ಪ್ರವರ್ತಕನೆಂದರೆ ಭರತಮುನಿ.ಇವನ ನಾಟ್ಕಶಾಸ್ತ್ರವೇ ಮೊದಲ 
ಗ್ರಂಥ. ಇದಕ್ಕೂ ಮುನ್ನ ಇದ್ದಿರಬಹುದಾದ ಕೃತಿಗಳು ಇನ್ನೂ ದೊರೆತಿಲ್ಲ. ದೊರೆತಿರುವವುಗಳ 
ಪೈಕಿ ಈ ನಾಟ್ಕಶಾಸ್ತ್ರವೇ ಆದಿಮ ಗ್ರಂಥ. ಇದರಲ್ಲಿ ದೃಶ್ಯಕಾವ್ಯಕ್ಕೆ ಬೇಕಾದ ಎಲ್ಲ ಅಂಶಗಳನ್ನೂ 
ಭರತನು ಪರಿಶೀಲಿಸಿ ವಿವರಿಸಿರುವನು. ಇವುಗಳಲ್ಲಿ ಗುಣ, ಅಲಂಕಾರ, ದೋಷ, ರಸಾದಿಗಳೂ 
ಸಹ ಸೇರಿರುತ್ತವೆ. ಇವನು ಕೇವಲ ಯಮಕ (ಶಬ್ದಾಲಂಕಾರ), ಉಪಮಾ, ರೂಪಕ, ದೀಪಕ, 
(ಅರ್ಥಾಲಂಕಾರಗಳು) ಎಂಬ ನಾಲ್ಕು ಅಲಂಕಾರಗಳನ್ನು ಮಾತ್ರ ಹೆಸರಿಸುವನು. ಇವನ ಅನಂತರ 
ಭಾಮಹ, ದಂಡಿ, ವಾಮನ, ರುದ್ರಟ, ಉದ್ಭಟ, ಮಮ್ಮಟ, ವಿಶ್ವನಾಥ, ಅಪ್ಪಯ್ಕದೀಕ್ತಿತ, 
ಜಯದೇವ, ಜಗನ್ನಾಥ ಮೊದಲಾದ ಅನೇಕ ಆಲಂಕಾರಿಕರು ಅಲಂಕಾರಗಳ ಬಗ್ಗೆ ಹೆಚ್ಚು 
ವಿಶ್ಲೇಷಣಾತ್ಮಕ ಕೃತಿಗಳನ್ನು ರಚಿಸಿರುವರು. ಇವರಲ್ಲಿ ಸುಮಾರು ಹದಿಮೂರನೆಯ 
ಶತಮಾನದಲ್ಲಿದ್ದವನೆಂದು ಹೇಳಲಾಗುವ ಜಯದೇವನು 'ಚಂದ್ರಾಲೋಕ' ಎಂಬ ಅಲಂಕಾರಶಾಸ್ತ್ರ 
ಗ್ರಂಥವೊಂದನ್ನು ರಚಿಸಿದನು. ಇದರ ಐದನೆಯ ಮಯೂಖದಲ್ಲಿ ಶಬ್ದಾಲಂಕಾರ ಮತ್ತು 
ಅರ್ಥಾಲಂಕಾರಗಳನ್ನು ವಿವರಿಸಿರುವನು. ಅನಂತರದ ಅಪ್ಪಯ್ಮದೀಕ್ಷಿತನು (ಕಾಲ 
ಕ್ರಿಶ. 15-16ನೇ ಶತಮಾನ) ಈ ಗ್ರಂಥವನ್ನೂ, ರುಯ್ಕಕನ ಅಲಂಕಾರಸರ್ವಸ್ವ ಮೊದಲಾದ 
ಇತರ ಅಲಂಕಾರಶಾಸ್ತ್ರ ಸಂಬಂಧಿ ಗ್ರಂಥಗಳನ್ನೂ ಆಧಾರವಾಗಿಟ್ಟುಕೊಂಡು 'ಕುವಲಯಾನಂದ'ವೆಂಬ 
ಕೃತಿಯನ್ನು ರಚಿಸಿದನು. ಇದರಲ್ಲಿ ಒಂದು ನೂರು ಅಲಂಕಾರಗಳನ್ನು ಯೋಜಿಸಲಾಗಿದೆಯಲ್ಲದೆ, 


2 ಚಂದ್ರಾಲೋಕ 


ರಸವದಾದಿ ಇಪ್ಪತ್ತನಾಲ್ಕು ಅಲಂಕಾರಗಳನ್ನೂ ವಿವರಿಸಲಾಗಿದೆ. ರಸವದಾದ್ಯಲಂಕಾರಗಳನ್ನು ಬಿಟ್ಟು 
ಒಂದುನೂರು ಅರ್ಥಾಲಂಕಾರಗಳ ಕಾರಿಕೆಗಳನ್ನೂ, ಮತ್ತು ಈ ಕಾರಿಕೆಗಳಿಗೆ ದೀಕ್ಷಿತರೆ 
ಬರೆದಿರುವ (ಕೆಲವೆಡೆ ಬರೆದಿರುವ, ಕೆಲವೆಡೆ ಬರೆಯದೇ ಇರುವ) ವೃತ್ತಿಯನ್ನೂ ಅವಲಂಬಿಸಿ, 
ಕೇವಲ ಕಾರಿಕೆಗಳನ್ನು ತೆಗೆದುಕೊಂಡು, ಇದಕ್ಕೆ 'ಚಂದ್ರಾಲೋಕ' ಎಂಬ ಹೆಸರನ್ನೇ ಇಟ್ಟು 1952ರಲ್ಲಿ 
ಚೆನ್ನಪುರಿಯ ವಾವಿಳ್ಳರಾಮಸ್ವಾಮಿ ಸನ್ಸ್‌ರವರು ಮುದ್ರಣ ಮಾಡಿಸಿರುವರು. ಈ ಗ್ರಂಥವೇ 
ಸದ್ಯಃ ಎಲ್ಲ ಆಗಮಗಳ ಪ್ರವರ ಪರೀಕ್ಷೆಯ ಸಾಹಿತ್ಮಪತ್ರಿಕೆಗೆ ಪಾಠ್ಮಗ್ರಂಥವಾಗಿರುತ್ತದೆ. 


ಈಗ ಈ ಗ್ರಂಥವು ದೊರೆಯದೇ ಇರುವುದರಿಂದ, ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ 
ಮೂಲಕಾರಿಕೆ, ಇವುಗಳಿಗೆ ಕನ್ನಡದ ಅನುವಾದ, ಲಕ್ಷಣಸಮನ್ವಯ, ಇತ್ಮಾದಿ ಅಂಶಗಳನ್ನು 
ಬರೆದು ಪ್ರಕಟಪಡಿಸಲಾಗುತ್ತಿದೆ . 


ಕಾವ್ಯಕ್ಕೆ ಶಬ್ದ ಮತ್ತು ಅರ್ಥಗಳೇ ಶರೀರ, ರಸವೇ ಆತ್ಮ ಎಂಬುದು ಆಲಂಕಾರಿಕರ 
ಅಭಿಪ್ರಾಯ. ಕೆಲವು ಆಲಂಕಾರಿಕರು 'ವಾಕೃಂ ಕಾವೃಂ' ಎಂದು ಹೇಳಿರುವರು. ಮತ್ತೆ ಕೆಲವರು 
'ಶಬ್ದಃ ಕಾವ್ಯಂ' ಎಂದಿರುವರು. ಮತ್ತೆ ಹಲವರು 'ಶಬ್ದಾರ್ಥಾ ಕಾವೃಂ' ಎಂದು ಮೊದಲಾಗಿ 
ಕಾವ್ಕಲಕ್ಷಣವನ್ನು ಹೇಳಿರುವುದು ಕಂಡುಬರುತ್ತದೆ. ಶಬ್ದಾರ್ಥಗಳಿಗೆ ನಿತ್ಕಸಂಬಂಧವುಂಟಪ್ಪೆ! 
ಇದನ್ನು ಕಾಳಿದಾಸ ಮಹಾಕವಿಯು ವಾಗಾರ್ಥವಿವಸಂಪೃಕ್ತೌ..... ಎಂಬ ತನ್ನ ಮಂಗಳ ಪದ್ಮದಲ್ಲಿ 
ಸುಂದರವಾಗಿ ಹೇಳಿರುವನು. ಅರ್ಥವಿಲ್ಲದ ಶಬ್ದವೇ ಆಗಲಿ, ಶಬ್ದದಿಂದ ಹೊರತಾದ ಅರ್ಥವೇ 
ಆಗಲಿ ಇರುವುದಿಲ್ಲ. ಒಂದು ಶಬ್ದದ ಅಥವಾ ಒಂದು ಪದದ ಉಚ್ಚಾರಣೆಯಾಯಿತೆಂದರೆ ಅದಕ್ಕೆ 
ಒಂದು ಅರ್ಥ ಇದ್ದೇ ಇರುತ್ತದೆ. ಅಥವಾ ಒಂದೇ ಅರ್ಥ ಇರಬೇಕೆಂದೇನೂ ಅಲ್ಲ, ಅನೇಕ 
ಅರ್ಥಗಳೂ ಕೆಲವು ಪದಗಳಿಗೆ ಇರುತ್ತವೆ. ಇಂತಹ ಪದಗಳಿಗೆ ಹಾಗೂ ಈ ಪದಗಳ ಅರ್ಥಗಳಿಗೆ 
ಚಮತ್ಕಾರವನ್ನು ನೀಡುವುದೇ "ಅಲಂಕಾರ". ಅಲಂಕಾರಾರ್ಹವಾದ ಅಂದರೆ ಅಲಂಕಾರ್ಯವಾದ 
ರಸಾದಿಯೂ ಸಹ ಈ ಅಲಂಕಾರಗಳಿಂದ ಪರಿಪೋಷಿತವಾಗಿರುತ್ತದೆ. ಅಂತೆಯೇ ಮಾಧುರ್ಕಾದಿ 
ಗುಣಗಳನ್ನು ರಸಾದಿಧರ್ಮಗಳೆಂದೂ, ಅಲಂಕಾರಗಳನ್ನು ಶಬ್ದಾರ್ಥಧರ್ಮಗಳಿಂದೂ ಶಾಸ್ತ್ರಕಾರರು 
ವಿವರಿಸಿರುವರು. ಈ ದೃಷ್ಟಿಯಿಂದ ಈ ಅಲಂಕಾರಗಳನ್ನು 'ಅಂಗ' ಅಂದರೆ 'ಪೋಪಕ' ಎಂದೂ, 
ರಸಾದಿಯನ್ನು 'ಅಂಗೀ' ಎಂದರೆ 'ಪೋಷ್ಠ" ಅಥವಾ 'ಮುಖ್ಯ' ವೆಂದೂ ಹೇಳಲಾಗುತ್ತದೆ. 
ಒಂದು ಪದದಲ್ಲಿನ 'ಅಭಿಧಾ' ಎಂಬ ಶಕ್ತಿಯಿಂದ 'ವಾಚ್ಮಾರ್ಥ' ಪ್ರತೀತಿಯೂ, 'ವ್ಯಂಜನಾ' 
ಎಂಬ ವ್ಯಾಪಾರದಿಂದ ಅಥವಾ ಶಕ್ತಿಯಿಂದ 'ವ್ಯಂಗ್ಕಾರ್ಥ' ಪ್ರತೀತಿಯೂ ಆಗುತ್ತದೆ. 
ಉಪಮಾದ್ಯರ್ಥ್ಧಾಲಂಕಾರಗಳು ಅಭಿಧೆಯಿಂದಲೂ ತೋರುತ್ತವೆ ಮತ್ತು ವ್ಯಂಜನೆಯಿಂದಲೂ 
ತೋರುತ್ತವೆ. ವಾಚ್ಮಕ್ಕಿಂತ ವ್ಯಂಗ್ಯವು ಹೆಚ್ಚು ಚಮತ್ಕಾರಾಧಾಯಕವಾಗಿದ್ದಲ್ಲಿ ಅದನ್ನು 
'ಧೃನಿ" ಅಥವಾ 'ಉತ್ತಮ' ಕಾವ್ಯವೆಂದು ಹೇಳಲಾಗುತ್ತದೆ. 

ಅಲಂಕಾರ ಎಂದರೆ 'ಆಭರಣ, ಶೋಬಾಧಾಯಕ' ಎಂದು ಅರ್ಥ. 'ಚಮತ್ಕಾರಜನಕ' ಎಂಬುದು 
ಶಾಸ್ತ್ರೀಯವಾದ ಆರ್ಥ. ಹಾರ, ಕಂಕಣ, ಕುಂಡಲಾದಿಗಳು ಶರೀರದ ಕಾಂತಿಯನ್ನು ಹೆಚ್ಚಿಸುವುದರಿಂದ 
ಅವುಗಳಿಗೆ 'ಆಭರಣ' ಎಂಬ ಪದವು ಅನ್ವರ್ಥವಾಗಿ ಪ್ರಯುಕ್ತವಾಗುವಂತೆ, ಕಾವ್ಯದಲ್ಲಿ ಶಬ್ದದ 


ಚಂದ್ರಾಲೋಕ 3 


ಮುಖಾಂತರ ಅಥವಾ ಅರ್ಥದ ಮುಖಾಂತರ ಕಾವ್ಯಕ್ಕೆ ಚಮತ್ಕಾರವನ್ನುಂಟುಮಾಡುವವೇ ಕ್ರಮವಾಗಿ 
ಶಬ್ದಾಲಂಕಾರ, ಅರ್ಥಾಲಂಕಾರ ಎನಿಸುತ್ತವೆ. ಅಂದರೆ ಶಬ್ದನಿಷ್ಠವಾದ ಚಮತ್ಕಾರವು 
ಶಬ್ದಾಲಾಂಕಾರವೆನಿಸಿದರೆ, ಅರ್ಥನಿಷ್ಠವಾದ ಚಮತ್ಕಾರವು ಅರ್ಥಾಲಂಕಾರ ವೆನಿಸುತ್ತದೆ. ಇವುಗಳ 
ಪರಸ್ಪರ ವೈಲಕ್ಷಣ್ಮವೆಂದರೆ ಶಬ್ದಾಲಂಕಾರದಲ್ಲಿ ಶಬ್ದಗಳ ಪರಿವೃತ್ತಿ ಸಾಧ್ಯವಿಲ್ಲ. ಆದರೆ 
ಅರ್ಥಾಲಂಕಾರದಲ್ಲಿ ಶಬ್ದಪರಿವೃತ್ತಿ ಸಾಧ್ಯ. ಅಂದರೆ ಶಬ್ದಪರಿವೃತ್ತಿಯನ್ನು ಸಹಿಸದಿರುವುದು 
ಶಬ್ದಾಲಂಕಾರವಾದರೆ ಶಬ್ದಪರಿವೃತ್ತಿಯನ್ನು ಸಹಿಸುವುದು ಅರ್ಥಾಲಂಕಾರ - ಇದೇ ಇವುಗಳ 
ಪ್ರಮುಖ ವೈಲಕ್ಷಣ್ಮ. '` 

'ಅಲಂ' ಉಪಸರ್ಗಪೂರ್ವಕ 'ಕೃ' ಧಾತುವಿಗೆ 'ಚಮತ್ಕಾರಜನಕ' ಎಂಬ ಅರ್ಥವು ಸಂಗತ 
ವಾಗುತ್ತದೆಯಾಗಿ 'ಅಲಂಕಾರ' ಪದವು ನಿಷ್ಟನ್ನವಾಗಿರುತ್ತದೆಯಾದ್ದರಿಂದ, 'ಅಲಂಕಾರ' ಪದಕ್ಕೆ 
ನಾಲ್ಕು ರೀತಿಯಲ್ಲಿ ವಿವರಣೆಯನ್ನು ನೋಡಬಹುದು. ಹೇಗೆಂದರೆ 


1. ಅಲಂಕರೋತಿ ಕಾವ್ಯಶರೀರಂ ಇತಿ ಅಲಂಕಾರ: (ಕರ್ತರಿ ವೃತ್ಪತ್ತಿಃ) - 'ಯಾವುದು ಕಾವ್ಮ 
ಶರೀರವಾದ ಶಬ್ದಾರ್ಥಗಳನ್ನು ಅಲಂಕರಿಸಲ್ಪಡುತ್ತದೆಯೋ 'ಅದು ಅಲಂಕಾರ. 

2. ಅಲಂಕರೋತಿ ಕಾವ್ಯಶರೀರಂ ಅನೇನ (ಕರಣೇನ) ಇತ್ಯಲಂಕಾರಃ (ಕರಣವ್ಯತ್ವತ್ತಿಃ) ಯಾವ 
ಸಾಧನದ ಮುಖಾಂತರ ಕಾವ್ಯ ಶರೀರವಾದ ಶಬ್ದಾರ್ಥಗಳು ಅಲಂಕರಿಸಲ್ಪಡುತ್ತವೆಯೋ ಅದು 

. ಅಲಂಕಾರ. 

3. ಅಲಂಕ್ರಿಯತೇ ಇತಿ ಅಲಂಕಾರ: (ಕರ್ಮವೃತ್ಪತ್ತಿಃ) - 'ಅಲಂಕರಿಸಲ್ಪಡುವುದರಿಂದ ಅಲಂಕಾರ 
ವೆನಿಸುತ್ತದೆ. 

4. ಅಲಂಕರಣಂ ಅಥವಾ ಅಲಂಕೃತಿಃ ಅಲಂಕಾರ: (ಭಾವವೃತ್ಪತ್ತಿಃ) - ಅಲಂಕರಿಸುವಿಕೆ 
ಅಲಂಕಾರವೆನಿಸುತ್ತದೆ. 

ಈ ವೃತ್ಪಶ್ತಿಗಳಿಂದ ಶಬ್ದಾರ್ಥಗಳು ಅಲಂಕಾರವೆನಿಸುವಂತೆ, ವ್ಯಂಗ್ಯವಾದ ರಸಾದಿಯೂ, 
ಸಮಗ್ರ ಸಾಹಿತ್ಯವೂ ಸಹ 'ಅಲಂಕಾರ' ಪದ ವಾಚ್ಕವಾಗುತ್ತದೆ- ಎಂಬುದು ನಮಗೆ ಸ್ಪಷ್ಟ ವಾಗುತ್ತದೆ. 
ಪ್ರಕೃತ ಚಂದ್ರಾಲೋಕದಲ್ಲಿ ಕೇವಲ ಅರ್ಥಾಲಂಕಾರಗಳ ವಿವರಣೆ ಇರುವುದರಿಂದ ಇನ್ನು ಮುಂದೆ 
ಅರ್ಥಾಲಂಕಾರಗಳ ಪರಿಶೀಲನೆಯನ್ನು ಮಾತ್ರ ಮಾಡಲಾಗುವುದು. 


ಗ್ರಂಥಾರಂಭದಲ್ಲಿ ಮಂಗಳವನ್ನು ಆಚರಿಸುವುದು ಒಂದು ಶಿಷ್ಟಾಚಾರ. ಅಪ್ಟೇ ಅಲ್ಲ, 
ಗ್ರಂಥಾರಂಭದಲ್ಲಿ ಮಾಡುವಂತೆ ಗ್ರಂಥದ ಮದ್ಯದಲ್ಲಿ ಹಾಗೂ ಗ್ರಂಥದ ಅಂತ್ಯದಲ್ಲಿ ಸಹ 
ಮಂಗಳವನ್ನು ಆಚರಿಸುವುದು ಶುಭಕರ. 

ಅಂತೆಯೇ ಮಹಾಭಾಪ್ಕದಲ್ಲಿ ಹೀಗೆ ಹೇಳಲಾಗಿದೆ. ಮಂಗಲಾದೀನಿ, ಮಂಗಲಮಧ್ಯಾನಿ, 
ಮಂಗಲಾಂತಾನಿ ವಿಹಿತಾನಿ ಶಾಸ್ತ್ರಾಣಿ ಪ್ರಥಂತೇ ವೀರಪುರುಪಾಣ್ಯಾಯುಷ್ಮತ್ತುರುಪಾಣಿ ಚ 
ನವಂತಿ ಅದ್ರೇತಾರಶ್ಚ ಪ್ರವಕ್ತಾರೋ ಭವಂತಿ'. 


4 ಚಂದ್ರಾಲೋಕ 


ಮಂಗಳಕ್ಕೆ ವಿಷಯವಾದ ದೇವತೆಯು 1. ಇಷ್ಟದೇವತೆ 2. ಉಚಿತದೇವತೆ ಮತ್ತು 
3. ಉಚಿತೇಷ್ಟದೇವತೆಯೆಂದು ಮೂರು ವಿಧ. ಕಾಲಿದಾಸನಿಗೆ ಪಾರ್ವತೀಪರಮೇಶ್ವರರು ಇಷ್ಟ 
ದೇವತೆಗಳು. ಕಾಮಶಾಸ್ತ್ರಕ್ಕೆ ಮನ್ಮಥನು ಉಚಿತದೇವತೆ. ವಿದ್ಯಾಧಿದೇವತೆ ಸರಸ್ವತಿ ಅಥವಾ 
ವಿಘ್ನೇಶ್ವರ ಉಚಿತೇಷ್ಟದೇವತೆ. ಅಂತೆಯೇ ಮಂಗಳದಲ್ಲಿ ಸಹ 1. ಆಶೀರ್ವಾದಾತ್ಮಕ 
2. ನಮಸ್ಕಾರಾತ್ಮಕ 3. ವಸ್ತುನಿರ್ದೇಶಾತ್ಮಕ ಎಂದು ಮೂರು ವಿಧ. ಅಪ್ಪಯ್ಮದೀಕ್ಷಿತನು 
ತನ್ನ ಕುವಲಯಾನಂದದಲ್ಲಿ ಮೊದಲಿಗೆ ತನ್ನ ಇಷ್ಟದೇವತೆಗಳಾದ ಪಾರ್ವತೀಪರಮೇಶ್ವರರನ್ನು 
ಸ್ತೋತ್ರ ಮಾಡಿರುವನು. ಅದರಲ್ಲಿಯೂ ಮೊದಲ ಶ್ಲೋಕವಾದ 'ಅಮರೀಕಬರೀಭಾರ ...' 
ಪದ್ಮದಲ್ಲಿ ಪಾರ್ವತಿಯನ್ನು ಕುರಿತಾದ ಆಶೀರ್ವಾದಾತ್ಮಕ ಮಂಗಳವನ್ನು ಆಚರಿಸಿ, ಎರಡನೆಯದಾದ 
'ಪರಸ್ಪರತಪಸ್ಸಂಪತ್‌ ..." ಪದ್ಮದಲ್ಲಿ ಪಾರ್ವತೀಪರಮೇಶ್ಚರರ ನಮಸ್ಕಾರಾತ್ಮಕ ಮಂಗಳವನ್ನು 
ಮಾಡಿರುವನು. ವಸ್ತುನಿರ್ದೇಶಾತ್ಮಕ ಮಂಗಳಕ್ಕೆ ಕಾಳಿದಾಸನು ತನ್ನ ಕುಮಾರ ಸಂಭವದಲ್ಲಿ 
ಪ್ರಾರಂಭಿಸಿರುವ ಹಿಮಾಲಯದ ವರ್ಣನೆಯ ರೂಪವಾದ -'ಆಸ್ಪ್ರುತ್ತರಸ್ಕಾಂ ದಿಶಿ ದೇವತಾತ್ಮಾ'- 
ಎಂಬ ಪದ್ಮವೇ ಉದಾಹರಣೆ. 

ಗ್ರಂಥಾರಂಭಕ್ಕೆ ಮುನ್ನ ಅನುಬಂಧ ಚತುಪ್ಪಯವನ್ನು ತಿಳಿಯುವುದು ಅತ್ಕಾವಶ್ಶಕವಾಗಿರುತ್ತದೆ. 
1. ಅಧಿಕಾರಿ 2. ವಿಷಯ 3. ಸಂಬಂಧ 4. ಪ್ರಯೋಜನ ಇವೇ ಆ ಅನುಬಂಧ 
ಚತುಪ್ಪಯ. ` 
1 ಅಧಿಕಾರಿ : ಎಲ್ಲ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದರೂ, ಅಧ್ಯಯನ ಮಾಡದೇ ಇರುವ 

ಅಲಂಕಾರಶಾಸ್ತ್ರವನ್ನು ಅಧ್ಯಯನಮಾಡತೊಡಗಿದವನೇ ಅಧಿಕಾರಿ. 
2 ವಿಷಯ: ಇದೀಗ ಅಧ್ಯಯನಮಾಡತೊಡಗಿರುವ ಅಲಂಕಾರಶಾಸ್ತ್ರವೇ ವಿಷಯ. 


3 ಸಂಬಂಧ : ಅಲಂಕಾರಶಾಸ್ತ್ರ ಸಂಬಂಧಿ ವಿಷಯವು ಪ್ರಶಿಪಾದ್ಯ್ಮವೆನಿಸುತ್ತದೆ. ಈ 
ವಿಷಯವನ್ನು ಪ್ರತಿಪಾದನೆಮಾಡುವ ಗ್ರಂಥವು ಪ್ರತಿಪಾದಕವೆನಿಸುತ್ತದೆ. ಆದ್ದರಿಂದ 
ವಿಷಯಕ್ಕೂ ಗ್ರಂಥಕ್ಕೂ ಇರುವ ಸಂಬಂಧವೆಂದರೆ ಪ್ರತಿಪಾದ್ಯ - ಪ್ರತಿಪಾದಕಭಾವ 
ಸಂಬಂಧ. 


4 ಪ್ರಯೋಜನ : ಈ ಗ್ರಂಥದ ಅಧ್ಯಯನದಿಂದ ನಮಗೆ ಒದಗುವ ಅಲಂಕಾರಶಾಸ್ತ್ರದ 
ಪರಿಜ್ಞಾನವೇ ಪ್ರಯೋಜನ. 


ಮಂಗಳಶ್ಲೋಕಃ 


ಅಮರೀಕಬರೀಭಾರಭ್ರಮರೀಮುಖರೀಕೃತಮ್‌ | 
ದೂರೀಕರೋತು ದುರಿತಂ ಗೌರೀಚರಣಪಂಕಜಮ್‌ | ೧॥ 


ಗೌರೀದೇವಿಯ ಪಾದಕಮಲಗಳನ್ನು ದೇವತಾಸ್ತ್ರೀಯರು ನಮಸ್ಕಾರಮಾಡುತ್ತಿರುವ 
ಸಂದರ್ಭದಲ್ಲಿ ,ಆ ದೇವತಾಸ್ತ್ರೀಯರ ಕೇಶಪಾಶದಲ್ಲಿನ ಹೂಗಳಲ್ಲಿ ಇದ್ದ ಭ್ರಮರಗಳ ರುಂಕಾರವು 


ಚಂದ್ರಾಲೋಕ 5 


ಗೌರಿಯ ಪಾದಕಮಲದಲ್ಲಿ ಪ್ರತಿದ್ರನಿಗೈಯುತ್ತಿತ್ತು. ಇಂತಹ ಗೌರೀದೇವಿಯ ಪಾದಕಮಲವು 
ನಮ್ಮ ಎಲ್ಲ ದುರಿತಗಳನ್ನೂ ನಾಶಮಾಡಲಿ. 


ಪರಸ್ಪರತಹಸ್ಸಂಪತ್ಭೃಲಾಯಿತಪರಸ್ಪರೌ | 
ಪ್ರಪಂಚಮಾತಾಪಿತರೌ ಪ್ರಾಂಚೌ ಜಾಯಾಪತೀ ಸ್ತುಮಃ ॥೨॥ 


ಪರಮೇಶ್ವರನ ತಪಸ್ಸೆಂಬ ಸಂಪತ್ತಿಗೆ ಫಲರೂಪವಾಗಿ ದೊರೆತವಳು ಪಾರ್ವತಿ; ಹಾಗೆಯೇ 
ಪಾರ್ವತಿಯ ತಪಸ್ಸೆಂಬ ಸಂಪತ್ತಿಗೆ ಫಲರೂಪವಾಗಿ ದೊರೆತವನು ಪರಮೇಶ್ವರ. ಹೀಗೆ 
ಪರಸ್ಪರರ ತಪಸ್ಸೆಂಬ ಸಂಪತ್ತಿಗೆ ಪರಸ್ಪರ ಫಲರೂಪವಾಗಿ ದೊರೆತಿರುವ, ಪ್ರಪಂಚಕ್ಕೆಲ್ಲಾ 
ತಾಯಿತಂದೆಯರೂ ಆಗಿರುವ ಪ್ರಾಚೀನ ದಂಪತಿಗಳಾದ ಪಾರ್ವತೀ ಪರಮೇಶ್ವರರನ್ನು ಸ್ತೋತ್ರ 
ಮಾಡುತ್ತೇವೆ. 


ಅಲಂಕಾರೇಷು ಬಾಲಾನಾಮವಗಾಹನಸಿದ್ದಯೇ I 
ಲಲಿತಃ ಕ್ರಿಯತೇ ತೇಪಾಂ ಲಕ್ಷ್ಮಲಕ್ಷ್ಮಣಸಂಗ್ರಹಃ ॥೩ ॥ 


'ಆಧೀತಸರ್ವಶಾಸ್ತ್ರತ್ವೇ ಸತಿ ಅನಧೀತ- ಅಲಂಕಾರಶಾಸ್ತ್ರತ್ವಂ ಅಲಂಕಾರ ಶಾಸ್ತ್ರಬಾಲತ್ವಂ'. 
ಇತರ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನಮಾಡಿದ್ದರೂ ಹೊಸದಾಗಿ ಅಲಂಕಾರಶಾಸ್ತ್ರವನ್ನು 
ಆಧ್ಮಯನಮಾಡತೊಡಗಿದವನೇ ಅಲಂಕಾರಶಾಸ್ತ್ರದ ಬಾಲಕ ಎನಿಸುವನು. ಹೀಗೆ 
ಅಲಂಕಾರಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ ಅಲಂಕಾರಗಳನ್ನು ಅಧ್ಯಯನ ಮಾಡಲಾರಂಭಿಸಿರುವ 
ಅಧ್ಮೇತೃಬಾಲಕರಿಗೆ ಸುಲಭವಾಗಿ ಈ ಅಲಂಕಾರಗಳ ಪರಿಜ್ಞಾನವಾಗಲೆಂಬ ಪರಮ 
ಪ್ರಯೋಜನದಿಂದ, ಈ ಅಲಂಕಾರಗಳ ಸರಳವಾದ ಲಕ್ಷಣ ಮತ್ತು ಲಕ್ಷ್ಮಗಳನ್ನು ಸಂಗ್ರಹವಾಗಿ 
ನಿರೂಪಿಸಲಾಗುತ್ತದೆ. 


೧. ಉಪಮಾಲಂಕಾರ: 


ಉಪಮಾ - ಎಂದರೆ ಸಾದೃಶ್ಯ, ಈ ಅಲಂಕಾರದಲ್ಲಿ ಉಪಮೇಯ, ಉಪಮಾನ, 
ಸಾಧಾರಣಧರ್ಮ ಮತ್ತು ವಾಚಕಶಬ್ದ ಎಂಬ ನಾಲ್ಕು ಅವಯವಗಳಿರುತ್ತವೆ. ಯಾವುದನ್ನು 
ವರ್ಣಿಸುತ್ತೇವೆಯೋ ಅದು ಉಪಮೇಯ. "ಉಪಮಾತುಂ ಯೋಗ್ಯಂ ಉಪಮೇಯಂ'. 
ಉಪಮೇಯದ ಅತಿಶಯತೆಗಾಗಿ ಲೋಕಪ್ರಸಿದ್ಧವಾದ ಯಾವ ವಸ್ತುವನ್ನು ಹೋಲಿಕೆಯಾಗಿ 
ಹೇಳಲಾಗುತ್ತದೋ ಅದು ಉಪಮಾನ. 'ಉಪಮೀಯತೆ ಅನೇನ ಇತಿ ಉಪಮಾನಂ'. ಈ 
ಉಪಮೇಯ ಮತ್ತು ಉಪಮಾನಗಳಲ್ಲಿ ಸಮಾನವಾಗಿರುವ ಅಂಶವೇ 'ಸಾಧಾರಣಧರ್ಮ". 
ಈ ರೀತಿಯ ಸಾಧರ್ಮ್ಯ ಅಥವಾ ಸಾದೃಶ್ಯವನ್ನು ಹೇಳುವುದೇ ಮಚಕಶಬ್ದ. ವಸ್ತುತಃ ಉಪಮಾನವು' 
ರೋಶಪ್ರಸಿದ್ಧ ವೇ ಆಗಿರುವುದರಿಂದ, ಇದು ಸ್ವಾಭಾವಿಕವಾಗಿಯೇ ಅಧಿಕಗುಣವುಳ್ಳದ್ದು. 
ಉಪಮೇಯವು ಸ್ವಾಭಾವಿಕವಾಗಿಯೇ ನ್ಯೂನಗುಣವುಳ್ಳದ್ದು. ಆದರೂ ವರ್ಣನೆಗೆ 
ಯೋಗ್ಯವಾಗಿರುವುದರಿಂದ, ಉಪಮೇಯದಲ್ಲಿ ಚಮತ್ಕಾರ ವಿಶೇಷವನ್ನು ತೋರಿಸುವ ಸಲುವಾಗಿ 


6 ಚಂದ್ರಾಲೋಕ 


ಉಪಮಾನ ವಸ್ತುವನ್ನು ಹೋಲಿಕೆಯಾಗಿ ಕೊಡಲಾಗುತ್ತದೆ. 'ಉಪಮಾನಂ ಅಧಿಕಗುಣಕಂ, 
ಉಪಮೇಯಂ ನ್ಯೂನಗುಣಕಂ. ಉಪಮೇಯಕ್ಕೆ ವರ್ಣ, ಪ್ರಸ್ತುತ, ಪ್ರಕೃತ, ವಿಷಯ ಇವು 
ಪರ್ಕಾಯ ಪದಗಳು. ಹಾಗೆಯೇ ಉಪಮಾನಕ್ಕೆ - ಅವರ್ಣ್ಮ, ಅಪ್ರಸ್ತುತ, ಅಪ್ರಕೃತ,ವಿಷಯೀ 
ಇವು ಪರ್ಕಾಯಪದಗಳು. 

ಪ್ರತಿಯೊಂದು ಅಲಂಕಾರದ ವಿವರಣಾತ್ಮಕ ಕಾರಿಕೆಯಲ್ಲಿ ಲಕ್ಷಣ ಮತ್ತು ಲಕ್ಷ್ಮ 
ಎಂಬ ಎರಡು ಅಂಶಗಳಿರುತ್ತವೆ. ಲಕ್ಷಣವಾಕ್ಕವು ಅಲಂಕಾರದ ಸ್ವರೂಪವನ್ನು ತಿಳಿಸಿದರೆ, 
ಲಕ್ಷ್ಮವಾಕ್ಕವು ಉದಾಹರಣೆಯಾಗಿರುತ್ತದೆ. ಲಕ್ಷ್ಮವೆಂದರೆ ಉದಾಹರಣೆ ಎಂದೇ ಇಲ್ಲಿ ಅರ್ಥ. 
ಲಕ್ಷಣವಾಕ್ಕದಲ್ಲಿ ಸಹ ಉದ್ದೇಶ್ಶವಿಧೇಯಗಳೆಂಬ ಎರಡು ಅಂಶಗಳಿರುತ್ತವೆ. 


ಬಹುಮಟ್ಟಿಗೆ ಎಲ್ಲ ಅಲಂಕಾರಗಳೂ ಸಹ 'ಕವಿಸಮಯ'ವನ್ನಾಶ್ರಯಿಸಿಯೇ 
ಕಾವೃಶೋಭೆಯನ್ನುಂಟುಮಾಡುವುದರಿಂದ, ಇವುಗಳಿಗೆ 'ಅಲಂಕಾರೆ' ಎಂಬ ಹೆಸರು ಅನ್ವರ್ಥವಾಗಿರುತ್ತದೆ. 


೧. ಉಹಮಾಲಂಕಾರಃ (ಅ) 


ಉಪಮಾ ಯತ್ರ ಸಾದೃಶೃಲಕ್ಷ್ಮೀರುಲ್ಲಸತಿ ದ್ವಯೋಃ | 

ಹಂಸೀವ ಕೃಷ್ಣ ತೇ ಕೀರ್ತಿ: ಸ್ವರ್ಗಂಗಾಮವಗಾಹತೇ ॥ ೧॥ . 
ಲಕ್ಷಣ : ದ್ವಯೋಃ - ಉಪಮಾನೋಪಮೇಯಯೋ: ಯತ್ರ - ಯತ್ರ ಕಾವ್ಕೇ ಸಾದೃಶ್ಯ 
ಲಕ್ಷ್ಮೀ : = ಸುಂದರಂ ಸಾದೃಶ್ಶಂ, ಉಲ್ಲಸತಿ (ಚೇತ್‌) ಎ ಸ್ಪಷ್ಟಂ ಪ್ರಕಾಶತೇ ಚೇತ್‌ (ತತ್ರ) 
ಉಪಮಾ ಇತಿ ಅಲಂಕಾರ: ಭವತಿ। 


ಉಪಮಾನ ಮತ್ತು ಉಪಮೇಯಗಳಿಗೆ ಸುಂದರ ಸಾದೃಶ್ಶವನ್ನು ವರ್ಣಿಸಿದ್ದೇ ಆದರೆ, ಅದು 
ಉಪಮಾಲಂಕಾರವೆನಿಸುತ್ತದೆ. 


ಉದಾಹರಣೆ : ಹೇ ಕೃಷ್ಣ ತೇ ಕೀರ್ತಿ; ಹಂಸೀ ಇವ ಸ್ವರ್ಗ೦ಗಾಂ ಅವಗಾಹತೇ 'ಎಲ್ಕ ಕೃಷ್ಣನೇ 
ನಿನ್ನ ಕೀರ್ತಿಯು ಸ್ವರ್ಗಗಂಗೆಯಲ್ಲಿ ಹಂಸಪಕ್ಷಿಯಂತ ತೇಲಾಡುತ್ತಿದೆ. (ಈಜಾಡುತ್ತಿದೆ)'. 


ಈ ಉದಾಹರಣೆಯಲ್ಲಿ ಹಯೇ-ಉಪಮಾನ, ಕೀರ್ತಿ-ಉಪಮೇಯ , ಸ್ವರ್ಗಂಗಾವಗಾಹನಂ- 
ಸಾಧುರಣಧರ್ಮ, ಇವ ವಾಚಕ ಶಬ್ದ. ಹೀಗೆ ಈ ನಾಲ್ಕೂ ಸಾಮಗ್ರಿಗಳು ಅಥವಾ ಅವಯವಗಳು 
ಶಬ್ದದ ದ್ವಾರಾ ಉಕ್ತವಾಗಿರುವುದರಿಂದ, ಇದು ಪೂರ್ಣೋಪಮಾಲಂಕಾರವಾಗುತ್ತದೆ. 


ಸ್ವರ್ಗ೦ಗಾವಗಾಹನ ಎಂಬಲ್ಲಿ - ಹಂಸವೇನೋ ಆ ಗಂಗಾನದಿಯಲ್ಲಿ ಈಜಾಡುತ್ತಿದೆ 
ಯೆಂಬುದು ಸ್ಪಷ್ಟವಾಗುತ್ತದೆ. ಆದರೆ, ಭಾವನಾಮವಾದ ಮತ್ತು ಅಮೂರ್ತವಾದ ಕೀರ್ತಿಯು 
ಈಜಾಡುವುದೆಂದರೆ ಹೇಗೆ ? ಎಂಬ ಸಂದೇಹ ಬರುತ್ತದೆ. ಅಂದರೆ ದೇವತಾಸ್ತ್ರೀಯರು 
ಅಲ್ಲಿಸ್ನಾನ ಮಾಡುತ್ತಾ, ಕೃಪ್ಣನ ಕೀರ್ತಿಯನ್ನು ಗಾನರೂಪವಾಗಿ ಹೊಗಳುತ್ತಿರುವರೆಂದು ತಾತ್ರರ್ಮ. 


ಚಂದ್ರಾಲೋಕ 7 


ಬಿಂಬ ಪ್ರತಿಬಿಂಬಭಾವದಿಂದಲೂ ಸಾಧಾರಣಧರ್ಮವು ವರ್ಣಿತ ವಾಗಿರುತ್ತದೆಂಬುದಕ್ಕೆ 
ಉದಾಹರಣೆ - 


ಗುಣದೋಪೌ ಬುಧೋ ಗೃಷ್ನನ್ನಿಂದುಕ್ಟೇಡಾವಿವೇಶ್ವರಃ | 
ಶಿರಸಾಶ್ಲಾಘಿತೇ ಪೂರ್ವಂ ಪರಂ ಕಂಠೇ ನಿಯಚ್ಛತಿ ॥ 


ಇಲ್ಲಿ ಗುಣ-ಚಂದ್ರ, ದೋಷ-ವಿಷ ಇವುಗಳಿಗೆ ಬಿಂಬಪ್ರತಿಬಿಂಬಭಾವದಿಂದ ಸಾದೃಶ್ಮ 
ವಿರುತ್ತದೆ. 'ಬಿಂಬಪ್ರತಿಬಿಂಬಭಾವ' ವೆಂದರೆ - ವಸ್ತುತಃ -ಭಿನ್ನಯೋರಪಿ ಉಪಮಾನೋ 
ಪಮೇಯಧರ್ಮಯೋಃ ಪರಸ್ಪರಸಾದೃಶ್ಯಾದಭಿನ್ನಯೋ:ಃ ಪೃಥಗುಪಾದಾನಂ ಬಿಂಬಪ್ರತಿಬಿಂಬ 
ಭಾವಃ 'ಉಪಮಾನದ ಧರ್ಮ ಹಾಗೂ ಉಪಮೇಯದ ಧರ್ಮಗಳು ಪರಸ್ಪರ ಭಿನ್ನವೇ 
ಆಗಿದ್ದರೂ, ಅವೆರಡರಲ್ಲಿ ಇರಬಹುದಾದ ಸಾದೃಶ್ಯದಿಂದಾಗಿ ಅವುಗಳನ್ನು ಅಭಿನ್ನಗಳೆಂದು 
ಪರಿಗಣಿಸಿ, ಪ್ರತ್ಮೇಕ ಪ್ರತೇಕಪದದ ರೂಪದಲ್ಲಿ ಹೇಳುವುದೇ ಬಿಂಬಪ್ರತಿಬಿಂಬಭಾವ'. ಪ್ರಕೃತ 
ಗುಣ-ಚಂದ್ರರಲ್ಲಿ ಶುಭ್ರತೆ, ದೋಷ-ವಿಷಗಳಲ್ಲಿ ನೀಲತ್ವರೂಪಧರ್ಮಗಳಿಂದ ಬಿಂಬ 
ಪ್ರತಿಬಿಂಬ ಭಾವವಿದೆ. 


೧. ಲುಪ್ತೋಹಮಾಲಂಕಾರ : (ಆ) 


ಇದು ಉಪಮಾಲಂಕಾರದ ಭೇದವೇ ಆಗಿರುತ್ತದೆ. ಪೂರ್ವೋಕ್ತ ನಾಲ್ಕು ಅವಯವಗಳ ಪೈಕಿ 
ಯಾವುದಾದರೊಂದು, ಎರಡು ಅಥವಾ ಮೂರು ಅವಯವಗಳು ಶಬ್ದದ ಮುಖಾಂತರ 
ಅನುಕ್ತವಾಗಿದ್ದಲ್ಲಿ ಅದು ಲುಪ್ತೋಪಮಾಲಂಕಾರವಾಗುತ್ತದೆ. 


ವರ್ಣೂಪಮಾನಧರ್ಮಾಣಾಮುಪಮಾವಾಚಕಸ್ಯ ಚ | 
ವಿಕದ್ವಿತ್ಯ್ಯನುಪಾದಾನೈರ್ಬಿನ್ನಾ ಲಉಪ್ತೋಪಮಾಪ್ಪದಾ ॥೨॥ 


'ಲುಪ್ತಾಃ ಅವಯವಾಃ ಯಸ್ಯಾಂ ಸಾ ಲುಪ್ತಾವಯವಾ / ಲುಪ್ತಾವಯವಾ ಚಲಸೌ 
ಉಪಮಾ ಚ ಲುಪ್ತೋಪಮಾ'. ವರ್ಣ (ಉಪಮೇಯ,) ಉಪಮಾನ, ಸಾಧಾರಣ ಧರ್ಮ 
ಮತ್ತು ಉಪಮಾವಾಚಕ-ಈ ನಾಲ್ಕರ ಪೈಕಿ ಯಾವುದಾದರೊಂದು, ಎರಡು ಅಥವಾ ಮೂರು 
ಅವಯವಗಳು ಶಬ್ದದ್ವಾರಾ ಅನುಕ್ತವಾಗಿದ್ದಲ್ಲಿ ಅದು ಲುಪ್ತೋಪಮಾಲಂಕಾರವೆನಿಸುತ್ತದೆ. 
ಇದು ಒಟ್ಟು ಎಂಟು ವಿಧವಾಗಿರುತ್ತದೆ. 


'ವರ್ಯಲ ಚ ಉಪಮಾನಂ ಚ ಧರ್ಮಶ್ಚ ವರ್ಣ್ಕೋಪಮಾನಧರ್ಮಾ, ತೇಷಾಂ 
ಉಪಮಾಯಾಃ ವಾಚಕಸ್ಕಚ ಮಧ್ಯೇ, ಏಕಸ್ಯ, ದ್ವಯೋಃ ತ್ರಯಾಣಾಂಪಾ 

ಅನುಪಾದಾನೇನ ಯಾ ಭವತಿ ಲುಪ್ತೋಪಮಾ, ಸಾ ಅಪ್ಪಧಾ ಬಿನ್ನಾ | . 
1. ಮಚಕಲುಪ್ತಾ 2. ಧರ್ಮಲುಪ್ತಾ 3. ಧರ್ಮವಾಚಕಲುಪ್ತಾ 4. ಮಚಕೋಪಮೇಯಲುಪ್ತಾ 
5. ಉಪಮಾನಲುಪ್ತಾ 6. ವಾಚಕೋಪಮಾನಲುಪ್ತಾ 7. ಧರ್ಮೋಪಮಾನಲುಪ್ತಾ 
8. ಧರ್ಮೋಪಮಾನವಾಚಕಲುಪ್ತಾ - ಎಂಬಿವೇ ಆ ಎಂಟು ಭೇದಗಳು. ಇವುಗಳಿಗೆ ಕ್ರಮವಾಗಿ 


ಚಂದ್ರಾಲೋಕಿ 


ಉದಾಹರಣೆ - 


ತಡಿದ್ಲೌರೀಂದುತುಲ್ಯಾಸ್ಕಾ ಕರ್ಪೂರಂತೀ ದೃಶೋರ್ಮಮ । 

ಕಾಂತ್ಕಾ ಸ್ಮರವಧೂಯಂತೀ ದೃಷ್ಟಾ ತನ್ವೀ ರಹೋ ಮಯಾ 8೩ ॥ 
ಯತ್ತಯಾ ಮೇಲನಂ ತತ್ರ ಲಾಭೋ ಮೇ ಯಶ್ಚ ತದ್ರತೇಃ । 
ತದೇತತ್ಕಾಕತಾಲೀಯಮವಿಶರ್ಕಿತಸಂಭವಂ ॥೪॥ 


1. ತಡಿದ್ದೌರೀ 2. ಇಂದುತುಲ್ಮಾಸ್ಕಾ 3. ಮಮ ದೃಶೋಃ ಕರ್ಪೂರಂತೀ 


4. ಕಾಂತ್ಕಾಸ್ಮರವಧೂಯಂತೀ ತನ್ವೀ ಮಯಾ ರಹಃ ದೃಷ್ಟಾ 


1. ಮಿಂಚಿನಂತೆ ಗೌರವರ್ಣವುಳ್ಳವಳೂ 2. ಚಂದ್ರನಂತೆ ಮುಖವುಳ್ಳವಳೂ 3.ನನ್ನ ನೇತ್ರಗಳಿಗ 
ಕರ್ಪೂರದಂತೆ ತಂಪನ್ನು ನೀಡತಕ್ಕವಳೂ 4. ತನ್ನ ಕಾಂತಿಯಿಂದ ತಾನು ಸಾಕ್ಷಾತ್‌ ಸ್ಮರಪತ್ನೀ 
(ರತಿ) ಎಂದು ತನ್ನನ್ನು ತೋರಿಸಿಕೊಳ್ಳುವವಳೂ ಆದ ತರುಣಿಯು ನನ್ನಿಂದ ಏಕಾಂತದಲ್ಲಿ 
ನೋಡಲ್ಪಟ್ಟಳು. "ತತ್ರ ತಯಾ (ಸಹ) ಯತ್‌ಮೇಲನಂ (ಜಾತಂ), ಚ, ಮೇ ಯಃ ತದ್ರತೇ: 
ಲಾಭಃ (ಅಭವತ್‌) (ಇತಿ) ತದೇತತ್‌,ಅವಿಶರ್ಕಿತಸಂಭವಂ ಕಾಕತಾಲೀಯಂ (ಅಭವತ್‌). 


ಆ ಏಕಾಂತಸ್ಥಳದಲ್ಲಿ ಅವಳ ಬೇಟಿಯಾಗುವಿಕೆ ಮತ್ತು ಅವಳೊಡನೆ ನನಗೆ ರತಿಸುಖ 


ಪ್ರಾಪ್ತಿ ಇವು ನಾನು ಊಹಿಸದೇ ಇದ್ದ ಕಾಕತಾಲೀಯವೇ ಆಯಿತು. 


'ತಡಿದ್ಗೌರೀ' ಎಂಬ ಉದಾಹರಣೆಯಲ್ಲಿ ಮೊದಲ ನಾಲ್ಕು ಭೇದಗಳ ಸಮನ್ವಯ, ಹಾಗೂ 


'ಯತ್ತಯಾ' ಎಂಬ ಉದಾಹರಣೆಯಲ್ಲಿ ಕಡೆಯ ನಾಲ್ಕು ಭೇದಗಳ ಸಮನ್ವಯವಾಗುತ್ತದೆ. 
ಹೇಗೆಂದರೆ 


೧. 


ವಾಚೆಕಲುಪ್ತಾ : 'ತಡಿದ್ಗೌರೀ ತನ್ವೀ ರಹ; ಮಯಾ ದೃಪ್ಟಾ' ಎಂಬಲ್ಲಿ ತಡಿದಿವ ಗೌರಿ 
ತಡಿದ್ಗೌರೀ ಎಂದು ವಿಗ್ರಹ. ಉಪಮಾನಾನಿ ಸಾಮಾನ್ಯವಚನೈಃ, ಎಂಬ ಪಾಣಿನಿಯ 
ಸೂತ್ರದಿಂದ ಇಲ್ಲಿ ಸಮಾಸವಾಗಿರುತ್ತದೆ. ತಡಿತ್‌- ಉಪಮಾನ, ತನ್ನೀ - ಉಪಮೇಯ. 
ಗೌರೀ - ಸಾಧಾರಣಧರ್ಮ, ಇವ ವಾಚಕಶಬ್ದವು ಸಮಾಸದಲ್ಲಿ ಸೇರಿರುವುದರಿಂದ 
ವಾಚಕಲುಪ್ರೋಪಮಾಲಂಕಾರ. 


ಧರ್ಮಲುಪ್ತಾ : 'ಇಂದು ತುಲ್ಫಾಸ್ಕಾ ತನ್ವೀ ಮಯಾ ದೃಪ್ಟಾ' ಇಲ್ಲಿ 'ಇಂದುನಾ ತುಲ್ಕ: 
ಆಸ್ಕಂ ಯಸ್ಯಾಃ ಸಾ' ಎಂದು ವಿಗ್ರಹವಾಕ್ಕ. ಇಲ್ಲಿ ಇಂದು- ಉಪಮಾನ, ಆಸ್ಕಂ- ಉಪಮೇಯ, 
ತುಲ್ಕಂ - ವುಚಕಶಬ್ಬ್ದ, 'ಕಾಂತ್ಕಾ - ತನ್ನ ಕಾಂತಿಯಿಂದ' ಎಂಬ ಸಾಧಾರಣಧರ್ಮವ 
ಅನುಪಾತ್ರವಾಗಿರುವುದರಿಂದ, ಇದು ಧರ್ಮಲುಪ್ತೋಪಮಾಲಂಕಾರ. ಈ ಲೋಪವ 
ಐಚ್ಛಿಕ ವಾದುದು, ಶಾಸ್ತ್ರಕೃತವಲ್ಲ. 


- ಧರ್ಮವಾಚಕಲುಪ್ತಾ : 'ಮಮ ದೃಶೋ: ಕರ್ಪೂರತೀ ತ್ವ ದೃಷ್ಟಾ' ಇಲ್ಲಿ ಕರ್ಪೂರಂತಿ: 


ಎಂಬಲ್ಲಿ 'ಕರ್ಪೂರಂ ಇವ ಆಚರಂತೀ' ಎಂದು ವಿಗ್ರಹ. ಕರ್ಪೂರಶಬ್ದದ ಮೇರ 


ಚಂದ್ರಾಲೋಕ 9 


ಆಚಾರಾರ್ಥದಲ್ಲಿ 'ಕ್ವಿಪ್‌' ಪ್ರತ್ಮಯ ಬಂದು ಲೋಪವಾಗಿದೆ. ಕರ್ಪೂರ-ಉಪಮಾನ, 
ತನ್ಮೀ-ಉಪಮೇಯ, ಆಚರಣ - ಸಾಧಾರಣಧರ್ಮ ಇವ - ವಾಚಕ ಶಬ್ದ. ಇಲ್ಲಿ 
ಸಾಧಾರಣಧರ್ಮ ಮತ್ತು ವಾಚಕಶಬ್ದಗಳು ಅನುಪಾತ್ರವಾಗಿರುವುದರಿಂದ 
ಧರ್ಮವಾಚಕಲುಪ್ರೋಪಮಾಲಂಕಾರ 

೪. ವಾಚಕೋಪಮೇಯಲುಪ್ತಾ : 'ಕಾಂತ್ಯಾ ಸ್ಮರವಧೂಯಂತೀ ತನ್ರೀ ದೃಷ್ಟಾ' ಇಲ್ಲಿ 
(ಆತ್ಮಾನಂ) ಸ್ಮರವಧೂಂ ಇವ ಆಚರಂತೀ' ಎಂದು ವಿಗ್ರಹ. ಆಚಾರಾರ್ಥದಲ್ಲಿ 'ಕೃಚ್‌' 
ಪ್ರತ್ತಯ ಬಂದು 'ಸ್ಮರವಧೂಯಂತೀ' ಎಂದಾಗಿದೆ. ಆದ್ದರಿಂದ ಇಲ್ಲಿ ಸ್ಮರವಧೂಃ 
ಉಪಮಾನ, ಅಧ್ಯಾಹಾರಗೊಳ್ಳುವ 'ಆತ್ಮಾ' ಉಪಮೇಯ, ಕಾಂತ್ಕಾ- ಸಾಧಾರಣಧರ್ಮ, 
ಇವ - ವಾಚಕ ಶಬ್ದ. ಇಲ್ಲಿ ವಾಚಕ ಶಬ್ದ ಹಾಗೂ ಉಪಮೇಯವು ಶಬ್ದದ್ದಾರಾ 
ಅನುಕ್ತವಾಗಿರುವುದರಿಂದ. ವಾಚಚೋಪಮೇಯಲುಪ್ರೋಪಮಾಲಂಕಾರ. ಮುಂದಿನ ನಾಲ್ಕು 
ಭೇದಗಳ ಸಮನ್ವಯಕ್ಕೆ ಮುನ್ನ ವಿಚಾರಣೀಯವಾದ ಅಂಶವೆಂದರೆ - ಕಾಕತಾಲೀಯಂ 
ಎಂಬ ಪದದ ವಿಗ್ರಹವನ್ನು ಹೀಗೆ ನೋಡಬಹುದು. 


. ಕಾಕಾಗಮನಮಿವ ತಾಲಪತನಮಿವ ಕಾಕತಾಲಂ, 


2. ಕಾಕತಾಲಮಿವ ಕಾಕತಾಲೀಯಂ ಮೊದಲನೆಯ ವಿಗ್ರಹ 'ಸಮಾಸಾರ್ಥೋಪಮಾ' 
ಎನಿಸಿದರೆ ಎರಡನೆಯ ವಿಗ್ರಹ 'ಪ್ರತ್ಯಯಾರ್ಥೋಪಮಾ' ಎನಿಸಿದೆ. 


ಪ್ರತ್ಮಯಾರ್ಥೊೋಪಮಾದಲ್ಲಿ, ಇವಾರ್ಥದಲ್ಲಿ 'ಛ' ಪ್ರತ್ಮಯ ಬಂದು, ಈ 'ಛ' ಪ್ರತ್ಮಯಕ್ಕೆ 
'ಈಯ್‌' ಎಂಬ ಆದೇಶ ಬಂದು ಕಾಕತಾಲೀಯಂ ಆಗಿದೆ. "ಯತ್‌ ತಯಾ ಮೇಲನಂ' 
ಎಂಬುದು ಉಪಮೇಯ, 'ಕಾಕತಾಲಂ' ಎಂಬುದು ಉಪಮಾನ. ಅಂದರೆ - 'ಏಕಾಂತಸ್ಥಳಕ್ಕೆ 
ತನ್ನ ಹೋಗುವಿಕೆ ಮತ್ತು ಅಲ್ಲಿ ಆ ತನ್ವಿಯ ಇರುವಿಕೆ' ಎಂಬುದು ಉಪಮೇಯ; ಕಾಗೆಯ 
ಆಗಮನ, ಅದೇ ವೇಳೆಗೆ ತಾಲಫಲದ ಬೀಳುವಿಕೆ ಇದು ಉಪಮಾನ. 'ಅವಿತರ್ಕಿತಸುಭವಂ' 
ಎಂಬುದು ಸಾಧಾರಣಧರ್ಮ. 'ಇವ - ವಾಚಕ ಶಬ್ದವು ಸಮಾಸದಲ್ಲಿ ಸೇರಿಹೋಗಿದೆ. ಇದು 
ಸಮಾಸಾರ್ಥೋಪಮಾದ ವಿವರಣೆ. ಹಾಗೆಯೇ, ಪ್ರತ್ಮಯಾರ್ಥೊೋಪಮಾದಲ್ಲಿ 'ಮೇ ತದ್ರತೇಃ 
ಲಾಭಃ' ಎಂಬುದು ಉಪಮೇಯ; ಅಂದರೆ - 'ಆ ತನ್ವಿಯೊಡನೆ ನನಗೆ ಉಂಟಾದ ರತಿ ಲಾಭ' 
ಎಂಬುದು ಉಪಮೇಯ. ಕಾಕತಾಲೀಯಂ - ಎಂಬಲ್ಲಿ 'ಕಾಗೆಯು ಹೇಗೆ ತಾಲಫಲವನ್ನು 
ಅನುಭವಿಸಿತೋ', ಎಂಬುದು ಉಪಮಾನ. ಇದು ಸಮಾಸದಲ್ಲಿ ಸೇರಿಹೋಗಿದೆ. 
'ಅವಿತರ್ಕಿತಸಂಭವಂ' ಎಂಬುದು ಸಾಧಾರಣಧರ್ಮ. 'ಇವ' ವಾಚಕಶಬ್ದದ ಸ್ಥಾನದಲ್ಲಿ 
'ಈಯ್‌' ಪ್ರತ್ಯಯವು ಇರುವುದರಿಂದ ವಾಚಕಶಬ್ದವಿದ್ದಂತಾಯ್ತು. 

೫. ಉಪಮಾನಲುಪ್ತಾ : ಪ್ರತ್ಮಯಾರ್ಥೋಪಮಾ ಸ್ಥಳದಲ್ಲಿ - 'ರಹೋದರ್ಶನಕ್ಷುಭಿತಹೃದಯಾ 
ತನ್ವೀ ಸ್ವೇನ ಉಪಭುಕ್ತಾ'- ಎಂಬುದು ಉಪಮೇಯ, 'ಈಯ್‌' ವಾಚಕ ಶಬ್ದ (ಇವಾರ್ಥಕ 
ಪ್ರತ್ಮಯ ಸ್ಥಾನದಲ್ಲಿ ಬಂದಿರುವುದು) 'ಅವಿತರ್ಕಿತಸಂಭವಂ' ಸಾಧಾರಣಧರ್ಮ, ಆದರೆ - 


10 ಚಂದ್ರಾಲೋಕ 


'ಕಾಕಕೃತತಾಲಫಲೋಪಭೋಗಃ' ಎಂಬ ಉಪಮಾನವು ಸಮಾಸದಲ್ಲಿ ಸೇರಿ, ಶಬ್ದತಃ 
ಅನುಪಾತ್ತವಾಗಿರುವುದರಿಂದ ಉಪಮಾನಲುಪ್ರೋಪಮಾಲಂಕಾರ, ` 

೬. ವಾಚಕೋಪಮಾನಲುಪ್ತಾ : ಸಮಾಸಾರ್ಥೋಪಮಾ ಸ್ಥಳದಲ್ಲಿ "ತತ್ರ ಸ್ಪಸ್ಯ ತಸ್ಕಾಶ್ಚ 
ಸಮಾಗಮಃ ಎಂಬುದು ಉಪಮೇಯ. 'ಕಾಕತಾಲಸಮಾಗಮಃ' ಎಂಬುದು ಉಪಮಾನ. 
ಇವ - ವಾಚಕ ಶಬ್ದ ಮತ್ತು ಈ ಉಪಮಾನ ಮತ್ತು ವಾಚಕಗಳೆರಡೂ ಸಮಾಸದಲ್ಲಿ 
ಸೇರಿರುವುದರಿಂದ ಲುಪ್ಪವಾಗಿದೆ. 'ಅವಿತರ್ಕಿತಸಂಭವಂ' ಇದು ಸಾಧಾರಣಧರ್ಮ. 
ಹೀಗೆ ಇಲ್ಲಿ ವಾಚಕ ಶಬ್ದ ಮತ್ತು ಉಪಮಾನಗಳು ಶಬ್ದತಃ ಅನುಪಾತ್ತವಾಗಿರುವುದರಿಂದ 
ಇಲ್ಲಿ ವಾಚಕೋಪಮಾನಲುಪ್ರೋಪಮಾಲಂಕಾರ. 

೭ ಧರ್ಮೋಪಮಾನಲುಪ್ತಾ : 'ಉಪಮಾನಲುಪ್ತ - ಪ್ರತ್ಮಯಾರ್ಥೋಪಮಾದಲ್ಲಿ' 
'ಅವಿತರ್ಕಿತಸಂಭವಂ' ಎಂಬ ಸಾಧಾರಣಧರ್ಮಕ್ಕೆಬದಲಾಗಿ, 'ಅಭವತ್‌ ಕಿಂ 
ಬ್ರವೀಮಿ ತೇ' ಎಂಬ ಪಾಠವನ್ನು ಸ್ವೀಕರಿಸಿದರೆ, ಆಗ ಧರ್ಮಲುಪ್ತವೂ ಆಗಿ 
ಧರ್ಮೋಪಮಾನಲುಪ್ತೋಪಮಾಲಂಕಾರವಾಗುತ್ತದೆ. 

೮ ಧರ್ಮೋಪಮಾನವಾಚಕಲುಪ್ತಾ : ವಾಚಕೋಪಮಾನಲುಪ್ತ - ಸಮಾಸಾರ್ಥೋಪಮಾ 
ಸ್ಥಳದಲ್ಲಿ 'ಅವಿತರ್ಕಿತಸಂಭವಂ' ಎಂಬ ಸಾಧಾರಣಧರ್ಮಕ್ಕೆ ಬದಲಾಗಿ 'ಅಭವತ್‌ 
ಕಿಂ ಬ್ರವೀಮಿ ತೇ' ಎಂಬ ಪಾಠವನ್ನು ಇಟ್ಟುಕೊಂಡರೆ, ಆಗ ಧರ್ಮಲುಪ್ತವೂ ಸಂಭವಿಸಿ 
ಧರ್ಮೋಪಮಾನವಾಚಕಲುಪ್ರೋಪಮಾಲಂಕಾರವಾಗುತ್ತದೆ. 


೨. ಅನನ್ವಯಾಲಂಕಾರಃ 


(ಸ್ಪಸ್ಯ ಸ್ವೇನ ಸಾಧರ್ಮ೯ಂ) ನ ಆನ್ವೇತಿ ಇತಿ ಅನನ್ವಯ"'. ಒಂದೇ ವಸ್ತುವಿಗೆ ಉಪಮಾನತ್ವ 
ಮತ್ತು ಉಪಮೇಯತ್ವವನ್ನು ಹೇಳುವುದು ಈ ಅಲಂಕಾರದ ತತ್ತ್ವ. ಆದ್ದರಿಂದಲೇ ಒಂದೇ 
ವಸ್ತುವು ತನಗೆ ತಾನೇ ಹೋಲಿಕೆಯನ್ನು ಹೊಂದಲಾರದಾಗಿ 'ಅನನ್ವಯ' ಎಂಬ ಹೆಸರು ಅನ್ವರ್ಥ. 
ಹೀಗೆ ವರ್ಣಿಸುವುದರ ಮುಖ್ಯ ತತ್ತ್ವವೆಂದರೆ, 'ತನ್ನನ್ನು ಹೊರತು, ತನಗೆ ಸದೃಶವಾದ 
ಬೇರೊಂದು ವಸ್ತುವೇ ಇರುವುದಿಲ್ಲ' ಎಂಬುದೇ ಆಗಿದೆ. 

ಉಪಮಾನೋಪಮೇಯತ್ವಂ ಯದೇಕಸ್ಕೈವ ವಸ್ತುನಃ | 
ಇಂದುರಿಂದುರಿವ ಶ್ರೀಮಾನಿತ್ಯಾದೌ ತದನನ್ವಯ; ॥ ೫ ॥ 

'ಏಕಸ್ಸೈವ ವಸ್ತುನ; ಯತ್‌, ಉಪಮಾನೋಪಮೇಯತ್ವಂ, (ಸಃ) (ತತ್‌) ಅನನ್ವಯ:' 
(ಇತ್ಯಲಂಕಾರ; ಭವತಿ). ಒಂದೇ ವಸ್ತುವಿಗೆ ಉಪಮಾನತ್ವ ಮತ್ತು ಉಪಮೇಯತ್ವವನ್ನು 
ವರ್ಣಿಸಿದ್ದಾದರೆ ಅದು ಅನನ್ವಯಾಲಂಕಾರ. 


ಉದಾಹರಣೆ: 'ಇಂದು: ಇಂದುರಿವ ಶ್ರೀಮಾನ್‌' 'ಚಂದ್ರನು ಚಂದ್ರನಂತೆಯೇ ಕಾಂತಿಮಂತ' 
ಇಲ್ಲಿ ಮೊದಲನೆಯ ಇಂದು ಪದವು ಉಪಮೇಯ, ಎರಡನೆಯ ಇಂದು ಪದವು ಉಪಮಾನ, 


ಚಂದ್ರಾಲೋಕ 11 


ಇವ ವಾಚಕ ಶಬ್ದ, ಶ್ರೀಮತ್ತ ಸಾಧಾರಣಧರ್ಮ. ಇಂದುವಿಗೇ ಉಪಮಾನತ್ವ - 
ಉಪಮೇಯತ್ವಗಳನ್ನು- ಹೇಳಿರುವುದರಿಂದ ಇದು ಅನನ್ವಯಾಲಂಕಾರ. ಇದರ ತತ್ತ್ವವೆಂದರೆ, 
ಚಂದ್ರನಿಗೆ ಚಂದ್ರನೇ ಸಮಾನ, ಇವನಿಗೆ ಸದೃಶವಾದ ಎರಡನೆಯ ವಸ್ತುವೇ ಇಲ್ಲ (ದ್ವಿತೀಯ 
ಸದೃಶವಸ್ತು ವೃವಚ್ಛೇದಕತ್ವಂ) ಎಂಬುದು. ಪ್ರಸಿದ್ಧವಾದ ಮತ್ತೊಂದು ಉದಾಹರಣೆಯೆಂದರೆ. 


ಗಗನಂ ಗಗನಾಕಾರಂ ಸಾಗರಃ ಸಾಗರೋಪಮಃ | 
ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ | 


ವೈಶಾಲ್ಮದಲ್ಲಿ ಗಗನಕ್ಕೆ ಗಗನವೇ ಸಮಾನ, ಗಾಂಭೀರ್ಕದಲ್ಲಿ ಸಾಗರಕ್ಕೆ ಸಾಗರವೇ ಸಮಾನ 
ಭಯಂಕರತೆಯಲ್ಲಿ ರಾಮರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಸದೃಶ. 


೩. ಉಹಮೇಯೋಪಮಾಲಂಕಾರಃ 


ಅನನ್ವಯಾಲಂಕಾರದಲ್ಲಿ ಒಂದೇ ವಸ್ತುವಿಗೆ ಉಪಮೇಯತ್ವಮತ್ತು ಉಪಮಾನತ್ವವನ್ನು 
ವರ್ಣಿಸುವುದು ತತ್ತ್ವವಾದರೆ, ಈ ಉಪಮೇಯೋಪಮಾಲಂಕಾರದಲ್ಲಿ, ಎರಡು ವಸ್ತುಗಳಲ್ಲಿ 
ಪರ್ಮಾಯವಾಗಿ ಉಪಮೇಯತ್ವ ಮತ್ತು ಉಪಮಾನತ್ವಗಳನ್ನು ವರ್ಣಿಸುವುದು ತತ್ತ್ವ 
ವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಎರಡು ವಾಕ್ಕಗಳಿರುವುದು ಅನಿವಾರ್ಯ. ಅಂದರೆ ಮೊದಲ 
ವಾಕ್ಕದ ಉಪಮೇಯವು ಎರಡನೆಯ ವಾಕ್ಕದಲ್ಲಿ ಉಪಮಾನವಾಗಿಯೂ, ಮೊದಲ ವಾಕ್ಕದ 
ಉಪಮಾನವು ಎರಡನೆಯ ವಾಕ್ಕದಲ್ಲಿ ಉಪಮೇಯವಾಗಿಯೂ ವರ್ಣಿತವಾಗಿರುತ್ತದೆ. 
ಅನನ್ವಯದಲ್ಲಿ  ದ್ವಿತೀಯಸದೃಶವಸ್ತುವೃವಚ್ಛೇದಕತ್ವ್ತ ಮುಖ್ಯತತ್ತ್ವವಾದರೆ, ಈ 
ಅಲಂಕಾರದಲ್ಲಿ ತೃತೀಯಸದೃಶವಸ್ತುವೃವಚ್ಛೇದಕತ್ವ, ಅಂದರೆ, ಈ ಎರಡೂ ವಸ್ತುಗಳಲ್ಲಿ 
ಪರಸ್ಪರ ಇವುಗಳಿಗೆ ಇವುಗಳೇ ಸಮಾನವೇ ಹೊರತು, ಮೂರನೆಯ ವಸ್ತು ಇವುಗಳಿಗೆ 
ಸಮಾನವಾದುದು ಇಲ್ಲವೇ ಇಲ್ಲ ಎಂಬುದೇ ಮುಖ್ಯತತ್ತ್ವವಾಗಿರುತ್ತದೆ. ಉಪಮೇಯೇನ 
ಉಪಮೀಯತೇ ಇತಿ ಉಪಮೇಯೋಪಮಾ. 
ಪರ್ಯಾಯೇಣ ದ್ವಯೋಸ್ತ ಚ್ಚೇದುಹಮೇಯೋಪಮಾ ಮತಾ | 
ಧರ್ಮೋಂರ್ಥ ಇವ ಪೂರ್ಣಶ್ರೀರರ್ಥೋ ಧರ್ಮ ಇವ ತ್ವಯಿ ॥ ೬॥ 
ದ್ವಯೋಃ (ವಸ್ತುನೋಃ) ಪರ್ಕಾಯೇಣ, ತತ್‌-ಉಪಮಾನೋಪಯೇಯತ್ವಂ (ವರ್ಣಿತಂ 
ಸ್ಯಾತ್‌) ಚೇತ್‌, (ಸಾ) ಉಪಮೇಯೋಪಮಾ ಇತಿ ಮತಾ। [i 
'ಎರಡು ವಸ್ತುಗಳಲ್ಲಿ ಪರಸ್ಪರ ಉಪಮಾನತ್ತ ಮತ್ತು ಉಪಮೇಯತ್ವವನ್ನು ವರ್ಣಿಸಿದ್ದಾದರೆ, 
ಆದು ಉಪಮೇಯೋಪಮಾಲಂಕಾರ'ವಾಗುತ್ತದೆ. 
ಉದಾಹರಣೆ : ಇದು ಒಬ್ಬ ರಾಜನ ವರ್ಣನೆ. 'ಹೇ ರಾಜನ್‌, ತ್ವಯಿ ಧರ್ಮಃ; ಅರ್ಥಃ ಇವ 


ಪೂರ್ಣಶ್ರೀಃ ಅಥಣ ಧರ್ಮಾ ಇವ ಶೂರ್ಣಶ್ರೀ: - ನಿನ್ನಲ್ಲಿ ಧರ್ಮವು ಅರ್ಥದಂತೆಯೂ, ಅರ್ಥವು 
ಧರ್ಮದಂತೆಯೂ ಪೂರ್ಣವಾಗಿರುತ್ತದೆ. 


12 ಚಂದ್ರಾಲೋಕ 


ಮೊದಲ ವಾಕ್ಕದಲ್ಲಿ ಧರ್ಮವು ಉಪಮೇಯವಾದರೆ, ಎರಡನೇ ವಾಕ್ಕದಲ್ಲಿ ಇದು 
ಉಪಮಾನತೃವನ್ನು ಹೊಂದಿದೆ. ಅಂತೆಯೇ ಅರ್ಥವು ಮೊದಲ ವಾಕ್ಕದಲ್ಲಿ ಉಪಮಾನತ್ಚ 
ವನ್ನು ಹೊಂದಿದ್ದು, ಎರಡನೆಯ ವಾಕ್ಕದಲ್ಲಿ ಉಪಮೇಯತ್ವವನ್ನು ಹೊಂದಿರುವುದರಿಂದ ಲಕ್ಷ್ಮಣ 
ಸಮನ್ವಯ. ಈ ಅರ್ಥ- ಧರ್ಮಗಳಿಗೆ ಈ ಧರ್ಮ-ಅರ್ಥಗಳೇ ಸಮ; ಇವುಗಳಿಗೆ ಸಮಾನವಾದ 
ತೈತೀಯ ವಸ್ತು ಇಲ್ಲವೆಂಬುದೇ ತತ್ತ್ವ. 


೪. ಪ್ರತೀಪಾಲಂಕಾರಃ (ತದ್ದೆ ್ಸೇದಾಃ) 


ವರ್ಣನೆಗೆ ಯೋಗ್ಯವಾದುದು ಉಪಮೇಯವಷ್ಟೆ! ಆದರೆ ಕೆಲವೊಮ್ಮೆ ಉಪಮಾನವನ್ನೇ 
ಉಪಮೇಯವನ್ನಾಗಿ ಪರಿಗಣಿಸಿ ವರ್ಣಿಸುವುದೂ ಉಂಟು. ಪ್ರಸಿದ್ಧವಾದ ಪರಂಪರೆಗೆ ಇದು 
ಪ್ರಶಿಲೋಮ- ಪ್ರತಿಕೂಲ - ಅಥವಾ ವಿರುದ್ಧವಾಗಿರುವುದರಿಂದ ಇದು ಪ್ರಶೀಪಾಲಂಕಾರವೆನಸಿದೆ. 
ಪ್ರಸಿದ್ಧ ಉಪಮಾನವನ್ನು ಉಪಮೇಯವನ್ನಾಗಿ ಕಲ್ಪಿಸುವುದೇ ಈ ಅಲಂಕಾರದ ಮುಖ್ಯತತ್ವ. 


ಮೊದಲನೆಯ ಭೇದ 


ಪ್ರತೀಪಮುಪಮಾನಸ್ಫೋಪಮೇಯತ್ವಪ್ರಕಲ್ಪನಂ | 
ತೃಲ್ಲೋಚನಸಮಂ ಪದ್ಮಂ ತ್ವದೃಕ್ರಸದೃಶೋ ವಿಧುಃ ॥ ೭॥ 


ಉಪಮಾನಸ್ಕ ಉಪಮೇಯತ್ವಪ್ರಕಲ್ಪನಂ ಪ್ರತೀಪಂ - ಇತ್ಯಲಂಕಾರ:. 'ಪ್ರಸಿದ್ಧವಾದ 
ಉಪಮಾನವನ್ನು ಉಪಮೇಯವನ್ನಾಗಿ ಕಲ್ಪಿಸಿ ವರ್ಣಿಸುವುದು ಪ್ರತಿಪಾಲಂಕಾರ'. ಈ ರೀತಿಯ 
ಕಲ್ಪನೆ ಉಪಮೇಯದಲ್ಲಿ ಹೆಚ್ಚಿನ ಗುಣಾದಿಗಳನ್ನು ಹೇಳುವ ನಿಮಿತ್ತವಾಗಿ ಎಂದು 
ಭಾವಿಸಬಹುದು. ಇದೂ ಸಹ ಒಂದು ರೀತಿಯ ವಿಶಿಷ್ಟ ಚಮತ್ಕಾರವೇ ಆಗಿರುತ್ತದೆ. 


ಉದಾಹರಣೆ : ಒಬ್ಬ ನಾಯಕನು ತನ್ನ ಕಾಂತೆಯನ್ನು ಈ ರೀತಿ ವರ್ಣಿಸುತ್ತಿದ್ದಾನೆ. (ಹೇ 
ಸುಂದರಿ) ಪದ್ಮಂ ತ್ವಲ್ಲೋಚನಸಮಂ, ವಿಧು: ತ್ವದ್ವಕ್ವಸದೃಶಃ' - 'ಎಲೈ ಸುಂದರಿ! ಪದ್ಮವು 
ನಿನ್ನ ನೇತ್ರಕ್ಕೆ ಸಮಾನವಾಗಿದೆ, ಚಂದ್ರನು ನಿನ್ನ ಮುಖಕ್ಕೆ ಸಮಾನವಾಗಿರುವನು'. ಇಲ್ಲಿ ವಸ್ತುತಃ 
ವರ್ಣನೀಯ ವಸ್ತುವೆಂದರೆ ನಾಯಕಿಯ ನೇತ್ರ ಮತ್ತು ಮುಖ. ಆದರೆ, ಪ್ರಸಿದ್ಧ ಉಪಮಾನ 
ವಸ್ತುಗಳಾದ ಪದ್ಮ - ಚಂದ್ರರನ್ನು ಮೊದಲು ನಿವೇಶಮಾಡಿ 'ಪದ್ಮವು ನಿನ್ನ ನೇತ್ರಕ್ಕೆ 
ಸಮಾನವಾಗಿದೆ, ಚಂದ್ರನು ನಿನ್ನ ಮುಖಕ್ಕೆ ಸಮಾನ" ಎಂದು ಉಪಮೇಂ ವನ್ನಾಗಿ ಹೇಳಿರುವುದ 
ರಿಂದ ಇದು ಮೊದಲನೆಯ ಪ್ರತೀಪಾಲಂಕಾರವಾಯ್ತು. 


ಎರಡನೆಯ ಭೇದ 


ಉಪಮಾನವನ್ನು ಉಪಮೇಯವನ್ನಾಗಿ ಸ್ವೀಕರಿಸಿ, ಪ್ರಸಿದ್ದ ಉಪಮೇಯಕ್ಕೆ ಅದರ ಮುಖಾಂತರ 
ತಿರಸ್ಕಾರವನ್ನು ಹೇಳುವುದು ಮೊದಲನೆಯ ಭೇದಕ್ಕಿಂತ ಹೆಚ್ಚು ಚಮತ್ಕಾರವುಳ್ಳದ್ದು. ಇದು 
ಎರಡನೆಯ ಭೇದ. 


ಚಂದ್ರಾಲೋಕ 13 


ಅನ್ಫ್ಕೋಪಮೇಯಲಾಚೇನ ವರ್ಣ್ಯಸ್ಥಾನಾದರಶ್ಚ ತತ್‌ | 
ಆಲಂ ಗರ್ವೇಣ ತೇ ವಕ್ತ ಕಾಂತ್ಕಾ ಚಂದ್ರೋತಪಿ ತಾದೃಶಃ ॥ ಆ॥ 


ಅನ್ಕೋಪಮೇಯಲಾಭೇನ ಇಲ್ಲಿ ಅನ್ಕತ್‌ ಶಬ್ದಕ್ಕೆ ಉಪಮಾನ - ಎಂದರ್ಥ. 
ಆದ್ದರಿಂದ ಪ್ರಸಿದ್ಧ ಉಪಮಾನವನ್ನು ಉಪಮೇಯವನ್ನಾಗಿ ಪಡೆದು, ತಾನು ಅತ್ಯುತೃಷ್ಟ 
ಗುಣವುಳ್ಳದ್ದಾದ್ದರಿಂದ, ಪ್ರಸಿದ್ಧ ಉಪಮೇಯವು ಬೇರೆ ಉಪಮಾನಾದಿಗಳೊಡನೆ ತನ್ನ 
ಸಾದೃಶ್ಯವನ್ನು ಸಹಿಸದೇ ಇರುವುದರಿಂದ, ಈ ಪ್ರಸಿದ್ದ ಉಪಮೇಯಕ್ಕೆ ಆ ಉಪಮೇಯ ರೂಪವಾಗಿ 
ಪಡೆದ ಉಪಮಾನದಿಂದ ತಿರಸ್ಕಾರವನ್ನು ಹೇಳುವುದು ಎರಡನೆಯ ಪ್ರತೀಪಾಲಂಕಾರವಾಗುತ್ತದೆ 
(ವರ್ಣಸೃ, ಅನಾದರಃ = ತಿರಸ್ಕಾರ) 


ಉದಾಹರಣೆ : 'ಹೇ ವಕ್ರ ತೇ ಗರ್ದೇಣ ಅಲಂ, (ಯತಃ) ಕಾಂತ್ಕಾ ಚಂದ್ರಃ ಅಪಿ ತಾದೃಶಃ 
(ವರ್ತತೇ)'. ಎಲೈ ಮುಖವೇ ನೀನು ಗರ್ವಪಟ್ಟುಕೊಳ್ಳುವುದು ಸಾಕು( ಬೇಡ); ಏಕೆಂದರೆ, 
ಕಾಂತಿಯಿಂದ ಚಂದ್ರನೂ ಕೂಡ ಅಂತಹ ಕಾಂತಿಮಂತನೇ ಆಗಿರುವನು'. ಇಲ್ಲಿ ಪ್ರಸಿದ್ದ ಉಪಮಾನ 
ಚಂದ್ರನನ್ನು ಉಪಮೇಯವನ್ನಾಗಿ ಪರಿಗಣಿಸಿ, ಗರ್ವಪಡುತ್ತಿರುವ ಪ್ರಸಿದ್ಧ ಉಪಮೇಯಕ್ಕೆ 
'ನಿನ್ನ ಕಾಂತಿಗೆ ಸಮಾನವಾಗಿ ಈ ಚಂದ್ರನೂ ಇರುವನು' ಎಂದು ಈ ಉಪಮೇಯದಿಂದ 
ತಿರಸ್ಕಾರವನ್ನು ವರ್ಣಿಸಿರುವುದರಿಂದ ಎರಡನೆಯ ಪ್ರತೀಪಾಲಂಕಾರ. 


ಮೂರನೆಯ ಭೇದ 


ಈ ಭೇದದಲ್ಲಿ ಸಹ ಪ್ರಸಿದ್ಧ ಉಪಮಾನವನ್ನು ಉಪಮೇಯವನ್ನಾಗಿ ಪಡೆಯುವುದುಂಟು. 
ಅಲ್ಲದೆ, ಪ್ರಸಿದ್ಧ ಉಪಮೇಯವನ್ನು ಉಪಮೇಯವನ್ನಾಗಿಯೇ ಸ್ಟೀಕರಿಸಿ, ಉಪಮೇಯರೂಪವಾಗಿ 
ಕಲ್ಪಿತವಾದ ಉಪಮಾನಕ್ಕೆ ತಿರಸ್ಕಾರವನ್ನು ಹೇಳಿದ್ದಾದರೆ, ಇದು ಎರಡನೆಯ ಭೇದಕ್ಕಿಂತ 
ಚಮತ್ಕಾರಾಧಾಯಕವಾಗಿದ್ದು, ಮೂರನೆಯ ಪ್ರತೀಪಾಲಂಕಾರವಾಗಿರುತ್ತದೆ. ಎರಡನೆಯದರಲ್ಲಿ 
ಉಪಮೇಯಕ್ಕೆ ತಿರಸ್ಕಾರವನ್ನು ಹೇಳಿದರೆ, ಇಲ್ಲಿ ಉಪಮಾನಕ್ಕೆ ತಿರಸ್ಕಾರ. 


ವರ್ಣೂಪಮೇಯಲಾಭೇನ ತಥಾನ್ಯಸ್ಕಾಪ್ಯನಾದರಃ | 
ಕಃ ಕ್ರೌರೃದರ್ಪಸ್ತೇ ಮೃತ್ಯೋ ತ್ವತ್ತುಲ್ಯಾಃ ಸಂತಿ ಸ್ತ್ರಿಯಃ ॥ ೯॥ 


ವರ್ಣವನ್ನು ಉಪಮೇಯವನ್ನಾಗಿಯೇ ಕಲ್ಪಿಸಿ, ಅದರ ಮುಖಾಂತರ (ಅನ್ಮಸೃ)- 
ಉಪಮೇಯವಾಗಿ ಪರಿಗಣಿತವಾದ ಪ್ರಸಿದ್ಧ ಉಪಮಾನಕ್ಕೆ ತಿರಸ್ಕಾರದ ವರ್ಣನೆ ಮೂರನೆಯ 
ಪ್ರಶೀಪಾಲಂಕಾರವಾಗುತ್ತದೆ. ಕಾರಣ, ಪ್ರಸಿದ್ಧ ಅವರ್ಣೃವು, ತಾನು ಅತ್ಮುತ್ಭಪ್ಪ ಗುಣವನ್ನು 
ಹೊಂದಿರುವುದರಿಂದ , ಬೇರೊಂದರ ಸಾದೃಶ್ಯವನ್ನು ಸಹಿಸಲಾರದು. ಆದ್ದರಿಂದ ಅದಕ್ಕೆ ತಿರಸ್ಕಾರ- 
ಈ ಭೇದದ ಚಮತ್ಕಾರವಿಶೇಷವಾಗಿರುತ್ತದೆ. 
ಉದಾಹರಣೆ : ಹೇ ಮೃತ್ಯೋ! ತೇ ಕ್ರೌರೃದಪಣ ಕಃ? (ಕೀದೃಶ್ಯ:- ಅತ್ಯಂತ೦ ಅಲ್ಪ?) (ಯತಃ)- 
(ಕ್ರೌರ್ಯೇ ವಿಷಯೇ) ಸ್ತ್ರಿಯಃ ತ್ವತ್ತುಲ್ಯಾಃ ಸಂತಿ ಹಿ. 'ಎಲೈ ಮೃತ್ಯುದೇವತೆಯೇ ! ನಿನ್ನಕ್ರೌರ್ಯಗುಣದ 


14 ಚಂದ್ರಾಲೋಕ 


ದರ್ಪ ಎಷ್ಟರದು? (ಅದು ಕೇವಲ ಅಲ್ಪ. ಏಕೆಂದರೆ) ಕ್ರೌರ್ಯ ಗುಣದಲ್ಲಿ ನಿನಗೆ ಸಮಾನರಾದ 
ಸ್ತ್ರೀಯರೇ ಇರುವರು',ಇಲ್ಲಿ 'ಮೃತ್ಯು' ಪ್ರಸಿದ್ದ ಉಪಮಾನ. ಇದನ್ನು ಉಪಮೇಯವನ್ನಾಗಿ ಕಲ್ಪಿಸಿದೆ. 
ಸ್ತ್ರೀ ಇಲ್ಲಿ ವರ್ಣೃವೇ ಆಗಿದ್ದು, ಅದನ್ನು ವರ್ಣ್ಮವನ್ನಾಗಿಯೇ ಸ್ವೀಕರಿಸಿ, ಅದರಿಂದ 
ಪ್ರಸಿದ್ಧಉಪಮಾನಕ್ಕೆ (ಉಪಮೇಯವಾಗಿ ಕಲ್ಪಿತವಾಗಿರುವ ಉಪಮಾನಕ್ಕೆ) ತಿರಸ್ಕಾರವನ್ನು 
ಹೇಳಿರುವುದರಿಂದ ಇದು ಮೂರನೆಯ ಪ್ರತೀಪಾಲಂಕಾರ. 
ನಾಲ್ಕನೆಯ ಭೇದ 
ವರ್ಣ್ಯದ ಉತ್ಕರ್ಷಕ್ಕಾಗಿ ಅವರ್ಣ್ಯವನ್ನು ಹೇಳುವುದು ಸಹಜ. ಆದರೆ ಈ ಅವರ್ಣೃವೇ 

ಈ ವರ್ಗ್ಯದೊಡನೆ ಸಾದೃಶ್ಯವನ್ನು ಹೊಂದಲು ಸರ್ವಥಾ ಯೋಗ್ಯವಲ್ಲ ಎಂದು- ವರ್ಣಿಸುವು 
ದಾದರೆ ಅದು ಈ ಹಿಂದಿನ ಭೇದಗಳಿಗಿಂತ ಭಿನ್ನ ಚಮತ್ಕಾರವುಳ್ಳದ್ದಾಗಿ ಪ್ರತೀಪಾಲಂಕಾರದ 
ನಾಲ್ಕನೆಯ ಭೇದವಾಗುತ್ತದೆ. 

ವರ್ಣೇನಾನ್ಯಸ್ಕೋಪಮಾಯಾ ಅನಿಷ್ಟತ್ತಿವಚಶ್ಚ ತತ್‌ | 

ಮುಧಾಪವಾದೋ ಮುಗ್ಗಾಕ್ತಿ ತೃನ್ಮುಖಾಭಂ ಕಿಲಾಂಬುಜಂ ॥ ೧೦॥ 


ವರ್ಣ್ಮದೊಂದಿಗೆ (ಅನ್ಮಸ್ಮ) ಅವರ್ಣ್ಮಕ್ಕೆ ಉಪಮಾತ್ಚ (ಸಾದೃಶ್ಯ) ವನ್ನು ಹೊಂದುವ 
ಯೋಗ್ಯತೆಯೇ ಇರುವುದಿಲ್ಲ (ಉಪಮಾಯಾಃ ಅನಿಷ್ಟತ್ತಿವಚ: - ವ್ಯರ್ಥವಾಗಿ ಸಾದೃಶ್ಯವನ್ನು 
ಹೇಳುವಿಕೆ) ಎಂದು ವರ್ಣಿಸಿದರೆ, ಅದು ನಾಲ್ಕನೆಯ ಪ್ರತಿಪಾಲಂಕಾರವಾಗುತ್ತದೆ. 
ಉದಾಹರಣೆ; 'ಎಲೌ ಮುಗ್ಬಾಕ್ಷಿಯೇ! (ಲೋಕದಲ್ಲಿ) ಕಮಲವು ನಿನ್ನ ಮುಖಕ್ಕೆ ಸಮಾನವಾದ 
ಕಾಂತಿಯುಳ್ಳದ್ದಾಗಿದೆ - ಎಂಬ ಮಾತು ಕೇವಲ ಸುಳ್ಳಾದ ಅಪವಾದ". ಅಂದರೆ, ನಿನ್ನ ಮುಖದ 
ಕಾಂತಿಯೇ ಬೇರೆ. ಕಮಲದ ಕಾಂತಿಯೇ ಬೇರೆ. ನಿನ್ನ ಮುಖದ ಕಾಂತಿ ಕಮಲದ ಕಾಂತಿಯನ್ನು 
ಮೀರಿಸಿದ್ದಾಗಿರುವುದರಿಂದ 'ಕಮಲವು ನಿನ್ನ ಮುಖಕ್ಕೆ ಸಮಾನವಾಗಿದೆ' ಎಂಬ ಮಾತು ಕೇವಲ 
ವೃರ್ಧ- ಎಂದು ಅವರ್ಣದ ಸಾದೃಶ್ಯದ ಅನಿಷ್ಠಕ್ತಿಯನ್ನು ವರ್ಣಿಸಿರುವುದರಿಂದ ಇದು 
ನಾಲ್ಕನೆಯ ಪ್ರತೀಪಾಲಂಕಾರ. 

ಐದನೆಯ ಭೇದ 

ಪ್ರಸಿದ್ಧ ಉಪಮೇಯವೇ ಉಪಮಾನದ ಕಾರ್ಮವನ್ನು ಮಾಡುವುದರಿಂದ, ಉಪಮಾನವೇ 
ಬೇಕಾಗಿಲ್ಲ- ಎಂದು ವರ್ಣಿಸಿದ್ದಾದರೆ ಅದು ಐದನೆಯ ಪ್ರತೀಪಾಲಂಕಾರ. ಇದು ಹಿಂದಿನ 
ಎಲ್ಲ ಭೇದಗಳ ಚಮತ್ಕಾರಕ್ಕಿಂತ ಅತ್ಯಂತ ಭಿನ್ನವೇ ಆದ ಚಮತ್ಕಾರವುಳ್ಳ ಭೇದವಾಗಿರುತ್ತದೆ. 


ಪ್ರತೀಪಮುಪಮಾನಸ್ಸ ಕೈಮರ್ಥ್ಯಮಪಿ ಮನ್ತತೇ | 
'ದೃಪ್ಟಂ ಚೇದ್ವದನಂ ತಸ್ಯಾ: ಕಿಂ ಪದ್ಮೇನ ಕಿಮಿಂದುನಾ ॥೧೧॥ 
ಉಪಮಾನವು ಯಾತಕ್ಕಾಗಿ ಬೇಕು ? (ಉಪಮೇಯವೇ ಉದ್ದಿಪ್ಪ ಕಾರ್ಯ್ಕವನ: 
ಆಗು ಮಾಡಿಕೊಡುತ್ತಿರುವುಗ) ಎಂದು ಉಪಮಾನದ ವೃರ್ಥತೆಯನ್ನು ವರ್ಣಿಸಿದ್ದೇ ಆದರೆ, 
ಅದು ಐದನೆಯ ಪ್ರತೀಪಾಲಂಕಾರವೆಂದು ತಿಳಿಯುತ್ತಾರೆ. 


ಚಂದ್ರಾಲೋಕ 15 


ಉದಾಹರಣೆ ; ತಸ್ಯಾಃ (ತನ್ವಾ:) ವದನಂ ದೃಷ್ಟಂ ಚೇತ್‌, ಪದ್ಮೇನ ಕಿಂ? ಇಂದುನಾ ಚ ಕಿಂ?' 
'ನಾಯಿಕೆಯ ಮುಖವನ್ನು ನೋಡಿದ್ದೇ ಆದರೆ, (ಅದರಿಂದಲೇ ಆನಂದವು ಉಂಟಾಗುವುದರಿಂದ) 
ಪದ್ಮವಾದರೂ ಏಕೆ ಬೇಕು? ಚಂದ್ರನಾದರೂ ಏಕೆ ಬೇಕು? ಇವುಗಳಿಂದ ಏನೂ ಪ್ರಯೋಜನವೇ 
ಇಲ್ಲ)" ಹೀಗೆ ಪ್ರಸಿದ್ಧ ಉಪಮಾನಗಳ (ಕಿಮರ್ಥಸ್ಯ ಭಾವಃ - ಕೈಮರ್ಥ್ಯಂ) ವೃರ್ಥತೆಯನ್ನು 
ವರ್ಣಿಸಿರುವುದರಿಂದ ಇದು ಐದನೆಯ ಪ್ರತೀಪಾಲಂಕಾರ. 


೫. ರೂಪಕಾಲಂಕಾರ: (ತದ್ಬೇದಾ)) 


'ರೂಪಯತಿ ಎ ರೂಹವತ್‌ ಕರೋತಿ - ರೂಪಯುಕ್ತಂ ಕರೋತಿ ಇ ಉಪಮಾನೋ 
ಪಮೇಯಯೋಃ ಅಭೇದಾರೋಪೇಣ ಏಕತಾಂ ನಯತಿ ಇತಿ ರೂಪಕಂ'. ಉಪಮೇಯವನ್ನು 
ಉಪಮಾನದ ಅಭೇದರೂಪದಿಂದ ವರ್ಣಿಸುವುದು ರೂಪಕಾಲಂಕಾರ. ಅಥವಾ ಉಪಮೇಯದಲ್ಲಿ 
ಉಪಮಾನದ ಅಭೇದವನ್ನು ವರ್ಣಿಸುವುದು ರೂಪಕಾಲಂಕಾರ. ಉಪಮಾಲಂಕಾರದಲ್ಲಿ ಸಾದ್ಯಶ್ಯಕ್ಕೆ 
ಚಮತ್ಕಾರವಿದ್ದರೆ, ಇಲ್ಲಿ ಅಭೇದಕ್ಕೆ ಚಮತ್ಕಾರ. ಈ ಅಭೇದವಾದರೂ ಸಾದೃಶ್ಶ ಮೂಲವೇ 
ಆಗಿರುತ್ತದೆ. ಈ ಅಭೇದವನ್ನು 'ಆರೋಪ' ಎಂದೂ ಸಹ ಹೇಳಲಾಗುತ್ತದೆ. ಅಂದರೆ 
ಉಪಮೇಯದಲ್ಲಿ ಉಪಮಾನ ಅಭೇದದ ಆರೋಪವೇ ರೂಪಕಾಲಂಕಾರ. ಈ ಆರೋಪ 
ವೆಂದರೆ - 'ವಿಷಯವಿಷಯಿಣೋಃ ಭೇದೇನ ಉಪನ್ಯಾಸಃ ಆರೋಪಃ, ಉಪಮೇಯ 
ಉಪಮಾನಗಳನ್ನು ಭಿನ್ನಭಿನ್ನ ಪದದಿಂದ ಹೇಳುವುದು. ಉದಾಹರಣೆಗೆ 'ಮುಖಂ ಕಮಲಂ. 
ಇಲ್ಲಿ 'ಮುಖ' ಉಪಮೇಯದಲ್ಲಿ ಉಪಮಾನ ಕಮಲದ ಅಭೇದಾರೋಪವಿದೆ. ಈ ರೂಪಕವು 
ಅಭೇದರೂಪಕ. ತಾದ್ರೂಪ್ಮರೂಪಕ ಎಂದು ಎರಡು ವಿಧವಾಗಿರುತ್ತದೆ. 'ಅಭೇದ' ಎಂದರೆ 
ಭೇದಾಸಹಿಷ್ಣು: ಅಭೇದ: - ಸ್ವಲ್ಪವೂ ಭೇದವನ್ನು ಸಹಿಸದೇ ಇರುವ ಅಭೇದವು "ಅಭೇದ"; 
'ಭೇದಸಹಿಷ್ಣು: ಅಭೇದಃ ತಾದ್ರೂಪೃಂ' ಭೇದವನ್ನು ಸಹಿಸುವ ಅಭೇದವು ತಾದ್ರೂಪ್ಮ. ಈ 
ಎರಡೂ ಭೇದಗಳೂ ಸಹ ಪ್ರತ್ಯೇಕವಾಗಿ ಅಧಿಕ - ನ್ಯೂನ - ಅನುಭಯ ಎಂಬ ಮೂರು 
ಪ್ರಕಾರತ್ವವನ್ನು ಹೊಂದಿ, ಒಟ್ಟು ರೂಪಕವು ಆರು ವಿಧವಾಗುತ್ತದೆ. 


ವಿಷಯ್ಯಬೇದತಾದ್ರೂಪ್ಯರಂಜನಂ ವಿಷಯಸ್ಯ ಯತ್‌ | 
ರೂಪಕಂ ತತ್‌ ತ್ರಿಧಾಧಿಕೃನ್ಯೂನತ್ವಾನುಭಯೋಕ್ತಿಭಿಃ ॥ ೧೨ ॥ 


ವಿಷಯ - ಉಪಮೇಯ, ವಿಷಯೀ - ಉಪಮಾನ. 'ವಿಷಯಸ್ಕ ವಿಷಯ್ಯಭೇದ ತಾದ್ರೂಪ್ಯ 
ರಂಜನಂ ಯತ್‌ (ತತ್‌) ರೂಪಕಂ' ವಿಷಯಿಣಃ ಅಭೇದೇನ ತಾದ್ರೂಪ್ಯೇಣ ಚೆ ರಂಜನಂ' 
ಉಪಮೇಯದಲ್ಲಿ ಉಪಮಾನದ ಅಭೇದವರ್ಣನೆ, ಅಥವಾ ತಾದ್ರೂಪ್ಮದ ವರ್ಣನೆ 
ರೂಪಕಾಲಂಕಾರವಾಗುತ್ತದೆ. ಈ ಎರಡೂ ಸಹ ಪುನಃ ಅಭೇದ. ನ್ಯೂನ, ಅನುಭಯ-ಎಂದು 
ಪ್ರತ್ಯೇಕ ಮೂರು ಮೂರು ವಿಧವಾಗುತ್ತವೆ. ಅಂದರೆ 1. ಅಧಿಕಾಭೇದರೂಪಕ 2. ನ್ಯೂನಾಭೇದ 
ರೂಪಕ 3. ಅನುಭಯಾಭೇದರೂಪಕ 4. ಅಧಿಕತಾದ್ರೂಪ್ಮರೂಪಕ 5. ನ್ಕೂನತಾದ್ರೂಪ್ಮ 
ರೂಪಕ 6. ಅನುಭಯತಾದ್ರೂಪ್ಕರೂಪಕ- ಎಂದು ಒಟ್ಟು ಆರು ವಿಧ. ಇವುಗಳಿಗೆ ಉದಾಹರಣೆ 
ಯನ್ನು ಮೊದಲು ಅನುಭಯ, ಬಳಿಕ ನ್ಯೂನ - ಅಧಿಕ - ಈ ಕ್ರಮದಲ್ಲಿ ಕೊಡಲಾಗಿದೆ. 


16 ಚಂದ್ರಾಲೋಕ 
೧. ಅನುಭಯಾಭೇದರೂಪಕಕ್ಕೆ ಉದಾಹರಣೆ : 
'ಅಯಂ ಹಿ ಧೂರ್ಜಿಟಿ: ಸಾಕ್ಷಾದ್ಯೇನ ದಗ್ಲಾಃ ಪುರಃ ಕ್ಷಣಾತ್‌' | 

'ಯಾವ ಈತನಿಂದ (ಹಿಂದೆ) ತ್ರಿಪುರಗಳು ಕ್ಷಣಕಾಲದಲ್ಲಿ ಸುಡಲ್ಪಟ್ಟವೋ, ಆ ಧೂರ್ಜಟಿಯೇ 
ಇವನಾಗಿರುತ್ತಾನೆ'. (ಅಯಂ ಸಾಕ್ಷಾತ್‌ ಧೂರ್ಜಟಿಃ - ಇವನು ಪ್ರತ್ಯಕ್ಷ ಪರಮೇಶ್ವರ) ಇದು 
ಒಬ್ಬ ರಾಜನ ವರ್ಣನೆ. ಈ ರಾಜನು ಈ ರಾಜಾವಸ್ಥೆಯಲ್ಲಿ ಶತ್ರುಪಟ್ಟಣಗಳನ್ನು ನಾಶ 
ಮಾಡಿರುವನು. ಇವನೇ ಹಿಂದಿನ ಈಶ್ವರಾವಸ್ಥೆಯಲ್ಲಿ ತ್ರಿಪುರ ರಾಕ್ಷಸರ ಪಟ್ಟಣಗಳನ್ನು ಸುಟ್ಟು 
ಹಾಕಿದವನು. ಇಲ್ಲಿ ಪ್ರರದಾಹಕತ್ವಧರ್ಮ ಈರ್ವರಲ್ಲಿಯೂ ಸಮಾನವಾಗಿದೆ. ಆದ್ದರಿಂದ ಅಧಿಕತ್ವ 
ಅಥವಾ ನ್ಯೂನತ್ವವಿರದೆ ಅನುಭಯತ್ವ ಇರುತ್ತದೆ. ಮತ್ತು ರಾಜ - ಈಶ್ವರರಲ್ಲಿ ಪರಿಪೂರ್ಣ 
ಅಭೇದವನ್ನು ವರ್ಣಿಸಿರುವುದರಿಂದ, ಇದು ಅನುಭಯಾಭೇದರೂಪಕಾಲಂಕಾರವಾಯಿತು. 
೨. ನ್ಯೂನಾಭೇದರೂಪಕಕ್ಕೆ ಉದಾಹರಣೆ : 

'ಆಯಮಾಸ್ತೇ ವಿನಾ ಶಂಭುಸ್ತಾರ್ತೀಯೀಕಂ ವಿಲೋಚನಂ' ॥ ೧೩॥ 

ಮೂರನೆಯ ಕಣ್ಣಿಲ್ಲದಿದ್ದರೂ ಇವನು ಶಿವನೇ ಆಗಿರುತ್ತಾನೆ. (ಇವನು ಮೂರನೇ ಕಣ್ಣಿಲ್ಲದ 
ಸಾಕ್ಷಾತ್‌ ಈಶ್ವರನು). ಈಶ್ವರಾವಸ್ಥೆಯಲ್ಲಿ ವರ್ಣಮಾನ ಈ ರಾಜನಿಗೆ ಫಾಲನೇತ್ರತ್ವವಿತ್ತು. 
ಆದರೆ, ಈ ರಾಜಾವಸ್ಥೆಯಲ್ಲಿ ಫಾಲನೇತ್ರತ್ವವಿಲ್ಲ. ಫಾಲನೇತ್ರತ್ವವಿಲ್ಲದಿರುವಿಕೆಯೇ ಇಲ್ಲಿ 
ನ್ಯೂನತ್ವ. ಅಯಂ ಶಂಭುಃ ಆಸ್ತೇ - ಎಂದುದರಿಂದ ಅಭೇದ; ಆದ್ದರಿಂದ ಇಲ್ಲಿ 
ನ್ಯೂನಾಭೇದರೂಪಕಾಲಂಕಾರ. 
೩. ಅಧಿಕಾಭೇದರೂಪಕಕ್ಕೆ ಉದಾಹರಣೆ : 

ಶಂಭುರ್ವಿಶೃಮವತ್ಯದ್ಯ ಸ್ವೀಕೃತ್ಯ ಸಮದೃಷ್ಟಿತಾಂ | 

'ಈಗ ಸಮದೃಷ್ಟಿತ್ವವನ್ನು ಹೊಂದಿ ಈ ಈಶ್ವರನು ವಿಶ್ವವನ್ನು ಕಾಪಾಡುತ್ತಾನೆ. ಈ 
ರಾಜಾವಸ್ಥೆಯಲ್ಲಿ ಭೇದಭಾವವಿಲ್ಲದ ಸಮಾನ (ಸಮ) ದೃಷ್ಟಿತ್ವವೆಂಬುದು, ಪೂರ್ವಾವಸ್ಥೆಯ- 
ವಿಷಮದೃಷ್ಟಿತ್ವವುಳ್ಳ ಶಿವಾವಸ್ಥೆಗಿಂತ ಅಧಿಕವುಳ್ಳದ್ದು. ಅಯಂ ಶಂಭು: ಎಂದುದರಿಂದ ಅಭೇದ; 
ಹೀಗೆ ಇಲ್ಲಿ ಅಧಿಕಾಭೇದರೂಪಕಾಲಂಕಾರ, ಶಿವಾವಸ್ಥೆಯಲ್ಲಿ ವಿಷಮದೃಷ್ಮಿತ್ವ - 
ತರತಮಭಾವತ್ವವಿತ್ತು; ಆದರೆ, ಈ ರಾಜುವಸ್ತೆಯಲ್ಲಿ ಸರ್ವಸಮಾನತ್ವ ದೃಷ್ಟಿಯಿದೆ- ಎಂಬುದು 
ಅಧಿಕತ್ವ. 
೪, ಅನುಭಯತಾದ್ರೂಪ್ಯರೂಪಕಕ್ಕೆ ಉದಾಹರಣೆ : 

ಆಯ್ಕಾ ಮುಖೇಂದುನಾ ಲಬ್ಬೇ ನೇತ್ರಾನಂದೇ ಕಿಮಿಂದುನಾ? nev ॥ 


'ಈ ನಾಯಿಕೆಯ ಮುಖಚಂದ್ರನಿಂದಲೇ ನೇತ್ರಾನಂದವುಂಟಾಗುವಾಗ ಈ ಪ್ರಸಿದ್ಧ ಚಂದ್ರನಿಂದ 
ಏನೂ ಪ್ರಯೋಜನವಿಲ್ಲ' ಇದು ನಾಯಿಕೆಯ ಮುಖದ ವರ್ಣನೆ. ಇಲ್ಲಿ ಮುಖೇಂದುವೇ 


ಚಂದ್ರಾಲೋಕ 17 


ಬೇರೆ. ಪ್ರಸಿದ್ದ ಚಂದ್ರನೇ ಬೇರೆ. ಆದರೂ ಮುಖೇಂದು - ಎಂಬಲ್ಲಿ ಉಪಮೇಯ ಮುಖದಲ್ಲಿ, 
ಉಪಮಾನ ಇಂದುವಿನ ಆರೋಪವಿರುವುದರಿಂದ, ಮತ್ತು ನೇತ್ರಾನಂದ ಉಭಯಚಂದ್ರರಿಂದಲೂ 
ಆಗುವುದರಿಂದ ಇದು ಅನುಭಯತಾದ್ರೂಪೈರೂಪಕಾಲಂಕಾರ. 
೫. ನ್ಯೂನತಾದ್ರೂಪ್ಯರೂಪಲಂಕಾರಕ್ಕೆ ಉದಾಹರಣೆ : 

'ಸಾಧ್ವೀಯಮಪರಾ ಲಕ್ಷ್ಮೀರಸುಧಾಸಾಗರೋದಿತಾ' | 


'ಇಯಂ ಸಾಧ್ವೀ ಅಸುಧಾಸಾಗರೋದಿತಾ ಅಪರಾ ಲಕ್ಷ್ಮೀಃ 'ಈ ಪಶಿವ್ರತೆಯು ಸುಧಾಸಾಗರದಲ್ಲಿ 
ಜನಿಸದಿರುವ ಬೇರೊಬ್ಬ ಲಕ್ಷ್ಮಿಯು". ಇಲ್ಲಿ ಇಯಂ ಸಾಧ್ವೀ ಲಕ್ಷ್ಮಿ: ಎಂಬಲ್ಲಿ ತಾದ್ರೂಪ್ಯವಿದೆ, 
'ಅಪರಾ' ಎಂಬ ವಿಶೇಷಣವಿರುವುದರಿಂದ. ಆದರೆ, ಪ್ರಸಿದ್ಧ ಲಕ್ಷ್ಮಿಯು ಕ್ಷೀರಸಾಗರದಲ್ಲಿ 
ಜನಿಸಿದವಳು. ಈ ಸಾಧ್ವೀರೂಪಲಕ್ಷ್ಮಿಯು ಕ್ಷೀರಸಾಗರದಲ್ಲಿ ಜನಿಸಿದವಳಲ್ಲ. ಇದೇ ನ್ಯೂನತ್ವ. 
ಆದ್ದರಿಂದ ಇದು ನ್ಕೂನತಾದ್ರೂಪ್ಕರೂಪಕಾಲಂಕಾರ. 

೬. ಅಧಿಕತಾದ್ರೂಪೃರೂಪಕಾಲಂಕಾರಕ್ಕೆ ಉದಾಹರಣೆ : 
'ಅಯಂ ಕಲಂಕಿನಶ್ಚಂದ್ರಾನ್ಮುಖಚಂದ್ರೋತಿಿರಿಚ್ಛತೇ' ॥ ೧೫ ॥ 


'ಕಳಂಕವುಳ್ಳ ಪ್ರಸಿದ್ಧ ಚಂದ್ರನಿಗಿಂತಲೂ, ನಿಷ್ಕಳಂಕವಾದ ಈ ಮುಖಚಂದ್ರನೇ (ಅಧಿಕ) 
ಶ್ರೇಷ್ಠ". ಪ್ರಸಿದ್ಧ ಚಂದ್ರ - ಮುಖ ಚಂದ್ರ - ಎಂಬಲ್ಲಿ ತಾದ್ರೂಪ್ಮ, ಮುಖಚಂದ್ರನು ನಿಷ್ಕಳಂಕ 
ಯಾಗಿರುವುದರಿಂದ ಅಧಿಕತ್ವ. ಆದ್ದರಿಂದ ಇಲ್ಲಿ ಅಧಿಕತಾದ್ರೂಪ್ಮರೂಪಕಾಲಂಕಾರ. 


೬. ಪರಿಣಾಮಾಲಂಕಾರಃ 


ಉಪಮೇಯದಲ್ಲಿ ಉಪಮಾನದ ಅಭೇದವರ್ಣನೆ ರೂಪಕಾಲಂಕಾರವಾದರೆ, ಪ್ರಕೃತ ಕಾರ್ಯದ 
ಉಪಯೋಗಕ್ಕೋಸ್ಕರ, ಉಪಮಾನವೇ ಉಪಮೇಯರೂಪವಾಗಿ ಪರಿಣಮನವನ್ನು ಹೊಂದು 
ವುದು ಪರಿಣಾಮಾಲಂಕಾರವಾಗುತ್ತದೆ. 'ಪರಿಣಮನಂ ಪರಿಣಾಮಃ. ಉಪಮಾನವು ಉಪಮೇಯ 
ರೂಪವಾಗಿ ಪರಿಣತಿ - ಪರಿವರ್ತನೆ ಹೊಂದುವುದು. ಈ ಪರಿಣಶಿತ್ವ ಕೇವಲ ಪ್ರಕೃತ ಕಾರ್ಯದ 
ಸಿದ್ಧಿಗಾಗಿ ಮಾತ್ರ - ಎಂಬುದು ತತ್ತ್ವ. 
ಪರಿಣಾಮಃ ಕ್ರಿಯಾರ್ಥಶ್ವೇದ್ವಿಷಯೀ ವಿಷಯಾತ್ಮನಾ | 
ಪ್ರಸನ್ನೇನ ದೃಗಬ್ಹೇನ ವೀಕ್ಷತೇ ಮದಿರೇಕ್ಷಣಾ ॥೧೬॥, 
ಪ್ರಕೃತ ಕಾರ್ಯದ ಸಿದ್ದಿಗಾಗಿ, ಉಪಮಾನವು (ವಿಷಯೀ) ಉಪಮೇಯರೂಪವಾಗಿ ಪರಿಣಾಮ 
ವನ್ನು ಹೊಂದಿದ್ದಾದರೆ, ಪರಿಣಾಮಾಲಂಕಾರ. 
ಉದಾಹರಣೆ : 'ಮದಿಸಿದ ನೋಟವುಳ್ಳ ಇವಳು (ಈ ನಾಯಿಕೆಯು) ಪ್ರಸನ್ನವಾದ ತನ್ನ ನೇತ್ರ- 
ಕಮಲದಿಂದ ನೋಡುತ್ತಾಳೆ ವಸ್ತುತಃ ವೀಕ್ಷಣವು ನೇತ್ರದ ಧರ್ಮ. ಇದು ಕಮಲದಲ್ಲಿಲ್ಲ. 
ಇದು ಅಚೇತನವಾಗಿರುವುದರಿಂದ. ಆದರೆ, ದೃಗಬ್ದ ಪದಕ್ಕೆ 'ಪ್ರಸನ್ನೇನ' ಎಂಬ ಒಂದು 


18 ಚಂದ್ರಾಲೋಕ 


ವಿಶೇಷಣವನ್ನೂ ಸಹ ಕೊಡಲಾಗಿದೆ. ಹೀಗೆ, ವೀಕ್ಷಣಕಾರ್ಯವು ಕಮಲದಲ್ಲಿ ಸಂಗತವಾಗದೇ 
ಇರುವುದರಿಂದ, ಇಲ್ಲಿ ಉಪಮಾನವಾದ ಅಬ್ದಪದವು, ವೀಕ್ಷಣಕಾರ್ಕದ ಸಿದ್ದಿಗೋಸ್ಕರ 
ದೃಕ್‌-ಉಪಮೇಯ ರೂಪವಾಗಿ ಪರಿಣಾಮವನ್ನು ಹೊಂದುವುದರಿಂದಾಗಿ ಇದು ಪರಿಣಾಮಾಲಂಕಾರ 
(ಅಬ್ಬಂ ದೃಗಾತ್ಮನಾ ಪರಿಣತಿಂ ಆಪೇಕ್ಷತೇ). 


೭. ಉಲ್ಲೇಖಾಲಂಕಾರಃ 


ಉತ್‌ + ಲೇಖನಂ - ಉಲ್ಲೇಖಃ ಉತ್ಕೃಷ್ಟ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಗುಣಗಳನ್ನು 
ವರ್ಣಿಸುವುದು. ಈ ರೀತಿಯ ಗುಣವರ್ಣನೆಯೆಂಬುದು, ಒಬ್ಬ ವ್ಯಕ್ತಿಯ ಅನೇಕ ಗುಣಗಳ 
ಪೈಕಿ, ಒಬ್ಬೊಬ್ಬರು ಒಂದೊಂದು ಗುಣವನ್ನು ಸ್ವೀಕರಿಸುವುದು ಒಂದು ರೀತಿಯಾದರೆ, 
ಒಬ್ಬನೇ ವ್ಯಕ್ತಿ, ಆ ವ್ಯಕ್ತಿಯ ಎಲ್ಲಗುಣಗಳನ್ನೂ ಆಶ್ರಯಿಸುವುದು ಮತ್ತೊಂದು ರೀತಿ. 


ಹೀಗೆ ಈ ಉಲ್ಲೇಖಾಲಂಕಾರ ಎರಡು ರೀತಿಯಾಗಿರುತ್ತದೆ. 
ಮೊದಲನೆಯ ವಿಧ 


ಬಹುಭಿರ್ಬಹುಧೋಲ್ಲೇಖಾದೇಕಸ್ಫೋಲ್ಲೇಖ ಇಷ್ಯತೇ | 
ಸ್ತ್ರೀಭಿಃ ಕಾಮೋರರ್ಥಿಭಿಃ ಸ್ವರ್ದುಃ ಕಾಲಃ ಶತ್ರುಭಿರೈಕ್ಲಿಸಃ ॥ ೧೭ ॥ 


ಅನೇಕ ಗುಣಗಳಿಂದ ಕೂಡಿರುವ ಒಬ್ಬವ್ಯಕ್ತಿಯ ಆ ಧರ್ಮಗಳ ಪೈಕಿ, ಒಬ್ಬೊಬ್ಬರು 
ಒಂದೊಂದು ಧರ್ಮವನ್ನಾಶ್ರಯಿಸಿ ನಾನಾರೀತಿಯಾಗಿ ವರ್ಣನೆ ಮಾಡುವುದಾದರೆ, ಅದು 
ಮೊದಲನೆಯ ಉಲ್ಲೇಖಾಲಂಕಾರವಾಗುತ್ತದೆ. 'ಬಹುಭಿಃ ಏಕಸ್ಕ, ಬಹುಧಾ ಉಲ್ಲೇಖಾತ್‌ 
ಉಲ್ಲೇಖ: ಇಪ್ಶತೇ' 
ಉದಾಹರಣೆ : "ಪ್ರಕೃತ ವರ್ಣ್ಮ ರಾಜನನ್ನು ಸ್ತ್ರೀಯರು ಮನ್ಮಥನೆಂದೂ, ಯಾಚಕರು ಸ್ವರ್ಗ 
ಲೋಕದ ಕಲ್ಪವೃಕ್ಷವೆಂದೂ, ಶತ್ರುಗಳು ಸಾಕ್ಷಾತ್‌ ಕಾಲಪುರುಪನೆಂದೂ ನೋಡಿದರು. ಆ ರಾಜನಲ್ಲಿ 
ಸೌಂದರ್ಯ, ದಾನಶೀಲತೆ, ಮತ್ತು ಪರಾಕ್ರಮ ಗುಣಗಳಿರುತ್ತವೆ. ಅವುಗಳಲ್ಲಿ ಸ್ತ್ರೀಯರು ಸೌಂದರ್ಕ 
ಗುಣವನ್ನಾಶ್ರಯಿಸಿ 'ಅವನು ಸಾಕ್ಷಾತ್‌ ಮನ್ಮಥ' ನೆಂದೂ ಹೀಗೆ ದಾನಶೀಲತೆಯ 
ಗುಣವನ್ನಾಶ್ರಯಿಸಿ ಯಾಚಕರು' ಅವನು ಸಾಕ್ಷಾತ್‌ ಕಲ್ಪವೃಕ್ಷವೆಂದೂ, ಪರಾಕ್ರಮ 
ಗುಣವನ್ನಾಶ್ರಯಿಸಿ, ಶತ್ರುಗಳು ಭಯದಿಂದ' 'ಅವನು ಸಾಕ್ಷಾತ್‌ ಯಮ' ನೆಂದೂ, ಅನೇಕ 
ಜನರು ಅನೇಕ ರೀತಿಯಾಗಿ ಓರ್ವ ವ್ಯಕ್ತಿಯನ್ನೇ ವರ್ಣಿಸಿರುವುದರಿಂದ ಇದು ಮೊದಲನೆಯ 
ಉಲ್ಲೇಖಾಲಂಕಾರ. 


ಎರಡನೆಯ ಬೇದ 


ಏಕೇನ ಬಹುಧೋಲ್ಲೇಖೇ$ಪ್ಯಸೌ ವಿಷಯಭೇದತಃ | 
ಗುರುರ್ವಚಸೃರ್ಜುನೋ5ಯಂ ಕೀರ್ತೌ ಭೀಷ್ಮಃ ಶರಾಸನೆ ॥ ೧೮ ॥ 


'ವಿಷಯಭೇದತಃ ಏಕೇನ ಬಹುಧಾ ೪ ಬಿಲ್ಲೇಯೇ ಆಪಿ ಅಸೌ (ಅಲಂಕಾರ: ಭವತಿ) ಜಿನ್ನ 


ಚಂದ್ರಾಲೋಕ 19 


ಭಿನ್ನ ವಿಷಯಗಳನ್ನು ಆಶ್ರಯಿಸಿ ಒಬ್ಬನೇ ಒಬ್ಬ'ವ್ಯಕ್ತಿಯನ್ನೇ ವರ್ಣಿಸಿದ್ದಾದರೆ, ಅದು ಎರಡನೆಯ 
ಉಲ್ಲೇಖಾಲಂಕಾರವಾಗುತ್ತದೆ. 


ಉದಾಹರಣೆ: ಮಾತಿನ ವಿಷಯದಲ್ಲಿ ಗುರುವೂ, ಕೀರ್ತಿಯ ವಿಷಯದಲ್ಲಿ ಅರ್ಜುನನೂ, ಶರಾಸನ 
ವಿಷಯದಲ್ಲಿ ಭೀಷ್ಮನೂ, ಈ ರಾಜನು ಆಗಿರುತ್ತಾನೆ. ಗುರುತ್ವ, ಅರ್ಜುನತ್ವ, ಭೀಷ್ಮತ್ವ 
ಗುಣಗಳನ್ನು ಆಶ್ರಯಿಸಿ, ಒಬ್ಬನೇ ಒಬ್ಬ ರಾಜನನ್ನೇ ವರ್ಣಿಸಿರುವುದರಿಂದ, ಇದು ಎರಡನೆಯ 
ಉಲ್ಲೇಖಾಲಂಕಾರ. 


ಗುರುಃ - ಮಾತಿನ ವಿಷಯದಲ್ಲಿ ಅತ್ಯಂತ ಪಟುವಾಗಿರುವ ಬೃಹಸ್ಪತಿಯಂತೆ ಈ ರಾಜನೂ 
ಸಹ ಅತ್ಮಂತ ಪಟುವಾಗಿರುತ್ತಾನೆ; ಅರ್ಜುನಃ - ಕೀರ್ತಿಯ ವಿಷಯದಲ್ಲಿ ಅರ್ಜುನನು ಹೇಗೆ 
ಪರಿಶುದ್ಧನೋ, ಅದರಂತೆ ಇವನೂ ಸಹ ಪರಿಶುದ್ಧಕೀರ್ತಿಸಂಪನ್ನನು; ಭೀಷ್ಮಃ - ಧನುಸ್ಸಿನ 
ವಿಷಯದಲ್ಲಿ ಅಂದರೆ ಪರಾಕ್ರಮದ ವಿಷಯದಲ್ಲಿ ಭೀಷ್ಮನು ಹೇಗೆ ಅತ್ಕಂತ ಭಯಂಕರನೋ, 
ಹಾಗೆಯೇ ಈ ರಾಜನೂ ಸಹ ಭೀಷ್ಮನಂತೆ ಅತ್ಯಂತ ಭಯಂಕರನು- ಹೀಗೆ 'ಗುರುಃ ಅರ್ಜುನಃ, 
ಭೀಷ್ಮಃ ಈ ಪದಗಳಲ್ಲಿ ಶ್ಲೇಪವಿದ್ದು, ರಾಜನಲ್ಲಿ ಗುರುತ್ವ, ಅರ್ಜುನತ್ವ, ಭೀಷ್ಮತ್ವಗಳ 
ಆರೋಪವಿರುವುದು ಈ ಉದಾಹರಣೆಯ ವೈಶಿಷ್ಟ್ಯ. 'ಗುರು: ಇವ ಗುರುಃ, ಅರ್ಜುನಃ ಇವ 
ಅರ್ಜುನ; ಭೀಷ್ಮಃ ಇವ ಭೀಷ್ಮಃ' ಎಂಬ ಸಾದೃಶ್ಯವೂ ಗಮ್ಮವಾಗಿದ್ದು, ಇದು ವಾಚ್ಮವನ್ನೇ 
ಪೋಪಿಸುತ್ತದೆ. 


೮-೯-೧೦- ಸ್ಮೃತಿ- ಭ್ರಾಂತಿ - ಸಂದೇಹಾಲಂಕಾರಾಃ 


ಸ್ಮೃತಿ, ಭ್ರಾಂತಿ, ಸಂದೇಹಗಳು ಜ್ಞಾನವಿಶೇಷಗಳು. ಈ ಜ್ಞಾನವಿಶೇಷಗಳಲ್ಲಿ ಚಮತ್ಕಾ 
ರಾಧಾಯಕತ್ವವಿದ್ದರೆ ಮಾತ್ರ ಇವು ಅಲಂಕಾರವೆನಿಸುತ್ತವೆ. ಆದ್ದರಿಂದ, ಸ್ಮೃತಿ- ಭ್ರಾಂಶಿ- ಸಂದೇಹ 
ಜ್ಞಾನಗಳ ಲಕ್ಷಣವನ್ನು ಹೀಗೆ ನೋಡಬಹುದು. 1. ಚಮತ್ಕಾರಾಧಾಯಕ - 
ಸದೃಶವಸ್ತುದರ್ಶನಜನೃಸದೃಶವಸ್ತ್ರಂತರಜ್ಞಾನಂ ಸ್ಮೃತಿಃ. ಸದೃಶ ವಸ್ತುವೊಂದನ್ನು ನೋಡಿದ 
ಬಳಿಕ ತತ್ಸದೃಶವಾದ ಮತ್ತೊಂದು ವಸ್ತುವಿನ ಸ್ಮರಣೆ ಚಮತ್ಕಾರಾಧಾಯಕವಾದುದಾಗಿ 'ಸ್ಕೃತಿ' 
ಜ್ಞಾನ ಎನಿಸುತ್ತದೆ. 2. ಚಮತ್ಕಾರಾಧಾಯಕ - ಸಾದೃಶ್ಯಜ್ಞಾನಫಲಕ - ಪಕ್ಷದೃಯಾವಲಂಬಿ 
ಜ್ಞಾನಂ ಸಂದೇಹಃ" ಸಾದೃಶ್ಯಜ್ಞಾನದಿಂದ ಉಂಟಾಗುವ ಪಕ್ಷ (ವಸ್ತು) ದೃಯದಲ್ಲಿ ಓಲಾಡುವ 
ಜ್ಞಾನವೇ ಚಮತ್ಕಾರಾಧಾಯಕವಾದುದಾಗಿ 'ಸಂದೇಹ' ಜ್ಞಾನವೆನಿಸುತ್ತದೆ. 3. 'ಚಮತ್ಕಾರಾಧಾಯಕ 
- ಸಾದೃಶ್ಯಮೂಲಕ - ಅತತ್ತ್ವನಿಷ್ಠತತ್ವಜ್ಞಾನಂ ಬ್ರಾಂತಿಃ" ಸಾದೃಶ್ಯಚ್ಞಾನದಿಂದ ಉಂಟಾದ, 
ಅತತ್ತ್ವವಸ್ತುವಿನಲ್ಲಿ (ವಸ್ತುತಃ ನೈಜವಸ್ತುವಲ್ಲದ್ದರಲ್ಲಿ) ಉಂಟಾದ ತತ್ತ್ವಚ್ಛಾನವೇ 


ಚಮತ್ಕಾರಾಧಾಯಕವಾದುದಾಗಿ ಬ್ರಾಂತಿಜ್ಞಾನವೆನಿಸುತ್ತದೆ. ಇವುಗಳಿಗೆ ಕ್ರಮವಾಗಿ ಉದಾಹರಣೆ 

1. ಪದ್ಮಂ ದೃಷ್ಟಾ ಶ್ರ ಕಾಂತಾಮುಖಂ ಸ್ಮರಾಮಿ 

೭. ಸ್ಮಾಣುರ್ವಾ? ಪುರುಷೋ ವಾ? | 

3. ಶುಕ್ತೌ ರಜತಜ್ಞಾನಂ, ರಜ್ಹೌ ಸರ್ಪಜ್ಞಾನಂ ಇತ್ಯಾದಿ. ಈ ಮೂರೂ ಅಲಂಕಾರಗಳ ಲಕ್ಷಣ 
ಲಕ್ಷ್ಮಗಳನ್ನು ಹೀಗೆ ಮನಗಾಣಬಹುದು. 


20 ಚಂದ್ರಾಲೋಕ 
ಆ. ಸ್ಮೃತ್ಯಲಂಕಾರಃ (ಸ್ಮೃತಿಮದಲಂಕಾರ)) 


ಸ್ಯಾತ್‌ ಸ್ಪೃತಿಭ್ರಾಂತಿಸಂದೇಷೈಸ್ತದಂಕಾಲಂಕೃತಿತ್ರಯಂ । 

ಆ. ಪಂಕಜಂ ಪಶೈತ: ಕಾಂತಾಮುಖಂ ಮೇ ಗಾಹತೇ ಮನಃ ॥೧೯॥ 

೯. ಅಯಂ ಪ್ರಮತ್ತಮಧುಪಸ್ತ ಕ್ಷ್ವನ್ಮುಖಂ ವೇತ್ತಿ ಪಂಕಜಂ | 

೧೦. ಪಂಕಜಂ ವಾ ಸುಧಾಂಶುರ್ವೇತೃಸ್ಮಾಕಂ ತು ನನಿರ್ಣಯಃ ॥ ೨೦॥ 


ಸಾದೃಶ್ಯದಿಂದ ಉಂಟಾಗುವ ಸ್ಮೃತಿ ಭ್ರಾಂತಿ ಸಂದೇಹಜ್ಞಾನಗಳಿಂದಾಗಿ ಕ್ರಮವಾಗಿ 
ಸ್ಮೃತ್ಯಲಂಕಾರ (ಸ್ಮತಿಮದಲಂಕಾರ), ಬ್ರಾಂತ್ಮಲಂಕಾರ (ಭ್ರಾಂತಿಮದಲಂಕಾರ) ಮತ್ತು 
ಸಂದೇಹಾಲಂಕಾರ (ಸಸಂದೇಹಾಲಂಕಾರ) ಎಂಬ ಮೂರು ಅಲಂಕಾರಗಳಾಗುತ್ತವೆ. 


ಉದಾಹರಣೆ : ಓರ್ವ ನಾಯಕನು ಹೇಳುತ್ತಿರುವ ಮಾತು 'ಪಂಕಜಂ ಪಶ್ಯತಃ ಮೇ ಮನಃ 
ಕಾಂತಾಮುಖಂ ಗಾಹತೇ'. 'ಕಮಲವನ್ನು ನೋಡುತ್ತಿರುವ ನನ್ನ ಮನಸ್ಸು ನನ್ನ ಕಾಂತೆಯ 
ಮುಖವನ್ನು ನೆನೆಯುತ್ತಿದೆ (ಮುಖದಲ್ಲಿ ತೇಲುತ್ತಿದೆ" - ಎಂಬ ಈ ಉದಾಹರಣೆಯಲ್ಲಿ ಕಮಲ 
ಮತ್ತು ಮುಖಗಳಿಗೆ ಸಾದೃಶ್ಮವಿರುವುದರಿಂದ, ಕಮಲವನ್ನು ನೋಡುತ್ತಿರಲಾಗಿ, ತತ್ಸದೃಶ 
ಗುಣವುಳ್ಳ ತನ್ನ ಕಾಂತೆಯ ಮುಖದ ಸ್ಮರಣೆ ವರ್ಣಿತವಾಗಿರುವುದರಿಂದ ಇಲ್ಲಿ ಸ್ಮೃತ್ಕಲಂಕಾರ 
(ಸ್ಮೃತಿಮದಲಂಕಾರ). 


೯. ಇದೂ ಸಹ ಓರ್ವ ನಾಯಕನು ತನ್ನ ಕಾಂತೆಯನ್ನು ಕುರಿತು ಹೇಳುವ ಮಾತು. 
'ಅಯಂ ಪ್ರಮತ್ತಮಧುಪಃ ತ್ವನ್ಮುಖಂ ಪಂಕಜಂ ವೇತ್ತಿ. 'ಮದೋನ್ಮತ್ತವಾದ ಈ ಭ್ರಮರವು 
ನಿನ್ನ ಮುಖವನ್ನೇ ಪಂಕಜವೆಂದು ತಿಳಿಯುತ್ತಿದೆ. ಎಂಬ ಈ ಉದಾಹರಣೆಯಲ್ಲಿ, 
ಮುಖ- ಪಂಕಜಗಳಿಗೆ ಸಾದೃಶ್ಯವಿರುವುದರಿಂದ, ಭ್ರಮರಕ್ಕೆ ನಾಯಿಕೆಯ ಮುಖದಲ್ಲಿ ಕಮಲದ 
ಭ್ರಾಂತಿಜ್ಞಾನ ವರ್ಣಿತವಾಗಿರುವುದರಿಂದ ಇದು ಬ್ರಾಂತ್ಕಲಂಕಾರ (ಬ್ರಾತಿಮದಲಂಕಾರು. 
೧೦. 'ಪಂಕಜಂ ವಾ? ಸುಧಾಂಶು:ವಾಃ? ಇತಿ ಅಸ್ಮಾಕಂತು ನನಿರ್ಣಯಃ' 'ಇದು ಕಮಲವೋ? 
ಅಥವಾ ಚಂದ್ರನೋ? ಈ ಬಗ್ಗೆ ನಮಗೆ ಯಾವುದೇ ನಿಶ್ಚಯವಾಗುತ್ತಿಲ್ಲ' - ಎಂದು ತಮ್ಮ 
ತಮ್ಮ ಕಾಂತೆಯರ ಮುಖಗಳನ್ನು (ತನ್ನ ಕಾಂತೆಯ ಮುಖವನ್ನು) ನೋಡಿದ ನಾಯಕರು 
(ನಾಯಕನು) ಹೇಳುವ ಮಾತಿದು. ಮುಖವು (ಪೂರ್ಣ) ಚಂದ್ರನಂತೆ ಕಾಂತಿಮತ್ತಾಗಿದೆ ಮತ್ತು 
ಕಮಲದಂತೆ ಶೋಭಾಯಮಾನವಾಗಿದೆ. ಆದ್ದರಿಂದ ಮುಖವನ್ನು ನೋಡಿದ್ದರಿಂದ, ಈ ಮುಖದಲ್ಲಿ 
'ಕಮಲವೋ ? ಅಥವಾ ಚಂದ್ರನೋ? ಎಂಬ ಪಕ್ಷ (ಕೋಟಿ) ದ್ವಯ ಅವಲಂಬಿಯಾದ ಜ್ಞಾನವು 
ವರ್ಣಿತವಾಗಿರುವುದರಿಂದ. ಇದು (ಸ) ಸಂದೇಹಾಲಂಕಾರ. 


೧೧. ಆಪಹ್ನವಾಲಂಕಾರ : (ತದ್ಭೇದಾಃ) 


'ಆಪತ್ನವನಂ ಅಪಸ್ನಮ" 'ಆಪಸ್ನೂಯತೇ ಎ ಗೋಪ್ಕತೇ ಇತಿ'ಅಪಡ್ನುತಿ, 'ಮರೆ ಮಾಚುವಿಕೆ 
ಆಥವಾ ನಿಷೇಧಿಸುವಿಕೆ' ಎಂಬುದು ಈ ಆಪಹ್ನವ ಪದದ ಅರ್ಥ. ಒಂದು ವಸ್ತುವಿನ ಧರ್ಮವನ್ನು 


ಚಂದ್ರಾಲೋಕ 21 


ಅಪಹ್ನವನ ಮಾಡುವುದು ಬೇರೆ ಯಾವುದಾದರೊಂದು ಚಮತ್ಕಾರಕ್ಕೆ ಕಾರಣವಾಗಿರುತ್ತದೆ. 
ಆದ್ದರಿಂದ, ಈ ರೀತಿಯ ಅಪಹ್ನವವೂ ಸಹ ಚಮತ್ಕಾರಾಧಾಯಕವೇ ಆಗಿರುತ್ತದೆ. ಇದು ಒಟ್ಟು 
ಆರು ವಿಧ. ಅವುಗಳೆಂದರೆ 1. ಶುದ್ಧಾಪಷ್ನುತಿ 2. ಹೇತ್ವಪಹ್ನುತಿ 3. ಪರ್ಯಸ್ತಾಪಷ್ನುತಿ 
4. ಭ್ರಾಂತಾಪಹ್ನುತಿ 5. ಛೇಕಾಪಹ್ನುತಿ 6. ಕೈತವಾಪಹ್ನುತಿ - ಹೀಗೆ ಕ್ರಮವಾಗಿ ಇವುಗಳ 
ಲಕ್ಷಣ ಲಕ್ಷ್ಮಗಳ ವಿವೇಚನೆ ಹೀಗಿದೆ. 


೧. ಶುದ್ಧಾಪಷ್ಟುತಿಃ 
ಅಪಷ್ನವನಕ್ಕೆ ಯಾವುದೇ ಕಾರಣವನ್ನು ಹೇಳದೇ ಇರುವುದು 


ಶುದ್ಧಾಪಹ್ನುತಿರನಸ್ಯಾರೋಪಾರ್ಥೋ ಧರ್ಮನಿಹ್ನವ: । 
ನಾಯಂ ಸುಧಾಂಶುಃ ಕಿಂ ತರಿ ? ವ್ಯೋಮಗಂಗಾಸರೋರುಹಮ್‌ | ೨೧ ॥ 


“ಅನ್ಯಸ್ಯ ಆರೋಪಾರ್ಥ (ಯಃ) ಧರ್ಮನಿಷ್ನವಃ (ಸಃ) ಶುದ್ಧಾಪಹ್ನುತಿಃ - ವರ್ಣನೀಯ 
ವಸ್ತುವಿನಲ್ಲಿರುವ ಧರ್ಮವನ್ನು ಮರೆಮಾಚಿ, ಆ ಧರ್ಮದಲ್ಲಿ ಉಪಮಾನದ ಧರ್ಮವನ್ನು 
(ಅನ್ಕಸ್ಯ) ಆರೋಪ ಮಾಡುವುದು, ಶುದ್ಧಾಪಹ್ನುತ್ಕಲಂಕಾರವಾಗುತ್ತದೆ. ಈ 
ರೀತಿಯ ಅಪಹ್ನವಕ್ಕೆ ಯಾವುದೇ ಕಾರಣವನ್ನು ಹೇಳದೇ ಇರುವುದರಿಂದ, ಇದು 
ಶುದ್ಧಾಪಹ್ನುತ್ಕಲಂಕಾರ. 
ಉದಾಹರಣೆ : ಇದು ಸುಧಾಂಶುವಲ್ಲ. ಹಾಗಾದರೆ ಇದು ಏನಾಗಿದೆ ? (ಸುಧಾಂಶುವಿನಂತೆ 
ಕಾಣುತ್ತಿರುವ ಈ ವಸ್ತುವು ವಸ್ತುತಃ ಸುಧಾಂಶುವಲ್ಲ). ಆದರೆ, 'ಇದು ಆಕಾಶಗಂಗೆಯಲ್ಲಿ 
ಅರಳಿರುವ ಕಮಲವಾಗಿರುತ್ತದೆ' - ಎಂಬ ಈ ಉದಾಹರಣೆಯಲ್ಲಿ - ವರ್ಣನೀಯ ಚಂದ್ರನಲ್ಲಿ 
ಚಂದ್ರತ್ವವನ್ನು ನಿಷೇಧಿಸಿ, ಆ ಚಂದ್ರನಲ್ಲಿ ವ್ಯೋಮಗಂಗಾಸರೋರುಹತ್ವರೂಪ ಉಪಮಾನ 
ಧರ್ಮವನ್ನು ಆರೋಪಮಾಡಿರುವುದರಿಂದ, ಇದು ಶುದ್ಧಾಪಹ್ನುತ್ಕಲಂಕಾರ. 


೨. ಹೇತ್ರಹಹ್ನುತಿಃ 
ಈ ರೀತಿಯ ಅಪಹ್ನವಕ್ಕೆ ಕಾರಣವನ್ನು ಹೇಳುವುದು ಈ ಭೇದಕ್ಕೆ ಕಾರಣ. 
ಸ ಏವ ಯುಕ್ತಿಪೂರ್ವಶ್ಚೇದುಚತೇ ಹೇತ್ರಪಹ್ಲುತಿಃ | 
ನೇಂದುಸ್ತೀವ್ರೋ ನ ನಿಶ್ಶರ್ಕಃ ಸಿಂಧೋರೌರ್ವೋಂಯಮುತ್ತಿತಃ ॥ ೨೨॥ 
ಸಃ = ಶುದ್ಧಾಪಹ್ನುತಿಃ ಏವ ಯುಕ್ತಿಪೂರ್ವಃ ಚೇತ್‌ ಹೇತ್ರಪಹ್ನುತಿಃ (ಇತಿ) ಉಚ್ಛತೇ'. 
'ಆ ಶುದ್ಧಾಪಹ್ನುತಿಯೇ ಕಾರಣಸಹಿತವಾಗಿದ್ದಲ್ಲಿ ಹೇತ್ವಪಹ್ನುತ್ಕಲಂಕಾರವೆನಿಸುತ್ತದೆ. ಅಂದರೆ 
ಆ ರೀತಿ ಮರೆಮಾಚಲು ಕಾರಣವನ್ನು ಹೇಳಿದ್ದಲ್ಲಿ ಅದು ಹೇತ್ವಪಹ್ನುತಿಯಾಗುತ್ತದೆ. 


ಉದಾಹರಣೆ : ವಿರಹತಪ್ರಳಾದ ಕಾಂತೆಯೋರ್ವಳು ಚಂದ್ರನನ್ನು ಹೀಗೆ ನಿಂದಿಸುತ್ತಿರುವಳು. 
'ಇದು ಚಂದ್ರನಲ್ಲ, ಏಕೆಂದರೆ ತೀವ್ರ (ತೀಕ್ಷ್ಣ) ವಾಗಿದೆ. (ಶೀವ್ರವಾಗಿರುವುದರಿಂದ ಸೂರ್ಕನೇನು?) 


22 ಚಂದ್ರಾಲೋಕ 


ಸೂರ್ಯನೂ ಅಲ್ಲ, ಕಾರಣ, ರಾತ್ರಿಯಲ್ಲಿ ಇರುವುದರಿಂದ, (ಹಾಗಿದ್ದಲ್ಲಿ ಚಂದ್ರ ಸೂರ್ಯ ಭಿನ್ನವಾದ 
ವಸ್ತು ಇದಾವುದು? (ಎಂದರೆ) ಇದು ಸಮುದ್ರದ ದೆಸೆಯಿಂದ ಹೊರ ಹೊಮ್ಮಿರುವ ವಡವಾಗ್ಗಿ. 
ಇಲ್ಲಿ ಚಂದ್ರನಲ್ಲಿ ಚಂದ್ರತ್ವವನ್ನು ನಿಷೇಧಿಸಲು ತೀವ್ರತ್ವವನ್ನೂ, ಅರ್ಕತ್ವವನ್ನು ಅರ್ಕನಲ್ಲಿ 
ನಿಷೇಧಿಸಲು ನಿಶಿತ್ವವನ್ನೂ ಹೇತುವಾಗಿ ಹೇಳಲಾಗಿದೆ. ಹೀಗೆ ನಿಷಿದ್ಧವಾಗಿರುವ ಪ್ರಕೃತವಸ್ತುವಿನ 
ಧರ್ಮವಾದ ಇಂದುತ್ವ, ಅರ್ಕತ್ವಗಳಲ್ಲಿ ವಡವಾನಲತ್ವವನ್ನು ಆರೋಪ ಮಾಡಿರುವುದರಿಂದ 
ಇದು ಹೇತ್ವಪಹ್ನುತ್ಕಲಂಕಾರ. ಈ ವಡವಾನಲದಲ್ಲಿ ಸಮುದ್ರದಿಂದ ಹೊರ ಬಂದಿರುವಿಕೆ, 
ತೀವ್ರತ್ವ, ನಿಶಿಭವತ್ವಗಳು ಇರುತ್ತವೆಯಷ್ಟೆ! 


೩. ಪರ್ಯಸ್ತಾಪಷ್ನುತಿಃ 
ನಿಷಿದ್ಧಧರ್ಮವನ್ನು ಪ್ರಕೃತವಸ್ತುವಿನಲ್ಲಿ ಆರೋಪಿಸುವುದು ಈ ಭೇದ. 


ಆನ್ಯತ್ರ ತಸ್ಯಾ ರೋಪಾರ್ಥಃ ಪರ್ಯಸ್ತಾಹಷ್ನುತ್ತಿಸ್ತು ಸಃ | 
ನಾಯಂ ಸುಧಾಂಶುಃ ಕಿಂ ತರ್ಹಿ? ಸುಧಾಂಶುಃ ಪ್ರೇಯಸೀಮುಖಂ ॥ ೨೩॥ 


"ಹ (ಧರ್ಮಾಪಹ್ನವಃ) ಅನೃತ್ರ (ವರ್ಣನೀಯೇ ವಸ್ತುನಿ) ತಸ್ಕ (ಅಪಹ್ನುತ ಧರ್ಮಸೃ) 
ಆರೋಪಾಥಣ ಚೇತ್‌, ತು, ಪರ್ಯಸ್ತಾಪಹ್ನುತಿಃ (ಭವತಿ)." ಅಥವಾ, (ಯಃ - ಅವರ್ಣ್ಯಗತ 
ಚಂದ್ರತ್ವಾದ್ಯಪಹ್ನವಃ) ಅನೃತ್ರ (ವರ್ಣನೀಯೇ ವಸ್ತುನಿ) ತಸ್ಯ (ಅಪಹ್ನುತಚಂದ್ರತ್ವಾದೇ?) 
ಆರೋಪಾರ್ಥಃ (ಭವತಿ) ಸಃ ತು ಪರ್ಯಸ್ತಾಪಷ್ನುತಿಃ' - ಇದು ಅನ್ವಯ. 

ಚಂದ್ರಾದಿ ಅವರ್ಣ್ಮ ವಸ್ತುವಿನಲ್ಲಿ ಆ ಧರ್ಮವನ್ನು ಮರೆಮಾಚಿ, ಆ ರೀತಿಯ ಅಪಷ್ನುತ 
ಧರ್ಮವನ್ನು ವರ್ಣನೀಯ  ಕಾಂತಾಮುಖಾದಿಯಲ್ಲಿ ಆರೋಪಿಸಿದ್ದಾದರೆ, ಅದು 
ಪರ್ಯಸ್ತಾಪಹ್ನುತ್ಕಲಂಕಾರವಾಗುತ್ತದೆ. 
ಉದಾಹರಣೆ : 'ಆಯಂ ಸುಧಾಂಶುಃ ನ ತರ್ಹಿ ಕಿಂ ? ಸುಧಾಂಶುಃ ಪ್ರೇಯಸೀಮುಖಂ' - 
'ಇದು ಚಂದ್ರನಲ್ಲ. ಹಾಗಿದ್ದರೆ ಯಾವುದು ಸುಧಾಂಶು? ಸುಧಾಂಶುವೆಂದರೆ ಪ್ರೇಯಸೀ ಮುಖವೇ' 
-ಎಂಬ ಈ ಉದಾಹರಣೆಯಲ್ಲಿ ಸುಧಾಂಶು (ಅವರ್ಣ್ಯ) ವಿನಲ್ಲಿ ಸುಧಾಂಶುತ್ವವನ್ನು ಮರೆಮಾಚಿ, 
ಹಾಗೆ ನಿಪಿದ್ದವಾದ ಸುಧಾಂಶುತ್ವವನ್ನು ಪ್ರೇಯಸಿಯ ಮುಖದಲ್ಲಿ ಆರೋಪಿಸಿರುವುದರಿಂದ 
ಇದು ಪರ್ಯಸ್ತಾಪಹ್ನುತ್ತಲಂಕಾರ. ಪ್ರಸಿದ್ಧ ಚಂದ್ರನ ದರ್ಶನ ಸಂತಾಪಕಾರಿಯಾಗಿರುತ್ತದೆ. ಆದರೆ 
ಪ್ರೇಯಸಿಯ ಮುಖಚಂದ್ರದರ್ಶನವು ನೇತ್ರಾನಂದಕರವಾಗಿರುತ್ತದೆಯಾದ್ದರಿಂದ, ಈ ಮುಖವೇ 
ಸುಧಾಂಶು - ಎಂದು ಭಾವ. 


೪. ಭ್ರಾಂತಶಾಪಹ್ನುತಿಃ 


ಇತರರಿಗೆ ಉಂಟಾದ ಭ್ರಾಂತಿಯನ್ನು ಸತ್ಯಸಂಗತಿಯನ್ನು ತಿಳಿಸುವುದರ ಮುಖಾಂತರ 
ಹೋಗಲಾಡಿಸುವ 


ಚಂದ್ರಾಲೋಕ 23 


ಭ್ರಾಂತಾಪಹ್ನುತಿರನ್ಯಸ್ಯ ಶಂಕಾಯಾಂ ಬ್ರಾಂತಿವಾರಣೇ | 
ತಾಪಂ ಕರೋತಿ ಸೋತ್ಕಂಪಂ ಜ್ವರಃ ಕಿಂ? ನ ಸಖ ಸ್ಮರಃ ॥ ೨೪॥ 


'ಅನ್ಯಸ್ಯ ಶಂಕಾಯಾಂ (ಸತ್ಯಾಂ) (ಐತತ್ತ್ವಾಜ್ಞಾನೇನ ಅಯಘಾರ್ಥವಸ್ತುನ; ಬ್ರಾಂತೌ ಸತ್ಯಾಂ) 
ಬ್ರಾಂತಿವಾರಣೇ (ಸತಿ) (ಅತತ್ತ್ವಸ್ಟರೂಪ ಕಥನೇನ ಬ್ರಾಂತಿವಾರಣೇ ಕೃತೇ ಸತಿ) ಭ್ರಾಂತಾಪಹ್ಲುತಿಃ 
(ಇತ್ಕಲಂಕಾರಃ)'. 'ತತ್ತ್ವಜ್ಞಾನವು ತಿಳಿಯದೇ ಇರುವುದರಿಂದ ಬೇರೆಯವರಿಗೆ ಆ ವಿಷಯದಲ್ಲಿ 
ಭ್ರಾಂತಿ ಬಂದುದಾದರೆ, ಆಗ ಸತ್ಕಸಂಗತಿಯನ್ನು ಹೇಳುವುದರ ಮುಖಾಂತರ ಆ ಭ್ರಾಂಶಿಯನ್ನು 
ನಿವಾರಣೆಮಾಡಿದ್ದಾದರೆ, ಅದು ಬ್ರಾಂತಾಪಷ್ನುತ್ಕಲಂಕಾರವಾಗುತ್ತದೆ. 


ಉದಾಹರಣೆ : ಸ್ಮರತಪ್ಪಳಾದ ನಾಯಿಕೆಯೋರ್ವಳು ತನ್ನ ಸಖಿಗೆ, 'ಸೋತ್ಕಂಪಂ ತಾಪಂ 
ಕರೋತಿ ಹೇ ಸಖಿ -'ಎಲೌ ಸಖಿಯೇ' ಶರೀರ ಕಂಪದಿಂದೊಡಗೂಡಿದ ಸಂತಾಪವನ್ನು ಉಂಟು 
ಮಾಡುತ್ತಿದೆ' - ಎಂದು ಹೇಳಲು, ಆಗ ಆ ಸಖಿಗೆ, ಜ್ವರದ ಸಂದೇಹ ಬಂದು, 'ಜ್ವರಃ ಕಿಂ?' 
= ಜ್ವರವು ಹೀಗೆ ತಾಪವನ್ನುಂಟು ಮಾಡುತ್ತಿದೆಯೇನು' - ಎಂದು ಪ್ರಶ್ನಿಸುವಳು. ಆಗ ಇವಳ 
ಸಂಶಯವನ್ನು ನಿವಾರಣೆಮಾಡುವ ಸಲುವಾಗಿ ನಾಯಿಕೆಯು ನ ಜ್ವರಃ ಜ್ವರವು ಹೀಗೆ ತಾಪವನ್ನುಂಟು 
ಮಾಡುತ್ತಿಲ್ಲ, ಆದರೆ, ಸ್ಮರಃ- ಮನ್ಮಥನು ಹೀಗೆ ಸೋತ್ಕಂಪತಾಪವನ್ನುಂಟುಮಾಡುತ್ತಿರುವನು' 
ಎಂದು ಸತ್ಮಸಂಗತಿಯನ್ನು ಹೇಳುವಳು. ಹೀಗೆ ಸತ್ಯಸಂಗತಿಯನ್ನು ಹೇಳಿ ಸಖಿಯ ಭ್ರಾಂತಿಯನ್ನು 
ನಿವಾರಣೆಮಾಡಿರುವುದರಿಂದ, ಇಲ್ಲಿ ಬ್ರಾಂತಾಪಹ್ನುತ್ಕಲಂಕಾರ. 


೫. ಛೇಕಾಪಹ್ನುತಿಃ 


ವಿದಗ್ಧ (ಚತುರ) ವ್ಯಕ್ತಿಯು, ಬೇರೆಯವರಿಗೆ ಸತ್ಯಸಂಗತಿಯ ಬಗ್ಗೆ ಸಂದೇಹ ಬಂದಾಗ, ಆ 
ಸಂದೇಹವನ್ನು ಸತ್ಯಸಂಗತಿಯನ್ನು ಮರೆಮಾಚಿ, ಅಸತ್ಯಸಂಗತಿಯನ್ನು ಹೇಳಿ ಸಂದೇಹವನ್ನು 
ನಿವಾರಣೆ ಮಾಡುವುದು. - 

ಛೇಕಾಪಹ್ನುತಿರನೃಸ್ಯ ಶಂಕಾತಸ್ತಥ್ಯನಿಹ್ನವೇ । 
ಪ್ರಜಲ್ಪನ್‌ ಮತ್ಸದೇ ಲಗ್ನ: ಕಾಂತಃ ಕಿಂ? ನ ಹಿ ನೂಪುರಃ ॥ ೨೫ ॥ 


'ಅನೃಸ್ಯ (ಎ ಶ್ರೋತೃಜನಸೃ) ಶಂಕಾತಃ ಶಥ್ರನಿಷ್ನವೇ (ಕೃತೇ ಸತಿ) ಭೇಕಾಪಪ್ನುತಿ;' ಓರ್ವ 
ವ್ಯಕ್ತಿಯು ಬೇರೊಬ್ಬ ವ್ಯಕ್ತಿಗೆ ತನ್ನ ರಹಸ್ಕಸಂಗತಿಯನ್ನು ಹೇಳುತ್ತಿರುವಾಗ ಅನಿರೀಕ್ಷಿತವಾಗಿ 
ಅಲ್ಲಿಗೆ ಬಂದ ಬೇರೊಬ್ಬ ಪರಿಚಿತ ವ್ಯಕ್ತಿಯು ಸಂದೇಹಗೊಂಡು, ಸತ್ಯಸಂಗತಿಯ ಬಗ್ಗೆ ಪ್ರಶ್ನಿಸಿದಾಗ, 
ತನ್ನ ಚತುರತೆಯಿಂದ ಮೊದಲ ವ್ಯಕ್ತಿಯು ಸತ್ಯಸಂಗತಿಯನ್ನು ಮರೆ ಮಾಚಿ, ಅಸತ್ಯಸಂಗತಿಯನ್ನು 
ಹೇಳಿ ಸಂದೇಹ ನಿವಾರಣೆ ಮಾಡುವುದು ಛೇಕಾಪಷಹ್ನುತ್ಮಲಂಕಾರ. 


ಉದಾಹರಣೆ : ನಾಯಿಕೆಯೋರ್ವಳು ತನ್ನ ಮನಸ್ಸಿನಲ್ಲಿ ನೆಲೆನಿಂತಿದ್ದ ನಾಯಕನ ಬಗ್ಗೆ ತನ್ನ 
ಆಪ್ತ ಸಖಿಗೆ 'ಪ್ರಜಲ್ಪನ್‌ ಮತ್ತದೇ ಲಗ್ನ: (ಹೇ ಸಖ) - ಏನೇನೋ ಶಬ್ದ ಮಾಡುತ್ತಾ 
ಮಾತನಾಡುತ್ತಾ ನನ್ನ ಕಾಲಮೇಲೆ ಬಿದ್ದನು' ಎಂದು ಹೇಳುತ್ತಿರುವಷ್ಟರಲ್ಲಿ, ಅನಿರೀಕ್ಷಿತವಾಗಿ 


24 ಚಂದ್ರಾಲೋಕ 


ಅಲ್ಲಿಗೆ ಬಂದ ಬೇರೊಬ್ಬ ಸೆಖಿಯು, 'ಕಾಂತನು ಹೀಗೆ ನಿನ್ನ ಕಾಲ ಮೇಲೆ ಬಿದ್ದನೇನು?' ಎಂದು 
ಪ್ರಶ್ನಿಸುವಳು. ಸತ್ಯಸಂಗತಿಯನ್ನು ಮರೆಮಾಚುವ ಸಲುವಾಗಿ ಚತುರೆಯಾದ ಆ ನಾಯಿಕೆಯು, 
'ಕಾಂತನಲ್ಲ, 'ಆದರೆ ನನ್ನ ಕಾಲ್ಕಡಗವು ರುಣ ರುಣ ಶಬ್ದ ಮಾಡುತ್ತಾ ನನ್ನ ಕಾಲ ಮೇಲೆ 
ಬಿದ್ದಿತು" ಎಂದು ಹೇಳಿ ಅವಳ ಸಂದೇಹವನ್ನು ನಿವಾರಣೆ ಮಾಡುವಳು. ಹೀಗೆ ಇಲ್ಲಿ 
ಸತ್ಯಸಂಗತಿಯನ್ನು ಮರೆಮಾಚುವ ಸಲುವಾಗಿ, ಬುದ್ಧಿವಂತಿಕೆಯಿಂದ ಅಸತ್ಯಸಂಗತಿಯನ್ನು 
ಹೇಳುವುದರ ಮುಖಾಂತರ ಸಂದೇಹವನ್ನು ಹೋಗಲಾಡಿಸಿರುವುದರಿಂದ, ಇದು 
ಛೇಕಾಪಷ್ನುತ್ಕಲಂಕಾರ. 


೬. ಕೈತವಾಪಹ್ನುತಿ: 


'ವ್ಯಾಜ' ಪರ್ಕ್ಮಾಯವಾಚಿಗಳಾದ 'ಕೈತವ, ವ್ಯಾಜ, ಛಲಾದಿ' ಪದಗಳ ಮುಖಾಂತರ 
ಅಪಹ್ನವವಾದಲ್ಲಿ ಈ ಭೇದವಾಗುತ್ತದೆ. 


ಕೈತವಾಪಹ್ನುತಿರ್ವೃಕ್ಕೌ ವ್ಯಾಜಾದೈರ್ನಿಹ್ನುತೇಃ ಪದೈಃ | 
ನಿರ್ಯಾಂತಿ ಸ್ಮರನಾರಾಚಾಃ ಕಾಂತಾದೃಕ್ಟಾತಕೈತವಾತ್‌ ॥ ೨೬ ॥ 


'ವ್ಯಾಜಾದ್ವೈ: (ವ್ಯಾಜ- ಛಲ- ಕೈತವಾದಿಭಾ) ಪದೈಃ ನಿಷ್ನುತೇಃ ವ್ಯಕ್ತೌ (ಸತ್ಯಾಂ) ಕೈತವಾಹಹ್ನುತಿಃ 
(ಭವತಿ). ವ್ಯಾಜ, ಛಲ, ಕೈತವಾದಿ ಪದಗಳ ಮುಖಾಂತರ ಧರ್ಮದ ನಿಹ್ನವವಾದಲ್ಲಿ 
ಅದು ಕೈತಮಹಷ್ನುತಿ ಎಂಬ ಅಲಂಕಾರವಾಗುತ್ತದೆ. ಕೈತವಾದಿ ಪದಗಳು, ಅಸತೃತ್ವಪ್ರತಿಪಾದಕ 
ಗಳಾಗಿರುವುದರಿಂದ, ಈ ಪದಗಳ ಪ್ರಯೋಗದಿಂದ ಧರ್ಮದ ನಿಹ್ನವವು ಆಗುತ್ತದೆಯಾದ್ದರಿಂದ, 
ಈ ಭೇದವುಟಾಗುತ್ತದೆ. 
ಉದಾಹರಣೆ; ಕಾಚಾದೃಕ್ಟಾಶಕ್ಕೆತವಾತ್‌ ಸ್ಮರನಾರಾಚಾಃ ನಿರ್ಯಾಂತಿ 'ಕಾಂತೆಯ ದೃಷ್ಟಿ ಪ್ರಸಾರದ 
ನೆಪದಿಂದ ಮನ್ಮಥನ ಬಾಣವಿಶೇಷಗಳೇ ಹೊರಬರುತ್ತವೆ' ಎಂಬ ಈ ಉದಾಹರಣೆಯಲ್ಲಿ 
ಕೈತವಪದದಿಂದಾಗಿ "ಇಮೇ ನ ಕಾಂತಾಕಟಾಕ್ಞಾ ಎಂಬ ಧರ್ಮನಿಹ್ನವವಿರುತ್ತದೆ. ಅಂದರೆ 
'ಇವು ವಸ್ತುತಃ ಕಾಂತೇಯ ಕಟಾಕ್ಷಗಳಲ್ಲ, ಆದರೆ ಅತ್ಯಂತ ತೀಕ್ಷ್ಣವಾದ ಮನ್ಮಥನ ಬಾಣಗಳೇ 
ಹೌದು' ಎಂದು ನಾರಾಚತ್ವದ ಆರೋಪವಿರುವುದರಿಂದ ಮತ್ತು ಈ ಧರ್ಮನಿಷ್ನವವು ಕೈತವ 
(ಅಸತ್ಕಾರ್ಥಕ) ಪದದಿಂದ ಆಗಿರುವುದರಿಂದ ಇದು ಕೈತವಾಪಹ್ನುತ್ಕಲಂಕಾರ. 


೧೨. ಉತ್ಪೇಕ್ಷಾಲಂಕಾರಃಶದ್ಧೆ ಶ್ಸೇದಾನ) 


'ಅನ್ಯ(ಉಪಮಾನ)ಧರ್ಮಸಂಬಂದಧದೇನ ಹೇತುನಾ ಅನ್ಯಸ್ಥ(ಉಪಮೇಯಸ್ಕ) ಅನ್ಯ 
(ಉಪಮಾನ) ತಾದಾತ್ಮ್ಯಸಂಭಾವನು ಉತ್ಪೇಕ್ಷಾ'. ಇದು ಉತ್ಕ್ರೇಕ್ಷಾಲಂಕಾರದ ಸಾಮಾನ್ಯ ಲಕ್ಷ್ಮಣ. 
ಅಂದರೆ, ಉಪಮಾನಧರ್ಮದ ಸಂಬಂಧವನ್ನು ನಿಮಿತ್ತಮಾಡಿಕೊಂಡು, ಉಪಮೇಯದಲ್ಲಿ 
ಉಪಮಾನದ ತಾದಾತ್ಮ್ಮ(ಅಭೇದ)ವನ್ನು ಸಂಭಾವನೆ ಮಾಡುವುದು ಉತ್ಪೇಕ್ಷಾಲಂಕಾರ. 
'ಸಂಭಾವನಾ" ಎಂಬುದು ಜ್ಞಾನವಿಶೇಪ 'ಉತ್ಕಟ ಏಕತರಕೋಟಕವಾದ ಸಂಶಯವೇ ಸಂಭಾವನಾ 


ಚಂದ್ರಾಲೋಕ 25 


ಎನಿಸುತ್ತದೆ. ಇದು ಸಂಶಯೋತ್ತರಕಾಲಿಕವೂ, ನಿಶ್ಚಯಪ್ರಾಕ್ಕಾಲಿಕವೂ ಆಗಿರುತ್ತದೆ - ಅಂದರೆ 
ಸಂಶಯಜ್ಞಾನ ನಿಶ್ಚಯಜ್ಞಾನಗಳ ಮಧ್ಯಸ್ತವಾದ ಜ್ಞಾನ - ಈ ಸಂಭಾವನೆಯೇ 
ಉತ್ಪ್ರೇಕ್ಷೆಯೆನಿಸುತ್ತದೆ. 


ಸಂಭಾವನಾ ಸ್ಕಾದುತ್ತೇಕ್ಷಾ ವಸ್ತುಹೇತುಫಲಾತ್ಮನಾ । 
ಉಕ್ತಾನುಕ್ತಾಸ್ಪದಾದೃತ್ರ ಸಿದ್ಧಾಸಿದ್ಧಾಸ್ಪದೇ ಪರೇ ॥ ೨೭ | 


'ಪಸ್ತು- ಹೇತು- ಫಲಾತ್ಮನಾ ಸಂಭಾವನಾ ಉತ್ಪ್ರೇಕ್ಸ ಸ್ಯಾತ್‌' - 'ವಸ್ತುರೂಪ - ಹೇತುರೂಪ 
- ಫಲರೂಪ ಸಂಭಾವನೆಯು ಉತ್ಪ್ರೇಕ್ಷೆಯೆನಿಸುತ್ತದೆ'. ಅಂದರೆ 'ಸಂಭಾವನೆಯೇ - ವಿತರ್ಕವೇ 
ಉತ್ಪ್ರೇಕ್ಷೆ'. ಇದು ವಸ್ತೂತ್ಸೇಕ್ಷಾ ಅಥವಾ ಸ್ವರೂಪೋತ್ಪೇಕ್ಷಾ, ಹೇತೂಶ್ರೇಕ್ಷಾ ಮತ್ತು ಫಲೋತ್ಸೇಕ್ಸಾ 
ಎಂದು ಮೊದಲು ಮೂರು ವಿಧವಾಗಿರುತ್ತದೆ. ಇದರಲ್ಲಿ "ಅತ್ರ ಆದ್ಯಾ ಉಕ್ತಾನುಕ್ತಾಸ್ಪದಾ, 
ಪರೇ ಸಿದ್ಧಾಸಿದ್ಧಾಸ್ಪದೇ' - ಮೊದಲನೆಯದಾದ ಸ್ವರೋಪೋತ್ಪೇಕ್ಷೆಯು ಉಕ್ತವಿಷಯ 
ಸ್ವರೂಪೋತ್ಸೇಕ್ಷಾ ಮತ್ತು ಅನುಕ್ತವಿಷಯಸ್ವರೂಪೋತ್ಸೇಕ್ಷ, ಎಂದು ಎರಡು ವಿಧವಾಗಿರುತ್ತದೆ. 
ಉಳಿದ ಎರಡು ಭೇದಗಳಾದ ಹೇತೂಶ್ಶೈೇಕ್ಷಾ ಮತ್ತು ಫಲೋತ್ರೇಕ್ಷಾಗಳು ಕ್ರಮವಾಗಿ ಸಿದ್ದವಿಷಯ 
ಹೇತೂತ್ರೇಕ್ಷಾ, ಅಸಿದ್ಧವಿಷಯಹೇತೂಶ್ಟೇಕ್ಷಾ, ಎಂದು ಪ್ರತ್ಮೇಕ ಎರಡೆರಡು ಭೇದತ್ಚವನ್ನು 
ಹೊಂದುತ್ತದೆ. ಹೀಗೆ ಈ ಉತ್ಪ್ರೇಕ್ಷೆಯು ಒಟ್ಟು ಆರು ವಿಧವಾಗುತ್ತದೆ. (ಉಕ್ತಾ ಆಸ್ಪದಾ, 
ಅನುಕ್ತಾ ಆಸ್ಪದ, ಸಿದ್ಧಾಆಸ್ಪದಾ, ಆಸಿದ್ದಾ ಆಸ್ಪದಾ ಎಂಬಲ್ಲಿ 'ಆಸ್ಪದಾ' ಪದಕ್ಕೆ 'ಎಿಷಯ' ಎಂದರ್ಥ. 
ಆದ್ದರಿಂದ ಉಕ್ತವಿಷಯ, ಅನುಕ್ತವಿಷಯ, ಸಿದ್ಧವಿಷಯ ಇತ್ಮಾದಿ ಅನ್ವಯ). 

ಈ ಆರೂ ಭೇದಗಳ ಉದಾಹರಣೆಯನ್ನು ಹೀಗೆ ನೋಡಬಹುದು. 
೧. ಸ್ವರೂಪೋತ್ಪೇಕ್ಷಾ 


ಉಕ್ತವಿಷಯ : ಧೂಮಸ್ತೋಮಂ ತಮಃ ಶಂಕೇ ಕೋಕೀವಿರಹಶುಪ್ಮಣಾಂ | 
ಅನುಕ್ತವಿಷಯ :- ಲಿಂಪತೀವ ಶಮೋಂಂಗಾನಿ ವರ್ಷತೀವಾಂಜನಂ ನಭಃ ॥೨೮ | 


ಉಕ್ತವಿಷಯಸ್ಟರೂಪೋತ್ಪೇಕ್ಷೆಗೆ ಉದಾ : ಧೂಮಸ್ತೋಮಂ - ಇತ್ಯಾದಿ ಅಹಂ) ತಮಃ 
ಕೋಕೀ ವಿರಹಶುಷ್ಮಣಾಂ(ಸಂಬಂಧಿನಂ) ಧೂಮಸ್ತೋಮಂ ಶಂಕೇ' - 'ಇಲ್ಲಿ ಹಬ್ಬಿರುವ ಈ 
ಅಂಧಕಾರವನ್ನು ಹೆಣ್ಣುಚಕ್ರವಾಕಪಕ್ಷಿಗಳ ವಿರಹಾಗ್ನಿಯಿಂದ ಉಂಟಾದ ಧೂಮಸಮೂಹವೆಂದು 
ತರ್ಕಿಸುತ್ತೇನೆ. ತಮಸ್‌ ಮತ್ತು ಧೂಮಸ್ತೋಮಗಳಲ್ಲಿ ನೈಲ್ಕ, ದೃಷ್ಟಿಪ್ರತಿರೋಧಕತ್ವಾದಿ 
ಧರ್ಮಗಳಿರುತ್ತವೆ. ತಮಸ್ಸು ಎಲ್ಲೆಡೆ ಹಬ್ಬಿರುವುದರಿಂದ ಮತ್ತು ಈ ಅಂಧಕಾರವು 
ನೀಲವರ್ಣವಳ್ಳದ್ದಾಗಿ, ಕಣ್ಣು ಕಾಣದಂತೆ ಮಾಡುತ್ತಿರುವುದರಿಂದ, ಈ ಅಂಧಕಾರ ಸಂಬಂಧವಾದ 
ನೀಲತ್ವ (ನೈಲೃ) ದೃಷ್ಟಿಪ್ರತಿಬಂಧಕತ್ವ (ಪ್ರತಿರೋಧಕ) ಮೊದಲಾದ ಧರ್ಮಗಳನ್ನು ನಿಮಿತ್ತವಾಗಿ 
ಇಟ್ಟುಕೊಂಡು, ಅದೇ ಕಾಲದಲ್ಲಿ ತನ್ನ ಪ್ರಿಯಕರನ ವಿಯೋಗದಿಂದಾಗಿ ವೃಥೆಪಡುತ್ತಿರುವ 
ಹೆಣ್ಣುಚಕ್ರವಾಕಪಕ್ಷಿಯ ಹೃದಯಗತವಾದ ವಿರಹಾಗ್ನಿಯ ಸಂಬಂಧವಾದ ಧೂಮಸ್ತೋಮದ 
ತಾದಾತ್ಮಸಂಭಾವನೆಯನ್ನು ಆ ತಮಸ್ಸಿನಲ್ಲಿ ಮಾಡಲಾಗಿದೆ ಮತ್ತು ವಿಷಯವಾದ ತಮಸ್ಸು 
ಇಲ್ಲಿ ಉಕ್ತವಾಗಿರುವುದರಿಂದ, ಇದು ಉಕ್ತ ವಿಷಯ - ಸ್ವರೂಪೋತ್ಸೇಕ್ಷಾಲಂಕಾರ. 


26 ಚಂದ್ರಾಲೋಕ 


ಆನುಕ್ತವಿಷಯ ಸ್ವರೂಪೋತ್ಗೆ ್ರೇಶ್ಸೆಗೆ ಉದಾ: 'ತಮಃ ಅಂಗಾನಿ ಲಿಂಪತಿ ಇವ, ನಭಃ ಅಂಜನಂ 
ವರ್ಷತಿ ಇವ' ಅಂಧಕಾರವು ಅಂಗಗಳಿಗೆ ಲೇಪನಮಾಡುತ್ತಿದೆಯೋ ಏನೋ? ಆಕಾಶವು 
ಕಾಡಿಗೆಯನ್ನು ಸುರಿಸುತ್ತಿದೆಯೋ ಏನೋ?, ಸರ್ವತ್ರ ಹಬ್ಬಿರುವ ತಮಸ್ಸನ್ನು ನೋಡಿ ಅಂದರೆ, 
ತಮೋವ್ಕಾಪನವನ್ನು ನೋಡಿ ಹೀಗೆ ಸಂಭಾವಿಸಲಾಗುತ್ತಿದೆ. 'ಆಕಾಶದಿಂದ ಮೊದಲುಗೊಂಡು 
ಭೂಮಿಯವರೆಗೆ ಇರುವ ಎಲ್ಲ ವಸ್ತುಗಳ ಮಲಿನೀಕರಣ' ಎಂಬುದು ತಮೋವ್ಕಾಪನದಲ್ಲಿರುವ 
ಧರ್ಮ. ಈ ಧರ್ಮವನ್ನು ನಿಮಿತ್ತಮಾಡಿಕೊಂಡು, ತಮೋವ್ಕಾಪನದಲ್ಲಿ, ತಮಃಕರ್ತೃ್ಯಕ - 
ಅಂಗಲೇಪನತಾದಾತ್ಮ್ಮವನ್ನು ಉತ್ಸೇಕ್ಲಿಸಲಾಗಿದೆ ಮತ್ತು ನಭಃಕರ್ತೃಕಅಂಜನವರ್ಷಣ 
ತಾದಾತ್ಮ್ಮವನ್ನು ಉತ್ಸೇಕ್ಲಿಸಲಾಗಿದೆ ತಮೋವ್ಕಾಪನರೂಪವಿಷಯವು ಶಬ್ದದ್ವಾರಾ ಅನುಪಾತ್ರ 
ವಾಗಿರುವುದರಿಂದ, ಇದು ಅನುಕ್ತವಿಷಯಸ್ವರೂಪೋತ್ರೈೇಕ್ಷೆಯಾಗಿರುತ್ತದೆ. 


೨. ಹೇತೂತ್ಬೇಕ್ಷಾ 


ಸಿದ್ಧ ವಿಷಯ : - ರಕ್ತಾ ತವಾಂಘ್ರೀ ಮೃದುಲೌ ಭುವಿ ವಿಕ್ಷೇಪಣಾದ್‌ದ್ರುವಂ । 
ಆಸಿದ್ಧವಿಷಯ : - ತೃನ್ಮುಖಾಭೇಚ್ಛಯಾ ನೂನಂ ಪದ್ಮೈರ್ವೈರಾಯತೇ ಶಶೀ | ೨೯ | 


ಹೇತುವಲ್ಲದ್ದನ್ನು ಹೇತುವನ್ನಾಗಿ ಸಂಭಾವಿಸುವುದು ಹೇತೂತ್ವೇಕ್ಷೆ 
ಸಿದ್ಧವಿಷಯ ಹೇತೂತ್ರೇಕ್ಷೆಗೆ ಉದಾ: 


ಓರ್ವ ನಾಯಕನು ತನ್ನ ನಾಯಿಕೆಗೆ ಹೇಳುತ್ತಿರುವ ಮಾತು 'ಹೇ ಸುಂದರಿ, ಮೃದುಲೌ ತವ 
ಅಂಪ್ರೀ - ಪಾದೌ, ಭುವಿವಿಕ್ಷೇಪಣಾತ್‌ - ಸಂಚಾರಾತ್‌ ರಕ್ತೌ (ಭವತಃ), ಧ್ರುವಂ". 'ಎಲೌ 
ಸುಂದರಿ, ನಿನ್ನ ಎರಡು ಪಾದಗಳು ಭೂಮಿಯ ಮೇಲೆ ಸಂಚರಿಸಿದ್ದರಿಂದಲೇ ಕೆಂಪಗಾಗಿವೆ, 
ಇದು ನಿಶ್ಚಯ' - ಎಂಬ ಈ ಉದಾಹರಣೆಯಲ್ಲಿ, ಕಾಂತೆಯ ಪಾದಗಳು ಸ್ವಾಭಾವಿಕವಾಗಿಯೇ 
ಕೆಂಬಣ್ಣವೃಳ್ಳೆವಾಗಿದ್ದರೂ, ಭೂಮಿಯ ಮೇಲೆ ಎಕ್ಸೇಪಣೆಯು ಕಾರಣವಲ್ಲವಾದ್ದರಿಂದ, 
ಆಹೇತುವನ್ನು ಹೇತುವನ್ನಾಗಿ ಉತ್ಪೇಕ್ಲಿಸಿರುವುದರಿಂದ (ಸಂಭಾವನೆ ಮಾಡಿರುವುದರಿಂದ) 
ಹೇತೂತ್ಸೇಕ್ಷೆಯಾಗುತ್ತದೆ ಮತ್ತು ಭೂವಿಕ್ಷೇಪಣದಿಂದ ಕೆಂಪಗಾಗುವುದು ಸಿದ್ಧವಿಷಯವೂ 
ಆಗಿರುವುದರಿಂದ ಇದು ಸಿದ್ಧವಿಷಯ ಹೇತೂತ್ಸೇಕ್ಷಾಲಂಕಾರವಾಗುತ್ತದೆ. 


ಅಸಿದ್ಧವಿಷಯ ಹೇತೂತ್ರೇಕ್ಷೆಗೆ ಉದಾ : ಓರ್ವ ನಾಯಕನು ತನ್ನ ಕಾಂತೆಗೆ ಹೇಳುವ ಮಾತು- 
(ಹೇ ಕಾಂತೇ) ಶಶೀ ತೃನ್ಮುಖಾಭೇಚ್ಛೆಯಾ (ಎ ತವಮುಖಸ್ಕ ಸೌಂದರೃಲಿಪ್ಸಯಾ, ನೂನಂ 
ಪದ್ಮೈಃ ವೈರಾಯತೇ". 'ಎಲೌ ಕಾಂತೆಯೇ, ಈ ಚಂದ್ರನು ನಿನ್ನ ಮುಖದ (ಕಾಂತಿಯನ್ನು) 
ಸೌಂದರ್ಯವನ್ನು ಹೊಂದುವ ಇಚ್ಛೆಯಿಂದ ಪದ್ಮಗಳೊಡನೆ ವೈರವನ್ನು ಮಾಡಿಕೊಳ್ಳುತ್ತಿದ್ದಾನೆ. 
ಎಂಬ ಈ ಉದಾಹರಣೆಯಲ್ಲಿ ಚಂದ್ರ ಪದ್ಮಗಳ ವಿರೋಧವು ಸ್ವಾಭಾವಿಕವೇ ಆಗಿರುವುದರಿಂದ, 
ಕಾಂತಾಮುಖದ ಕಾಂತಿಯ ಪ್ರಾಪ್ತಿ ಹೇತುವೇನೂ ಆಲ್ಲ. ಆದರೂ, ಆಹೇತುವನ್ನು ಹೇತುವನ್ನಾಗಿ 
ಸಯಾವಿಸಿರುವುದದಿಂದ, ಮತ್ತು ಕಾಂತಾಮುಖಕಾಂತಿಯನ್ನು ಪಡೆಯುವಿಕೆಯೆಂಬುದು ಅಪ್ರಸಿದ್ಧವೂ 
ಆಗಿರುವುದರಿಂದ, ಇದು ಅಸಿದ್ಧವಿಷಯಹೇತೂತ್ರೀಕ್ಷೆಯಾಗುತ್ತದೆ. 


ಚಂದ್ರಾಲೋಕ 27 
೨. ಫಲೋತ್ಪೇಕ್ಷಾ 
ಫಲವಲ್ಲದ್ದನ್ನು ಫಲವನ್ನಾಗಿ ಸಂಭಾವಿಸುವುದು ಫಲೋತ್ಸೇಕ್ಷೆ. 


ಸಿದ್ಧವಿಷಯಃ - ಮಧ್ಯ: ಕಿಂ ಕುಚಯೋರ್ಧ್ವತ್ಮೈ ಬದ್ಧಃ ಕನಕದಾಮಭಿಃ | 
ಅಸಿದ್ಧ ವಿಷಯಃ-ಪ್ರಾಯೋಂಬ್ಬಂತ್ವತ್ಪದೇನೈಕ್ಕಂ ಪ್ರಾಪ್ತುಂ ತೋಯೇ ತಪಸ್ಯತಿ ॥೩೦॥ 


ಸಿದ್ಧ ವಿಷಯ ಫಲೋತ್ಪೇಶ್ಷೆಗೆ ಉದಾ : ಓರ್ವ ನಾಯಕನು ತನ್ನ ನಾಯಿಕೆಯ ತ್ರಿವಳಿಗಳನ್ನು 
ಹೀಗೆ ಸಂಭಾವಿಸುತ್ತಿದ್ದಾನೆ. (ಹೇ ಕಾಂತೇ) (ತವ) ಮಧ್ಯ: ಕುಚಯೋಃ ಧೃತ್ಯೈ ಕನಕದಾಮಭಿಃ 
ಬದ್ಧಃಚ07" 'ಎಲೌ ಕಾಂತೆಯೇ ನಿನ್ನ ಮಧ್ಯಪ್ರದೇಶವು ನಿನ್ನ ಕುಚಗಳನ್ನು ಧರಿಸುವ ಸಲುವಾಗಿಯೇ 
ಸುವರ್ಣಮಯದಾರಗಳಿಂದ ಕಟ್ಟಲ್ಪಟ್ಟಿರಬೇಕು, ಎಂಬ ಈ ಉದಾಹರಣೆ ಯಲ್ಲಿ, ಮಧ್ಯಭಾಗವು 
ಸ್ವಾಭಾವಿಕವಾಗಿಯೇ ಕುಚಗಳನ್ನು ಹೊತ್ತಿದೆಯಾದರೂ, ಕನಕದಾಮಬಂಧನರೂಪದಿಂದ 
ಅಧ್ಯವಸಿತವಾಗಿರುವ ವಲಿತ್ರಯವೇಪ್ಪನದಿಂದಾಗಿಯೇ, ಕುಚಧಾರಣ ರೂಪಫಲವುಂಟಾಗಿದೆ 
ಎಂದು, ಕನಕದಾಮಬಂಧನಕ್ಕೆ ಕುಚಧಾರಣಫಲವಲ್ಲದೇ ಇದ್ದರೂ ಫಲರೂಪವಾಗಿ 
ಉತ್ಪೇಕ್ಷಿಸಿರುವುದರಿಂದ ಇದು ಫಲೋತ್ಸೇಕ್ಷೆ. ಆದರೆ, ಕುಚಧಾರಣೆಯು ಪ್ರಸಿದ್ಧವೇ ಆಗಿರುವುದರಿಂದ 
ಇದು ಸಿದ್ದವಿಷಯಫಲೋಶ್ಪೇಕ್ಷೆ. 

ಅಸಿದ್ಧವಿಷಯಫಲೋಶ್ಪೇಕ್ಷೆಗೆ ಉದಾ : ಓರ್ವ ನಾಯಕನು ತನ್ನ ಕಾಂತೆಯನ್ನು ಕುರಿತು 
ಹೇಳುತ್ತಾನೆ. '(ಹೇ ಕಾಂತೇ) ಅಬ್ಬಂ ತೃತ್ಸದೇನ (ಸಹ) ಐಕ್ಕಂ ಪ್ರಾಪ್ಟುಂ ಪ್ರಾಯಃ ತೋಯೇ 
ತಪಸ್ಯತಿ' - 'ಎಲೌ ಕಾಂತೆಯೇ, ಈ ಕಮಲವು ಈ ನಿನ್ನ ಪಾದದಲ್ಲಿ ಐಕ್ಕವನ್ನು ಹೊಂದುವ 
ಸಲುವಾಗಿಯೋ ಏನೋ, ನೀರಿನಲ್ಲಿ ತಪಸ್ಸು ಮಾಡುತ್ತಿದೆ' - ಎಂಬ ಈ ಉದಾಹರಣೆಯಲ್ಲಿ, 
ತಪೋರೂಪದಿಂದ ಅಧ್ಯವಸಿತವಾಗಿರುವ ಜಲೋಪಸ್ಟಿತಿಯು ಪದ್ಮಕ್ಕೆ ಸ್ವಾಭಾವಿಕವಾಗಿಯೇ 
ಆಗಿದೆಯಲ್ಲದೆ, ಕಾಂತೆಯ ಪಾದಗಳ ಸಾಯುಜ್ಯವನ್ನು ಹೊಂದುವ ಫಲವನ್ನು ಬಯಸಿಯೇನೂ 
ಅಲ್ಲ. ಹೀಗೆ ಕಾಮಿನೀಪಾದಸಾಯುಜ್ಮರೂಪ ಅಫಲವನ್ನು ಫಲರೂಪವಾಗಿ ಉತ್ಪೇಕ್ಷಿಸಿರುವುದ 
ರಿಂದ ಇದು ಫಲೋತ್ಪೇಕ್ಷೆ ಮತ್ತು ಕಾಮಿನೀಪದಸಾಯುಜ್ಯಪ್ರುಪ್ತಿಯೆಂಬುದು ಅತ್ಯಂತ ಅಪ್ರಸಿದ್ಧವೇ 
ಆಗಿರುವುದರಿಂದ ಇದು ಅಸಿದ್ದವಿಷಯ ಫಲೋತ್ಪೇಕ್ಷಾಲಂಕಾರ. 

ಷರಾ: 'ಇವ' ಶಬ್ದವು ಸಾದೃಶ್ಯವಾಚಕವಾದರೆ ಉಪಮಾಲಂಕಾರ; ಸಂಭಾವನಾರ್ಥಕವಾದಲ್ಲಿ 
ಉತ್ಸೇಕ್ಷಾಲಂಕಾರವೆಂದು ತಿಳಿಯಬೇಕು. ಇವ ಶಬ್ದದಂತೆಯೇ 'ಮನ್ಶೇ, ಶಂಕೇ, ಧ್ರುವಂ, ಪ್ರಾಯಃ 
ನ್ಕೂನಂ' ಮೊದಲಾದ ಪದಗಳೂ ಸಹ ಉತ್ತೇಕ್ಷಾವ್ಯಂಜಕಗಳಾಗಿರುತ್ತವೆ. 


೧೩. ಅತಿಶಯೋಕ್ತ್ಯಲಂಕಾರಃ (ತದ್ಭೇದಾನ) 


ರೂಪಕಾಲಂಕಾರದಲ್ಲಿ ಆರೋಪವು ಮುಖ್ಯವಾಗಿರುತ್ತದೆ. ಅಂತೆಯೇ ಈ ಅಲಂಕಾರದಲ್ಲಿ 
ಅಧ್ಯವಸಾನ ಮುಖ್ಯವಾಗಿರುತ್ತದೆ. 'ವಿಷಯವಿಷಯಿಣೋ: ಭೇದೇನ ಉಪನ್ಯಾಸ: ಆರೋಪಃ; 
ವಿಷಯವಾಚಕಂ೦ ಅನುಕ್ತ್ವಾ ವಿಷಯಿವಾಚಕಪದೇನೈವ ವಿಷಯಸ್ಯ ಸ್ವೀಕಾರ; ಅದಧ್ಯವಸಾಯಃ 


28 ಚಂದ್ರಾಲೋಕ 


(ಆಧ್ಯವಸಾನಂ), ಉಪಮೇಯ-ಉಪಮಾನಗಳನ್ನು ಪ್ರತ್ಯೇಕ ಪ್ರತ್ಕೇಕ ಪದಗಳಿಂದ ಹೇಳುವುದು 
ಆರೋಪವಾದರೆ (ಮುಖಂ ಚಂದ್ರಃ) ಉಪಮೇಯವಾಚಕಪದವನ್ನೇ ಹೇಳದೆ, ಕೇವಲ 
ಉಪಮಾನವಾಚಕಪದದ ಮುಖಾಂತರ ಉಪಮೇಯವನ್ನು ಸ್ವೀಕರಿಸುವುದು ಅಧ್ಯವಸಾಯ 
(ಆಧ್ಯವಸಾನ)ವೆನಿಸುತ್ತದೆ. - ಎಂಬ ಈ ಲಕ್ಷಣಾನುಸಾರವಾಗಿ ಈ ಅಲಂಕಾರದಲ್ಲಿ, 
ಉಪಮೇಯವನ್ನು ಹೇಳದೆ ಉಪಮಾನದಿಂದಲೇ ಉಪಮೇಯವನ್ನು ಸ್ಟೀಕರಿಸಿ ಅನ್ವಯ 
ಮಾಡಿಕೊಳ್ಳುವುದೇ ತತ್ತ್ವ. ಈ ಅಲಂಕಾರವು ಒಟ್ಟು ಎಂಟು ವಿಧವಾಗಿರುತ್ತದೆ. 
ಅವುಗಳೆಂದರೆ 1. ರೂಪಕಾತಿಶಯೋಕ್ತಿ 2. ಸಾಪಷ್ನವಾಶಿಶಯೋಕ್ತಿ 3. ಭೇದಕಾಶಿಶಯೋಕ್ತಿ 
4. ಸಂಬಂಧಾತಿ ಶಯೋಕ್ತಿ 5. ಅಸಂಬಂಧಾತಿಶಯೊೋಕ್ತಿ 6. ಅಕ್ರಮಾತಿಶಯೋಕ್ತಿ 
7. ಚಪಲಾತಿಶಯೋಕ್ತಿ 8. ಅತ್ಮಂತಾತಿಶಯೋಕ್ತಿ. 

ಈ ಎಂಟೂ ಭೇದಗಳ ಲಕ್ಷಣ- ಲಕ್ಷ್ಮಗಳ ಸಮನ್ವಯವನ್ನು ಕ್ರಮವಾಗಿ ಹೀಗೆ ನೋಡಬಹುದು. 
೧. ರೂಪಕಾತಿಶಯೋಕ್ತಿಃ 

ರೂಪಕಾತಿಶಯೋಕ್ತಿ: ಸ್ಕಾನ್ನಿಗೀರ್ಯಾಧೃವಸಾನತಃ | 
ಪಶ್ಯ ನೀಲೋತ್ಪಲದ್ವಂದ್ಹಾನ್ನಿಃ ಸರಂತಿ ಶಿತಾಃ ಶರಾಃ ॥ ೩೧॥ 

'ನಿಗೀರ್ಯ- ವಿಷಯನಿಗರಣಂ ಕೃತ್ವಾ, ಅಧ್ಯವಸಾನತಃ- ವಿಷಯಿಣಃ ರೂಪೇಣ ವಿಷಯಸ್ಕ 
ನಿಶ್ಚಯಾತ್‌, ರೂಪಕಾತಿಶಯೋಕ್ತಿ: ಸ್ಯಾತ್‌" "ಅಧ್ಯವಸಾನದ ಮುಖಾಂತರ ವಿಷಯವನ್ನು 
ನಿಗರಣಮಾಡಿ (ಮರೆಮಾಚಿ) ವಿಷಯಿರೂಪದಿಂದಲೇ ವಿಷಯವನ್ನು ನಿಶ್ಚಯಿಸುವುದಾದರೆ 
ಅದು ರೂಪಕಾಶಿಶಯೋಕ್ತಿ ಎಂಬ ಅಲಂಕಾರವಾಗುತ್ತದೆ. 
ಉದಾಹರಣೆ : "(ಹೇ ಸಖಿ) ನೀಲೋತ್ಪಲದ್ವಂದ್ವಾತ್‌ ಶಿತಾಃ - ತೀಕ್ಷಾಃ ಶರಾಃ ನಿಸರಂತಿ, ಪಶ್ಯ' 
'ಎಲೌ ಸಖಿಯೇ, ಎರಡು ನೈದಿಲೆಗಳ ಮುಖಾಂತರ ತೀಕ್ಷ್ಣವಾದ ಬಾಣಗಳು ಹೊರಬರುತ್ತಿವೆ, 
ನೋಡು' . ಇಲ್ಲಿ 'ಕಾಂತೆಯ ಲೋಚನಯುಗಲದಿಂದ, ಕಟಾಕ್ಷಗಳು ಹೊರ ಬರುತ್ತಿವೆ' ಎಂದು 
ಹೇಳುವ ಬದಲು, ಲೋಚನ-ಕಟಾಕ್ಟ ಪದಗಳನ್ನು ಹೇಳದೆ, ಇವುಗಳ ಉಪಮಾನವಾಚಕಗಳಾದ 
ನೀಲೋತ್ಪಲ ಶರ ಶಬ್ದಗಳನ್ನು ಹೇಳುವುದರ ಮುಖಾಂತರ ಅಧ್ಯವಸಾನವಿರುವುದರಿಂದ ಇದು 
ರೂಪಕಾತಿಶಯೋಕ್ತೃಲಂಕಾರ. 

೨. ಸಾಪಹ್ನವಾತಿಶಯೋಕ್ತಿ: 


ಯದ್ಯಪಹ್ನುತಿಗರ್ಭತ್ತಂ ಸೈವ ಸಾಪಹ್ನವಾ ಮತಾ | 
ತೃತ್ಸೂ ಕ್ತಿಷು ಸುಧಾ ರಾಜನ್‌ ಬ್ರಾಂತಾಃ ಪಶ್ಯಂತಿ ತಾಂ ವಿಧೌ ॥ ೩೨॥ 
'ಅಪಹ್ನುತಿಗರ್ಭತ್ರಂ ಯದಿ ಸಾ ಏವ ಸಾಪಹ್ನವಾ (ಇತಿ ಕವೀನಾಂ) ಮತಾ' 'ರೂಪಕಾತಿ 


ಶಯೋಕ್ಷ್ಕಲಂಕಾರವೇ ಅಪಹ್ನವದಿಂದ ಕೂಡಿದ್ದಾದರೆ, ಆ ರೂಪಕಾತಿಶಯೋಕ್ತಿಯೇ ಸುಪಹ್ನವ 
ರೂಪಕಾತಿಶಯೋಕ್ತಲಂಕಾರಮೆಸುತ್ತದೆ. 


ಚಂದ್ರಾಲೋಕ 29 


ಉದಾಹರಣೆ : 'ಹೇ ರಾಜನ್‌, ತ್ವತ್ಸೂಕ್ತಿಷು(ಏವ) ಸುಧಾ (ಸ್ಥಿತಾ) | (ಕಿಂತು) ಭ್ರಾಂತಾಃ- ಜನಾಃ 
ವಿಧೌತಾಂ ಪಶೈಂತಿ'. 'ಎಲೈ ರಾಜನೇ, ನಿನ್ನ ಮೃದುವಾಕ್ಕಗಳಲ್ಲಿ ಮಾತ್ರವೇ ಅಮೃತವಿರುತ್ತದೆ. 
ಆದರೆ, ಚಂದ್ರನಲ್ಲಿಯೇ ಅಮೃತವಿದೆಯೆಂದು ಭ್ರಮೆಯನ್ನು ಹೊಂದಿದ ಜನರು, ಆ ಸುಧೆಯನ್ನು 
ಚಂದ್ರನಲ್ಲಿ ಕಾಣುತ್ತಾರೆ". ಇಲ್ಲಿ ನಿನ್ನ ಮಧುರ ವಚನಗಳಲ್ಲಿ ಮಾತ್ರವೇ ಅಮೃತವಿದೆ. ಬೇರೆಡೆ 
ಇಲ್ಲ' ಎಂದು ಹೇಳಿರುವುದರಿಂದ ಚಂದ್ರನಲ್ಲಿರುವ ಸುಧೆಯು ಸುಧೆಯಲ್ಲ ಎಂದು ಅಪಹ್ನವವನ್ನು 
ಹೇಳಿದಂತಾಯ್ತು ಮತ್ತು ಮಾಧುರ್ಯಪದವನ್ನು ಹೇಳದೆ, ಉಪಮಾನವಾಚಿ ಸುಧಾಪದದಿಂದಲೇ 
ಉಪಮೇಯ ಮಾಧುರ್ಕಪದವನ್ನು ಅಧ್ಯವಸಾನರೂಪವಾಗಿ ` ಹೇಳಿರುವುದರಿಂದ ಇದು 
ಸಾಪಹ್ನವಾತಿಶಯೋಕ್ತಿ ಎಂಬ ಅಲಂಕಾರ. 


೩. ಭೇದಕಾತಿಶಯೋಕ್ತಿ: 


ಜೇದಕಾತಿಶಯೋಕ್ತಿ: ಸ್ಥಾತ್ತಸೈವಾನೃತ್ವವರ್ಣನಂ | 


ಅನ್ಯದೇವಾಸ್ಯ ಗಾಂಭೀರ್ಯಮನೃದ್ಹೈರ್ಯಂ ಮಹೀಪತೇಃ ॥೩೩॥ 

ತಸ್ಸೈವ -ಲೋಕ ಸಿದ್ಧಸ್ಥೈವ ಅನೃತ್ವವರ್ಣನಂ (ಇತಿ ಯತ್‌ ಸಾ) ಭೇದಕಾತಿಶಯೋಕ್ತಿ: 
'ರೋಶಪ್ರಸಿದ್ಧವಾದುದನ್ನೇ ಲೋಕವಿಲಕ್ಷಣವಾದುದೆಂದು ವರ್ಣಿಸಿದ್ದಾದರೆ ಅದು ಭೇದ 
ಕಾತಿಶಯೋಕ್ತಲಂಕಾರ"-. 
ಉದಾಹರಣೆ: 'ಅಸ್ಕ ಮಹಿಪತೇಃ ಗಾಂಬೀರ್ಯಂ ಅನ್ಯದೇವ, (ತಥಾ) ದೈರ್ಯಂ (ಅಪಿ ಅನ್ಯದೇವ)' 
'ಈ ರಾಜನ ಗಾಂಭೀರ್ಯವೂ ಮತ್ತು ಧೈರ್ಯವೂ ಲೋಕವಿಲಕ್ಷಣವಾಗಿವೆ' - ಎಂಬ ಈ ಉದಾಹರಣೆ 
ಯಲ್ಲಿ, ಪ್ರಕೃತ ರಾಜನ ಗಾಂಭೀರ್ಯ, ಧೈರ್ಯಗಳು ಲೋಕಸಾಧಾರಣಗಳೇ ಆಗಿದ್ದರೂ, 
ಲೋಕಭಿನ್ನತ್ವರೂಪದಿಂದ ವರ್ಣಿತವಾಗಿರುವುದರಿಂದ ಇದು ಭೇದಕಾತಿಶಯೋಕ್ತ್ಮಲಂಕಾರ. 


೪. ಸಂಬಂಧಾತಿಶಯೋಕ್ತಿ: 


ಸಂಬಂಧಾತಿಶಯೋಕ್ತಿ: ಸ್ಕಾದಯೋಗೇ ಯೋಗಕಲ್ಪನಂ | 
ಸೌಧಾಗ್ರಾಣಿ ಪುರಸ್ಕಾಸ್ಯ ಸ್ಪೃಶಂತಿ ವಿಧುಮಂಡಲಂ ॥ ೩೪ ॥ 


ಅಯೋಗೇ - ಅಸಂಬಂಧೇ ಯೋಗಕಲ್ಪನಂ - ಸಂಬಂಧವರ್ಣನಂ (ಇತಿ ಯತ್‌ ಸಾ) 
ಸಂಬಂಧಾತಿಶಯೋಕ್ತಿಃ ಸ್ಕಾತ್‌ “ಸಂಬಂಧವಿಲ್ಲದಿದ್ದರೂ, ಸಂಬಂಧವನ್ನು ಕಲ್ಪಿಸಿ ವರ್ಣಿಸುವುದು 
ಸಂಬಂಧಾಶಿಕಾಶಯೋಕ್ತಿ' ಎಂಬ ಅಲಂಕಾರ. 
ಉದಾಹರಣೆ : 'ಅಸ್ಕ ಪುರಸ್ಕ ಸೌಧಾಗ್ರಾಣಿ ವಿಧುಮಂಡಲಂ ಸ್ಪೃಶಂತಿ' 'ಈ ನಗರದ 
ರಾಜಗೃಹಶಿಖರಗಳು ಚಂದ್ರಮಂಡಲವನ್ನು ಮುಟ್ಟುತ್ತಿವೆ. (ಅಂದರೆ ಅಷ್ಟು ಎತ್ತರವಾಗಿವೆ) - ಈ 
ಉದಾಹರಣೆಯಲ್ಲಿ ಸೌಧಾಗ್ರಗಳಿಗೆ ಚಂದ್ರಮಂಡಲಸ್ಪರ್ಶದ ಸಂಬಂಧವಿಲ್ಲದಿದ್ದರೂ, ಅದರ 
ಸಂಬಂಧವನ್ನು ವರ್ಣಿಸಿರುವುದರಿಂದ ಇದು ಸಂಬಂಧಾತಿಶಯೋಕ್ತ್ಕಲಂಕಾರ. 


30 ಚಂದ್ರಾಲೋಕ 


೫. ಅಸಂಬಂಧಾತಿಶಯೋಕ್ತಿಃ 


ಯೋಗೇಹೈಯೋಗೋಂಸಂಬಂಧಾತಿಶಯೋಕ್ತಿರಿತೀಷ್ಠತೇ I 
ತ್ವಯಿ ದಾತರಿ ರಾಜೇಂದ್ರ ಸ್ವರ್ದ್ರುಮಾನ್ನಾದ್ರಿಯಾಮಹೇ ॥೩೫॥ 


'ಯೋಗೇ ಅಪಿ. ಸಂಬಂಧೇ ಸತ್ಯಪಿ ಅಯೋಗ: = ಅಸಂಬಂಧವರ್ಣನಂ (ಇತಿ ಯತ್‌ ಸಾ) 
ಅಸಂಬಂಧಾತಿಶಯೋಕ್ತಿಃ ಇತಿ ಇಷ್ಯತೇ, ಸಂಬಂಧವಿದ್ದರೂ ಕೂಡ, ಸಂಬಂಧವಿಲ್ಲವೆಂದು 
ವರ್ಣಿಸಿದ್ದಾದರೆ, ಅದು ಅಸಂಬಂಧಾತಿಶಯೋಕ್ತ್ಕಲಂಕಾರ. 


ಉದಾಹರಣೆ : 'ಹೇ ರಾಜೇಂದ್ರ ! ತ್ವಯಿ ದಾತರಿ (ಸತಿ) (ವಯಂ) ಸ್ವರ್ದ್ಯಮಾನ್‌ ನ 
ಆದ್ರಿಯಾಮಹೇ ೬ ಯಾಚಾಮಹೇ' 'ಎಲೈ ಸಕಲಭೂವಲ್ಲಭನಾದ ರಾಮಚಂದ್ರನೇ, ನೀನೇ 
ಅತ್ಯಂತ ದಾನಶೀಲನಾಗಿರುವಾಗ, ನಾವು ಕಲ್ಪವೃಕ್ತವನ್ನು ಬೇಡುವುದಿಲ್ಲ' ಎಂಬ ಮಾತಿನಲ್ಲಿ, 
ಕಲ್ಪವೃಕ್ಷಗಳೊಡನೆ ಆದರದ ಸಂಬಂಧವಿದ್ದರೂ, ಅಸಂಬಂಧವನ್ನು ವರ್ಣಿಸಿರುವುದರಿಂದ, ಇದು 
ಸಂಬಂಧಾತಿಶಯೋಕ್ಷ್ಯಲಂಕಾರ. ಸಂಬಂಧಕಲ್ಪನೆ ಸಂಬಂಧಾತಿಶಯೋಕ್ತಿಯಾದರೆ, ಅಸಂಬಂಧ 
ವರ್ಣನೆ ಅಸಂಬಂಧಾತಿಶಯೋಕ್ತಿಯಾಗುತ್ತದೆ. 


೬. ಅಕ್ರಮಾತಿಶಯೋಕ್ತಿ: 


ಅಕ್ರಮಾತಿಶಯೋಕ್ತಿಃ ಸ್ಯಾತ್‌ ಸಹತ್ವೇ ಹೇತುಕಾರ್ಯಯೋಃ | 
ಆಲಿಂಗಂತಿ ಸಮಂ ದೇವ ಜ್ಯಾಂ ಶರಾಶ್ಚ ಪರಾಶ್ಚತೇ ॥ ೩೬॥ 


'ಹೇತುಕಾರ್ಯಯೋಃ ಸಹತ್ರೇ (ವರ್ಣಿತೇ ಸತಿ), ಆಕ್ರಮಾತಿಶಯೋಕ್ತಿ: ಸ್ಯಾತ್‌. ಮೊದಲು 
ಕಾರಣ, ಆ ಬಳಿಕ ಕಾರ್ಯ - ಇದು ಲೋಕದ ಮರ್ಯಾದ. ಇದನ್ನು ಉಲ್ಲಂಘಿಸಿ, 
ಕಾರ್ಯಕಾರಣಗಳಿರಡೂ ಏಕಕಾಲದಲ್ಲಿಯೇ ಸಂಭವಿಸಿದಂತೆ ವರ್ಣಿತವಾದರೆ ಅದು 
ಅಕ್ರಮಾತಿಶಯೋಕ್ಕಲಂಕಾರ 
ಉದಾಹರಣೆ : 'ಹೇ ದೇವ ಎ ಹೇ ರಾಮಚಂದ್ರ, ತೇ ಶರಾ: ಚ, ಪರಾ: ಚ ಸಮಂ (ಏವ) ಜ್ಯಾಂ 
ಆಲಿಂಗಂತಿ' ಎಲೈರಾಮಚಂದ್ರನೇ, ನಿನ್ನ ಶರಗಳು ಮತ್ತು ಶತ್ರುಗಳು ಏಕಕಾಲದಲ್ಲಿಯೇ ನಿನ್ನ 
ಧನುಸ್ಸಿನ ಸಿಂಜಿನಿಯನ್ನು ಆಲಿಂಗಿಸುತ್ತಾರೆ. ಅಂದರೆ ಬಾಣಗಳು ಸಿಂಜಿನಿಯನ್ನೂ, ಶತ್ರುಗಳು 
ಭೂಮಿಯನ್ನು ಸಮಕಾಲದಲ್ಲಿ ಆಲಿಂಗಿಸುವರು. ಈ ಉದಾಹರಣೆಯಲ್ಲಿ ಮೊದಲು ಶರಸಂಧಾನ 
ರೂಪ ಕಾರಣವಾಗಬೇಕು; ಬಳಿಕ ಶತ್ರುಸಂಹಾರರೂಪ ಕಾರ್ಯವಾಗಬೇಕು. ಆದರೆ 
ಪೌರ್ವಾಪರ್ಯಕ್ರಮವನ್ನು ಬಿಟ್ಟು ಏಕಕಾಲದಲ್ಲಿಯೇ ಕಾರ್ಯಕಾರಣಗಳ ಆಗುವಿಕೆಯ ವರ್ಣನೆ 
ಇರುವುದರಿಂದ ಇದು ಅಕ್ರಮಾತಿಶಯೋಕ್ತೃಲಂಕಾರ. 


೭. ಚಪಲಾತಿಶಯೋಕ್ತಿ: 


ಚಪಲಾತಿಶಯೋಕ್ತಿ: ಸ್ಯಾತ್‌ ಕಾರ್ಯೇ ಹೇತುಪ್ರಸಕ್ತಜೇ | 
ಯಾಸ್ಕಾಮೀತೃುದಿತೇ ತನ್ಹ್ವ್ಯಾ ವಲಯೋಂಭವದೂರ್ಮಿಕಾ ॥೩೭॥ 


ಚಂದ್ರಾಲೋಕ 31 


'ಕಾರ್ಯೇ ಹೇತುಪ್ರಸಕ್ತಜೇ (ಸತಿ) ಎ ಹೇತುಪ್ರಸಕ್ತ ಮಾತ್ರೇಣೈವ ಕಾರ್ಯೇ ಜಾತೇ ಸತಿ, 
ಚಪಲಾತಿಶಯೋಕ್ತಿಃ ಸ್ಕಾತ್‌' ಕಾರಣದ ಪ್ರಸಕ್ತಮಾತ್ರದಿಂದಲೇ ಕಾರ್ಯವು ಸಂಭವಿಸಿದ್ದಾದರೆ 
ಅದು ಚಪಲಾಶಿಶಯೋಕ್ತಿ'. 


ಉದಾಹರಣೆ : 'ಯಾಸ್ಕಾಮಿ ಇತಿ (ನಾಯಕೇನ) ಉದಿತೇ (ಸತಿ) ತನಾ: ಊರ್ಮಿಕಾ = 
ಅಂಗುಲೀಯಕಂ ವಲಯಃ - ಕಂಕಣಂ ಅಭವತ್‌' ನಾಯಕನು ನಾನು ಹೋಗುತ್ತೇನೆ, (ಇನ್ನೂ 
ಹೊರಟಿಲ್ಲ, ಹೊರಡುತ್ತಲೂ ಇಲ್ಲ, ಇನ್ನೂ ಸ್ವಲ್ಪ ಸಮಯದ ಬಳಿಕ ಹೋಗಲಿದ್ದಾನೆ) ಎಂದು 
ಹೇಳಿದ ಮಾತ್ರದಿಂದಲೇ ನಾಯಿಕೆಯ ಬೆರಳಿನಲ್ಲಿದ್ದ ಉಂಗುರವು ಕೈಯ ಬಳೆಯಂತಾಯ್ತು' 
ಅಷ್ಟೊಂದು ಕೃಶಳಾದಳು ಎಂದು ತಾತ್ಪರ್ಯ. ಪತಿಯ ಗಮನದ ಸುದ್ದಿ ಕಿವಿಗೆ ಬೀಳುತ್ತಿದ್ದಂತೆಯೇ 
ಮುಂದಿನ ವಿರಹವನ್ನು ನೆನೆಸಿಕೊಂಡು ಆ ಕೂಡಲೇ ಅವಳ ಕೈ ಉಂಗುರದ ಬೆರಳಿಗಿಂತ 
ಸಣ್ಣಗಾಗುವಂತೆ ಕೃಶಳಾದಳು ಎಂಬ ಈ ಉದಾಹರಣೆಯಲ್ಲಿ, ನಾಯಕನ ಪ್ರಯಾಣರೂಪಕಾರಣದ 
ಪ್ರಸಂಗಮಾತ್ರದಿಂದಲೇ ಕಾರ್ಶರೂಪಕಾರ್ಯದ ವರ್ಣನೆ ಇರುವುದರಿಂದ ಇದು 
ಚಪಲಾತಿಶಯೋಕ್ಸ್ಯಲಂಕಾರ. 


೮. ಅತ್ಯಂತಾತಿಶಯೋಕ್ತಿಃ 


ಅತ್ಯಂತಾತಿಶಯೋಕ್ತಿ: ಸ್ಯಾತ್‌ ಪೌರ್ವಾಪರ್ಯವೃತಿಕ್ರಮೇ | 
ಅಗ್ರೇ ಮಾನೋ ಗತಃ ಪಶ್ಚಾದನುನೀತಾ ಪ್ರಿಯೇಣ ಸಾ ॥ ೩೮ ॥ 


(ತಯೋಃ ಎ ಕಾರಣಕಾರ್ಯಯೋಃ) ಪೌರ್ವಾಪರ್ಯವೃತಿಕ್ರಮೇ (ಸತಿ) ಎ ಯತ್‌ 
ಪೌರ್ವಾಪರ್ಯಂ ತಸ್ಯ ವೃತಿಕ್ರಮೇ ಸತಿ, (ಸಾ) ಅತ್ಯಂತಾತಿಶಯೋಕ್ತಿ: 'ಕಾರಣ ಕಾರ್ಯಗಳ 
ಪೂರ್ವ ಉತ್ತರ' ಭಾವವು ಅಂದರೆ ಮೊದಲು ಕಾರಣ, ಆ ಬಳಿಕ ಕಾರ್ಯ ಎಂಬ ಈ ಕ್ರಮವು 
ವ್ಯಶಿಕ್ರಮವನ್ನು ಅಂದರೆ ವ್ಯತ್ಯಯವನ್ನು ಹೊಂದಿದ್ದಾದರೆ, ಅಂದರೆ ಮೊದಲು ಕಾರ್ಯ 
ಬಳಿಕ ಕಾರಣ ಈ ರೀತಿಯ ವರ್ಣನೆ ಇದ್ದುದಾದರೆ, ಅದು ಅತ್ಯಂತಾತಿಶಯೋಕ್ತ್ಮಲಂಕಾರ. 


ಉದಾಹರಣೆ : 'ಮಾನಃ - ಪ್ರಣಯಕೋಪಃ ಆಗ್ರೇ (ಏವ) - ಅನುನಯಾತ್‌ ಪ್ರಾಗೇವ, ಗತಃ, 
ಪಶ್ಚಾತ್‌ ಸಾ ಪ್ರಿಯೇಣ ಅನುನೀತಾ 'ನಾಯಕನ ವಿಷಯದಲ್ಲಿ ನಾಯಕಿಗೆ ಇದ್ದ ಪ್ರಣಯ 
ಕೋಪವು ಅನುನಯಮಾಡುವುದಕ್ಕೆ ಮುಂಚೆಯೇ ಹೊರಟುಹೋಯಿತು, ಆನಂತರ ನಾಯಕನು 
ನಾಯಿಕೆಯನ್ನು ಸಮಾಧಾನಪಡಿಸಿದನು' ಎಂಬ ಈ ಉದಾಹರಣೆಯಲ್ಲಿ ಮೊದಲು 
ಅನುನಯರೂಪ ಕಾರಣವಾಗಬೇಕಾಗಿತ್ತು ಮತ್ತು ಇದರ ಬಳಿಕವೇ ಪ್ರಣಯಕೋಪ 
ಹೋಗಬೇಕಾಗಿತ್ತು. ಆದರೆ, ಇಲ್ಲಿ. ಮಾನಗಮನರೂಪಕಾರ್ಯದ ಬಳಿಕ 
ಅನುನಯರೂಪಕಾರಣವಾಯ್ತೆಂದು ವರ್ಣಿಸಿರುವುದರಿಂದ, ಕಾರಣಕಾರ್ಯಗಳ ವೃತಿಕ್ರಮವುಂಟಾಗಿ, 
ಇದು ಅತ್ಯಯಾತಿಶಯೋಕ್ತ್ಕಲಂಕಾರ. 


32 ಚಂದ್ರಾಲೋಕ 
೧೪. ತುಲ್ಕಯೋಗಿತಾಲಂಕಾರಃ (ತದ್ದೇದಾಖ 


ಕೇವಲ ವರ್ಣಗಳಿಗೆ ಅಥವಾ ಕೇವಲ ಅವರ್ಣ್ಮಗಳಿಗೆ ಏಕ - ಧರ್ಮಾನೈಯವನ್ನು 
ಹೇಳುವುದು ತುಲ್ಮಯೋಗಿತಾಲಂಕಾರ. ಕೇವಲ ಪ್ರಕೃತಗಳಲ್ಲಿ ಏಕಧರ್ಮಾನ್ವಯ ವರ್ಣಿತವಾದರೆ 
ಕೇವಲ ಪ್ರಕೃತಗೋಚರತುಲ್ಕಯೋಗಿತಾಲಂಕಾರವಾಗುತ್ತದೆ. ಹಾಗೆಯೇ ಕೇವಲ ಅಪ್ರಕೃತಗಳಲ್ಲಿ 
ಏಕಧರ್ಮಾನ್ವಯ ವರ್ಣಿತವಾದರೆ ಅದು ಕೇವಲ ಅಪ್ರಕೃತಗೋಚರತುಲ್ಕ 
ಯೋಗಿತಾಲಂಕಾರವಾಗುತ್ತದೆ. ಈ ಎರಡು ಭೇದಗಳಲ್ಲದೆ ಹಿತಾಹಿತವೃತ್ತಿತೌಲ್ಕಯೋಗಿತಾ ಮತ್ತು 
ಉತ್ಪಷ್ಟಗುಣಸಮೀಕರಣೋಕ್ತಿತೌಲ್ಕರೂಪತುಲ್ಮಯೋಗಿತಾ ಎಂದು ಮತ್ತೆ ಎರಡು 
ಭೇದಗಳಿರುತ್ತವೆ. ಇವುಗಳ ಲಕ್ಷಣಲಕ್ಷ್ಮಸಮನ್ವಯವೆಂದರೆ. 


ವರ್ಣ್ಯಾನಾಮಿತರೇಪಾಂ ವಾ ಧರ್ಮೈಕ್ಕಂ ತುಲ್ಕಯೋಗಿತಾ | 
ಸಂಕುಚಂತಿ ಸರೋಜಾನಿ ಸ್ಫೈಲಿಣೀವದನಾನಿಚ ॥ ೩೯ ॥ 


'ವರ್ಣ್ಯ್ಯಾನಾಂ, ಇತರೀಪಾಂ- ಆವರ್ನ್ಯಾನಾಂವಾ ಧರ್ಮೈಕ್ಕಂತುಲ್ಕಯೋಗಿತಾ' - ಕೆವಲ ರ್ಮ್ಮಾಗಳಿಗೆ 
ಅಥಮಕೇವಲ ಆವರ್ಣ್ಯಗಳಿಗೆ ಏಕಧರ್ಮತ್ವವರ್ಣನೆಯ ತುಲ್ಕಯೋಗಿತಾಲಂಕಾರ. 
ಉದಾಹರಣೆ: ಇದು ಕೇವಲ ಪ್ರಕೃತಗೋಚರತುಲ್ಕಯೋಗಿತಾಕ್ಕೆ - (ಚಂದ್ರೋದಯೇ) ಸರೋಜಾನಿ 
ಸಂಕುಚಂತಿ, ಸ್ವೈರಿಣೇವದನಾನಿ ಚ ಸಂಕುಚಂತಿ. 'ಚಂದ್ರೋದಯವಾಗಲು ಕಮಲಗಳೂ 
ಸಂಕೋಚಗೊಳ್ಳುತ್ತವೆ ಮತ್ತು ಜಾರಸ್ತ್ರೀಯರ ಮುಖಗಳೂ ಸಹ ಬಾಡುತ್ತವೆ (ಕಳೆಗುಂದುತ್ತವೆ). 
(ಏಕೆಂದರೆ ಸ್ವೇಚ್ಛೆಯಾಗಿ ಕಾಮುಕನ ಸ್ಥಾನಕ್ಕೆ ಹೋಗಲು ಬೆಳದಿಂಗಳು ವಿರೋಧಿಯಷ್ಟೆ]) ಇಲ್ಲಿ 
ಚಂದ್ರೋದಯದ ವರ್ಣನೆ ಪ್ರಸ್ತುತವಾಗಿರುವುದರಿಂದ, ಸರೋಜಗಳ ಸಂಕೋಚ ಮತ್ತು 
ಸ್ಟೈರಿಣಿಯರ ಮುಖಸಂಕೋಚ ಈ ಎರಡೂ ಪ್ರಕೃತವೇ ಆಗಿರುತ್ತವೆ. ಈ ಎರಡೂ 
ಪ್ರಕೃತಗಳಿಗೆ ಸಂಕೋಚರೂಪವಿಕಧರ್ಮಾನ್ವಯವನ್ನು ಹೇಳಿರುವುದರಿಂದ ಇದು 
ಪ್ರಕೃತಗೋಚರತುಲ್ಕಯೋಗಿತಾ. 


ಕೇವಲ ಅಪ್ರಕೃತ ಗೋಚರ ತುಲ್ಕಯೋಗಿತಾಕ್ಕೆ ಉದಾಹರಣೆ : 


ತ್ವದಂಗಮಾರ್ದವೇ ದೃಷ್ಟೇ ಕಸ್ಯ ಚಿತ್ತೇ ನ ಭಾಸತೇ | 
ಮಾಲತೀಶಶಭೃಲ್ಲೇಖಾಕದಲೀನಾಂ ಕಠೋರತಾ ॥ ೪೦॥ 


'(ಹೇ ಪ್ರಿಯೇ) ತೃದಂಗಮಾರ್ದವೇ ದೃಷ್ಟೇ (ಸತಿ) ಕಸ್ಕ(ವಾ) ಚಿತ್ತೇ ಮಾಲತೀ ಶಶಭೃಲ್ಲೇ 
ಖಾಕದಲೀನಾಂ ಕಠೋರತಾ ನ ಭಾಸತೇ? (ಅವಶ್ಯಂ ಭಾಸತೇ ಏವ)", 'ಎಲೈ ಕಾಂತಯೇ, ನಿನ್ನ 
ಶರೀರದ ಸೌಕುಮಾರ್ಯವನ್ನು ನೋಡಿದ್ದೇ 'ಆದರೆ, ಎಲ್ಲರ ಮನಸ್ಸಿನಲ್ಲಿಯೂ, ಮಾಲತೀ 
ಕುಸುಮ, ಚಂದ್ರಲೇಖೆ, ಕದಲಿಗಳ ಕಾರಿಣ್ಮಿವು ಗೋಚಿರಿಸುತ್ತದೆ' -ಎಂಬ ಈ ಉದಾಹರಣೆಯಲ್ಲಿ 
ಉಪಮಾನಗಳಾಗಿರುವ ಅಂದರೆ ಅಪ್ರಕೃತಗಳಾಗಿರುವ ಮಾಲತೀ, ಚಂದ್ರಲೇಖೆ, ಕದಲಿಗಳಲ್ಲಿ 
ಕಾಠಿಣ್ಯವನ್ನು ಹೇಳುವುದರ ಮುಖಾಂತರ ತಿರಸ್ಕಾರರೂಪವಕಧರ್ಮಾನ್ವಯ (ಏಕ ಕ್ರಿಯಾನ್ವಯ) 
ವಿರುವುದರಿಂದ ಇದು ಕೇವಲ ಆಪ್ರಕೃತಗೋಚರತುಲ್ಮಯೋಗಿತಾಲಂಕಾರ, 


ಚಂದ್ರಾಲೋಕ 33 
೧. ಹಿತಾಹಿತವೃತ್ತಿತೌಲ್ಯರೂಪತುಲ್ಯಯೋಗಿತಾ 


ಹಿತಾಹಿತೇ ವೃತ್ತಿ ಶೌಲ್ಯಮಪರಾ ತುಲ್ಕಯೋಗಿತಾ | 
ಪ್ರದೀಯತೇ ಪರಾಭೂತಿರ್ಮಿತ್ರಶಾತ್ರವಯೋಸ್ತ್ವಯಾ ॥ ೪೧॥ 


'ಹಿತಾಹಿತೇ- ಮಿತ್ರೇ ಅಮಿತ್ರೇ ಚ ವಿಷಯೇ, ವೃತ್ತಿ ತೌಲ್ಯಂ ಎ ಏಕವಿಧ ವ್ಯಾಪಾರ; ಅಪರಾ 
ತುಲ್ಕಯೋಗಿತಾ (ಭವತಿ). ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಸಮಾನ ವ್ಶಾಪಾರತೆ 
ವರ್ಣಿತವಾದರೆ ಅದೂ ಸಹ ಬೇರೊಂದು ತುಲ್ಕಯೋಗಿತಾಲಂಕಾರ . 


ಉದಾಹರಣೆ : ಓರ್ವರಾಜನ ಗುಣಾತಿಶಯವರ್ಣನೆ - '(ಹೇ ರಾಜನ್‌) ತ್ವಯಾ ಮಿತ್ರ 
ಶಾತ್ರವಯೋಃ (ವಿಷಯೇ) ಪರಾಭೂತಿಃ 1.ಉತ್ಕಪ್ಪಂ ಐಶ್ವರ್ಯಂ-ಮಿತ್ರ ಪಕ್ಷೇ, 2. ಪರಾಭವ 
: (ಶತ್ರುಪಕ್ಷೀ) ಪ್ರದೀಯತೇ". 'ಎಲೈ ರಾಜನೇ, ನೀನು ಮಿತ್ರರ ವಿಷಯದಲ್ಲಿ ಪರಾಭೂತಿಯನ್ನೂ 
ಅಂದರೆ ಉತ್ಪಷ್ಟ ಐಶ್ವರ್ಯವನ್ನೂ (ಪರಾ ಭೂತಿ), ಶತ್ರುಗಳ ವಿಷಯದಲ್ಲಿ ಪರಾಭೂತಿಯನ್ನೂ 
ಅಂದರೆ ಸೋಲನ್ನೂ ಉಂಟುಮಾಡುತ್ತಿರುವೆ' -ಎಂಬ ಈ ಉದಾಹರಣೆಯಲ್ಲಿ ಹಿತರ ಹಾಗೂ 
ಅಹಿತರ ವಿಷಯದಲ್ಲಿ 'ಪರಾಭೂತಿ' ಎಂಬ ಸಮಾನವ್ಯಾಪಾರತ್ವದ ವರ್ಣನೆ ಇರುವುದರಿಂದ 
ಇದು ಹಿತಾಹಿತವೃಶ್ರಿತೌಲ್ಕರೂಪತುಲ್ಮಯೋಗಿಶಾಲಂಕಾರ. (ಪರಾ*ಭೂತಿ-ಸಭಂಗ ಮಿತ್ರಪಕ್ಷದಲ್ಲಿ, 
ಪರಾಭೂತಿ ಅಭಂಗ ಶುತ್ರುಪಕ್ಷದಲ್ಲಿ) 


೨. ಉತ್ಕೃಷ್ಟಗುಣಸಮೀಕರಣರೂಪತುಲ್ಕಯೋಗಿತಾ 


ಗುಣೋತ್ಸೃಷ್ಟೈಃ ಸಮೀಕೃತ್ಯವಚೋಇನ್ಶಾ ತುಲ್ಕಯೋಗಿತಾ | 
ಲೋಕಪಾಲೋ ಯಮಃ ಪಾಶೀ ಶ್ರೀದಶೃಕ್ರೋ ಭವಾನಪಿ ॥ ೪೨॥ 


'ಗುಣೋತ್ಸಪ್ಟೈಃ ಶೌರ್ಯ -ಔದಾರ್ಯಾದಿ- ಗುಣಗರಿಪ್ಪೈಃ, ಸಮೀಕೃತ್ಯ ಎ ಸಮಾನೀಕೃತ್ಯ 
ವಚು (ಅಪಿ) ಅಪರಾ ತುಲ್ಕಯೋಗಿತಾ (ಭವತಿ). 'ವರ್ಣನೀಯ ರಾಜಾದಿಗಳಲ್ಲಿ, ಉತ್ಕೃಪ್ಪ 
ಗುಣವುಳ್ಳ ಇಂದ್ರಾದಿಗಳೊಂದಿಗೆ ಧರ್ಮಗಳ ಸಮೀಕರಣಗೊಳಿಸಿ ವರ್ಣಿಸುವುದೂ ಸಹ ಒ 
ತುಲ್ಕಯೋಗಿತಾಲಂಕಾರವಾಗುತ್ತದೆ'. 
ಉದಾಹರಣೆ: (ಹೇ ರಾಜನ್‌), ಯಮ ಪಾಶೀ, ಶ್ರೀದು ಶಕ್ರಃ ಭವಾನ್‌ ಅಚ) ಲೋಕಪಾಲಃ 
= 'ಯಮನೂ ಹೇಗೆ ಲೋಕಪಾಲಕನೋ, ಪಾಶೀ ಎ ವರುಣನೂ ಹೇಗೆ ಲೋಕಪಾಲಕನೋ, 
ಶ್ರೀದಃ - ಕುಬೇರನೂ, ಶಕ್ರಃ - ಇಂದ್ರನೂ ಹೇಗೆ ಲೋಕಪಾಲಕನೋ, ಹಾಗೆಯೇ, ನೀನೂ 
ಸಹ ಲೋಕಪಾಲಕ'. ಇಲ್ಲಿ - ಲೋಕಪಾಲತ್ವಧರ್ಮ ಯಮಾದಿ ಉಪಮಾನ ವಸ್ತುಗಳಲ್ಲಿಯೂ 
ಇರುವಂತೆ, ಪ್ರಕೃತ ರಾಜನಲ್ಲಿಯೂ ಇರುವುದರಿಂದ, ಇಂದ್ರಾದಿಗಳಲ್ಲಿರುವ ಲೋಕಪಾಲತ್ವವನ್ನು 
ಪ್ರಕೃತ ರಾಜನೊಂದಿಗೂ ಸಮೀಕರಿಸಿ ವರ್ಣಿಸಿರುವುದರಿಂದ, ಇದು 
ಉತ್ಪೃಷ್ಟಗುಣಸಮೀಕರಣರೂಪತುಲ್ಕಯೋಗಿತಾಲಂಕಾರ. 


34 ಚಂದ್ರಾಲೋಕ 
೧೫. ದೀಪಕಾಲಂಕಾರಃ 


ಒಂದೆಡೆ ಇರುವ ದೀಪವು ಇತರ ಕಡೆಗಳಿಗೂ ಕಾರ್ಯಕಾರಿಯಾಗುವಂತೆ, ಒಂದು ಧರ್ಮವು 
ಅನೇಕತ್ರ ಅನ್ವಯವಾಗುವುದು, ದೀಪಸಾಮ್ಮದಿಂದಾಗಿ ದೀಪಕಾಲಂಕಾರವೆನಿಸುತ್ತ ದೆ. ಹೀಗೆ 
ಸಾಮ್ಮವಾದ ಧರ್ಮವು ವರ್ಣ ಮತ್ತು ಅವರ್ಣ್ಮಗಳಲ್ಲಿಯೇ ವರ್ಣಿತವಾಗಬೇಕು. ಕೇವಲ 
ವರ್ಣ ಅಥವಾ ಕೇವಲ ಅವರ್ಣಗಳಲ್ಲಿ ಆದರೆ ಅದು ತುಲ್ಕಯೋಗಿತಾ ಆಗುತ್ತದೆ. 


'ವದಂತಿ ವರ್ಣ್ಯಾವರ್ಣ್ಯಾನಾಂ ಧರ್ಮೈಕ್ಕಂ ದೀಪಕಂ ಬುಧಾಃ | 
ಮದೇನ ಭಾತಿ ಕಲಭಃ ಪ್ರತಾಪೇನ ಮಹೀಪತಿಃ ॥ ೪೩॥ 


'ವರ್ಣ್ಯಾವರ್ಣ್ಯಾನಾಂ  ಪ್ರಕೃತಾಪ್ರಕೃತಾನಾಂ ಧರ್ಮೈಕ್ಕಂ- ಏಕಧರ್ಮಾನ್ವಯಂ, ಬುಧಾ: 
» ದೀಪಕಂ ಇತಿ ವದಂತಿ 'ವರ್ಣ್ಯ ಮತ್ತು ಅವರ್ಣ್ಯಗಳಲ್ಲಿ ಏಕಧರ್ಮಾನ್ಪಯವನ್ನು ವರ್ಣಿಸಿದ್ದಾದರೆ 
ಅದು ದೀಪಕಾಲಂಕಾರ 
ಉದಾಹರಣೆ : 'ಮದೇನ ಕಲಭ: ಭಾತಿ, ಮಹೀಪತಿಃ ಪ್ರತಾಪೇನ ಬಾತಿ' 'ಆನೆಯ ಮರಿಯು 
ಮದದಿಂದ ಶೋಭಿಸುತ್ತಿದೆ, ಹಾಗೆಯೇ ರಾಜನು ಶೌರ್ಯದಿಂದ ಶೋಭಿಸುತ್ತಿದ್ದಾನೆ". 
'ಈ ಉದಾಹರಣೆಯಲ್ಲಿ ಕಲಭವು (ಗಜಪೋತ) ಅವರ್ಣ್ಮ, ರಾಜನು ವರ್ಣ; ಉಭಯಕ್ಕೂ 
ಭಾನರೂಪ ಏಕಧರ್ಮಾನ್ವಯವನ್ನು 'ಭಾತಿ' ಕ್ರಿಯಾಪದದ ಮುಖಾಂತರ ಹೇಳಿರುವುದರಿಂದ 
ಇದು ದೀಪಕಾಲಂಕಾರ. ಇದರಿಂದ 'ಕಲಭದಂತೆ ರಾಜನು' ಎಂಬ ಸಾದೃಶ್ಯವ ಇಲ್ಲಿ ಗಮ್ಮವಾಗಿರುತ್ತದ. 


೧೬. ಆವೃತ್ತಿದೀಪಕಾಲಂಕಾರಃ(ತದ್ಭೇದಾಃ) 


ದೀಪವು ಅನೇಕ ಉಪಕಾರಕವಾಗಿರುವಂತೆ, ದೀಪಸ್ಥಾನೀಯವಾದ ಪದವಾಗಲೀ, ಅರ್ಥವಾಗಲಿ: 
ಅಥವಾ ಪದಾರ್ಥ ಉಭಯವೇ ಆಗಲಿ, ಆವೃತ್ತಿಯನ್ನು ಹೊಂದಿದಲ್ಲಿ, ಅದು 
ಆವೃತ್ತಿದೀಪಕಾಲಂಕಾರವಾಗುತ್ತದೆ. 
ತ್ರಿವಿಧಂ ದೀಪಕಾವೃತ್ತೌಭವೇದಾವೃತ್ತಿದೀಪಕಂ | 
ವರ್ಷತ್ಕಂಬುದಮಾಲೇಯಂ ವರ್ಷತ್ಯೇಪಾ ಚೆ ಶರ್ವರೀ ॥ ೪೪ ॥ 
ಉನ್ಮೀಲಂತಿ ಕದಂಬಾನಿ ಸ್ಫುಟಂತಿ ಕುಟಜೋದ್ಧಮಾಃ | 
ಮಾದ್ಯಂತಿ ಚಾತಕಾಪ್ಪಪ್ತಾ ಮಾದ್ಯಂತಿ ಚ ಶಿಖಾವಲಾ: ॥ ೪೫ | 


'ದೀಪಕಾವೃತ್ತಾ (ಸತ್ಕಾಂ) (ಯತ್‌) ಆವೃತ್ತಿದೀಪಕಂ, (ತತ್‌) ತ್ರಿವಿಧಂ ಭವೇತ್‌'; 
ದೀಪಕಾಲಂಕಾರವೇ ಆವೃತ್ತಿಯನ್ನು ಹೊಂದಿದಲ್ಲಿ ಅದು ಆವೃತ್ತಿದೀಪಕ ವೆನಿಸುತ್ತದೆ. ಈ 
ಆವೃತ್ತಿದೀಪಕವು-ಪದಾವೃತ್ತಿದೀಪಕ, ಅರ್ಥಾವೃತ್ತಿದೀಪಕ ಮತ್ತು ಪದಾರ್ಥೋಭಯಾ 
ವೃತ್ತಿದೀಪಕವೆಂದು ಮೂರು ವಿಧವಾಗುತ್ತದೆ. 


ಚಂದ್ರಾಲೋಕ 35 
೧. ಪದಾವೃತ್ತಿದೀಪಕಕ್ಕೆ ಉದಾಹರಣೆ 


“ಇಯಂ ಅಂಬುದಮಾಲಾ ವರ್ಷತಿ, ಏಷಾ ಶರ್ವರೀ ಚ ವರ್ಷತಿ', - ಇದು ವರ್ಷಾಕಾಲದ 
ವರ್ಣನೆಯಾಗಿರುವುದರಿಂದ, 'ಈ ಮೇಘಮಾಲೆಯು ನಿರಂತರವಾಗಿ ಮಳೆ ಸುರಿಸುತ್ತದೆ ಮತ್ತು 
ಮಳೆಗಾಲದ ಈ ರಾತ್ರಿಯು ಒಂದು ವರ್ಷದಂತೆ ಆಚರಿಸುತ್ತಿದೆ'- ಎಂಬ ಓರ್ವ ವಿರಹಿಣಿ 
ನಾಯಿಕೆಯು ತನ್ನ ಸಖಿಗೆ ಹೇಳುತ್ತಿರುವ ಮಾತಿದು. ಇಲ್ಲಿ ವರ್ಷತಿ ಎಂಬ ಕ್ರಿಯಾಪದದಲ್ಲಿ 
ಶ್ಲೇಷದಿಂದಾಗಿ ೧. ಮಳೆಸುರಿಸುತ್ತಿದೆ ೨. ವರ್ಷದಂತೆ ಆಚರಿಸುತ್ತಿದೆ - ಎಂಬ ಭಿನ್ನಾರ್ಥಗಳಿದ್ದು 
ಒಂದೇ ಕ್ರಿಯಾಪದವು ಎರಡೂ ವಾಕ್ಕಗಳಲ್ಲಿ ಅನ್ವಿತವಾಗಿರುವುದರಿಂದ ಇದು ಪದಾವೃಶ್ತಿ 
ದೀಪಕವಾಯ್ತು. 

೨. ಅರ್ಥಾವೃತ್ತಿದೀಪಕಕ್ಕೆ ಉದಾಹರಣೆ - 


'ಕದರಬಾನಿ ಉನ್ಮೀಲಂತಿ, ಕುಟಜೋದ್ಧಮಾಃ ಸ್ಫುಟಂತಿ'. ಕದಂಬ ಕುಸುಮಗಳು ಅರಳುತ್ತಿವೆ 
ಮತ್ತು ಕುಟಜೋದ್ಗಮ ಅಂದರೆ ಗಿರಿಮಲ್ಲಿಕಾ ಕುಸುಮಗಳು ಅರಳುತ್ತಿವೆ' ಈ ಉದಾಹರಣೆಯಲ್ಲಿ 
'ಉನ್ಮೀಲಂತಿ, ಸ್ಫುಟಂತಿ' ಎಂಬ ಪದಗಳು ಬೇರೆ ಬೇರೆ ಇದ್ದರೂ, ಇವು ವಿಕಾಸರೂಪ 
ಏಕಾರ್ಥಬೋಧಕಗಳಾಗಿರುವುದರಿಂದ ಇದು ಅರ್ಥಾವೃತ್ತಿದೀಪಕ. 

೩. ಉಭಯಾವೃತ್ತಿದೀಪಕಕ್ಕೆ ಉದಾಹರಣೆ - 

"ಚಾತಕಾಃ ತೃಪ್ತಾಃ ಸಂತಃ ಮಾದ್ಯಂತಿ, ತಥಾ ಶಿಖಾವಲಾಃ ಚ ಮಾದೃೈಂತಿ'. 
'ಮೇಘೋದಕಪಾನದಿಂದ ಚಾತಕಪಕ್ಷಿಗಳು ಮದೋನ್ಮತ್ತವಾಗಿವೆ. ಹಾಗೆಯೇ ಮೇಘಮಾಲೆಯನ್ನು 
ನೋಡಿ ಮಯೂರಗಳೂ ಸಹ ಮದವನ್ನು ಹೊಂದುತ್ತಿವೆ'- ಎಂಬ ಈ ಉದಾಹರಣೆಯಲ್ಲಿ, 
ಮದಪ್ರಾಪ್ತಿರೂಪವಾದ ಏಕಾರ್ಥಬೋದಕವಾದ ಮಾದ್ಯಂತಿ ಎಂಬ ಕ್ರಿಯಾಪದವು ಆವೃತ್ತಿ 
ಹೊಂದಿರುವುದರಿಂದ, ಇಲ್ಲಿ ಪದ ಮತ್ತು ಅರ್ಥ ಈ ಎರಡರ ಆವೃತ್ತಿಯೂ ಇದ್ದು, ಇದು 


ಉಭಯಾವೃತ್ತಿದೀಪಕವಾಗುತ್ತದೆ. 
೧೭. ಪ್ರತಿವಸ್ತೂಪಮಾಲಂಕಾರಃ 
ಈ ಅಲಂಕಾರದಲ್ಲಿ ಸಾಧಾರಣಧರ್ಮವು ವಸ್ತುಪ್ರತಿವಸ್ತುಭಾವವುಳ್ಳದ್ದಾಗಿರುತ್ತದೆ. 
ವಸ್ತುಪ್ರತಿ ವಸ್ತುಭಾವವೆಂದರೆ 'ಏಕಸ್ಕೇವ ಅರ್ಥಸ್ಕ ಆಥವಾ ಧರ್ಮಸ್ಯ ಶಬ್ದಭೇದೇನ ಉಪಾದಾನಂ 
ವಸ್ತು ಪ್ರತಿವಸ್ತುಭಾವಃ'. "ಒಂದೇ ಅರ್ಥ ಅಥವಾ ಧರ್ಮವನ್ನು ಬೇರೆ ಚೇರೆ ಪದದ ಮುಖಾಂತರ 
ಹೇಳುವುದು ವಸ್ತುಪ್ರತಿವಸ್ತುಭಾವವೆನಿಸುತ್ತದೆ.' 
ವಾಕ್ಕಯೋರೇಕಸಾಮಾನ್ಯೇ ಪ್ರತಿವಸ್ತೂಪಮಾ ಮತಾ | 
ತಾಪೇನ ಬ್ರಾಜತೇ ಸೂರಃ ಶೂರಶ್ವಾಪೇನ ರಾಜತೇ ॥ ೪೬ ॥ 
ವಾಕ್ಕಯೋಃ- ಉಪಮಾನೋಪಮೇಯ ವಾಕ್ಮಯೋ, ಏಕಸಾಮಾನ್ಯೇ (ಸತಿ) - ಏಕಸ್ಟೈವ 
ಸಾಮಾನ್ಯಧರ್ಮಸ್ಯ ಅನ್ವಯೇ ಸತಿ, ಪ್ರತಿವಸ್ತೂಪಮಾ (ಇತಿ) ಮತಾ - ಉಪಮಾನ ವಾಕ್ಯ 


36 ಚಂದ್ರಾಲೋಕ 


ಮತ್ತು ಉಪಮೇಯವಾಕ್ಕಗಳಲ್ಲಿ ಒಂದೇ ಸಾಧಾರಣಧರ್ಮದ ಅನ್ವಯವು ವರ್ಣಿತವಾದರೆ, 
ಅದು ಪ್ರತಿಸ್ತುಪಮಾ ಅಲಂಕಾರವಾಗುತ್ತದೆ. 


ಉದಾಹರಣೆ: 'ಸೂರಃ ತಾಪೇನ ಭ್ರಾಜತೇ, ಶೂರು ಚಾಪೇನ ರಾಜತೇ'-'ಸೂರ್ಯನು ತೀಕ್ಷ್ಣವಾದ 
ತನ್ನ ಆತಪದಿಂದ ಪ್ರಕಾಶಿಸುತ್ತಿದ್ದಾನೆ. ಹಾಗೆಯೇ, ಶೂರನು ತನ್ನ ಭಯಂಕರ ಧನುಸ್ಸಿನಿಂದ 
ಪ್ರಕಾಶಿಸುತ್ತಿದ್ದಾನೆ. ಇಲ್ಲಿ ಸೂರ್ಯ- ಉಪಮಾನ, ಶೂರ ಉಪಮೇಯ. ಸೂರ್ಯ ಆತಪದಿಂದ 
ಪ್ರಕಾಶಿಸುತ್ತಿರುವನು- ಎಂಬುದು ಉಪಮಾನ ವಾಕ್ಯ, ಶೂರನು ಧನುಸ್ಸಿನಿಂದ ಪ್ರಕಾಶಿಸುತ್ತಿರುವನು 
- ಎಂಬುದು ಉಪಮೇಯ ವಾಕ್ಯ, ಈ ಎರಡೂ ವಾಕ್ಕಗಳಿಗೂ ಪ್ರಕಾಶನರೂಪವಾದ ಒಂದೇ 
ಸಾಧಾರಣಧರ್ಮವು 'ಭ್ರಾಜತೇ, ರಾಜತೇ' ಎಂಬ ಬೇರೆ ಬೇರೆ ಕ್ರಿಯಾಪದಗಳ ಮುಖಾಂತರ 


ನಿರ್ದಿಷ್ಟವಾಗಿರುವುದರಿಂದ, ಇದು ಪ್ರತಿವಸ್ತೂಪಮಾಲಂಕಾರ. 


೧೮. ದೃಷ್ಟಾಂತಾಲಂಕಾರಃ 


ಧರ್ಮಗಳಲ್ಲಿ ಬಿಂಬಪ್ರತಿಬಿಂಬಭಾವವಿದ್ದಲ್ಲಿ ಅದು ದೃಷ್ಟಾಂತಾಲಂಕಾರ; ವಸ್ತುಪ್ರತಿ 
ವಸ್ತುಭಾವವಿದ್ದಲ್ಲಿ ಅದು ಪ್ರತಿವಸ್ತೂಪಮಾಲಂಕಾರ. ಈ ಎರಡೂ ಅಲಂಕಾರಗಳ ಧರ್ಮಗಳಲ್ಲಿ 
ಬಿಂಬಪ್ರತಿಬಿಂಬಭಾವವೇ ಇರುತ್ತದೆ - ಎಂಬುದು ಗಮನಾರ್ಹ. 
ಚೇದ್ದಿಂಬಪ್ರತಿಬಿಂಬತ್ವಂ ದೃಷ್ಟಾಂತಸ್ತದಲಂಕೃತಿಃ | 
ತ್ವಮೇವ ಕೀರ್ತಿಮಾನ್‌ ರಾಜನ್‌ ವಿಧುರೇವ ಹಿ ಕಾಂತಿಮಾನ್‌ ॥ ೪೭ ॥ 
'ವಾಕ್ಕಯೋ ಬಿಂಬಪ್ರತಿಬಿಂಬತ್ವಂ (ಸ್ಯಾತ್‌) ಚೇತ್‌, ತತ್‌, ದೃಷ್ಟಾಂತ: (ಇತಿ) ಅಲಂಕೃತಿಃ 
(ಭವತಿ? 'ಉಪಮಾನೋಪಮೇಯ ವಾಕ್ಕಗಳಲ್ಲಿ ಹೇಳಲ್ಪಟ್ಟ ಧರ್ಮವು ಬಿಂಬಪ್ರತಿಬಿಂಬ 
ಭಾವದಿಂದ ಕೂಡಿದ್ದಾದರೆ, ಅದು ದೃಷ್ಟಾಂತಾಲಂಕಾರವಾಗುತ್ತದೆ. 'ಬಿಂಬಪ್ರತಿಬಿಂಬ 
ಭಾವೋ ನಾಮ ವಸ್ತುತಃ ಬಿನ್ನಯೋ: ಅಪಿ ಧರ್ಮಯೋಃ ಸಾದೃಶ್ಯಾತ್‌ ಅಭಿನ್ನಯೋಃ 
ಪೃಥಕ್‌ಉಪಾದಾನಂ' ಅಂದರೆ, ಎರಡು ವಾಕ್ಕಗಳಲ್ಲಿ ಭಿನ್ನವಾದ ಎರಡು ಧರ್ಮಗಳು 
ಬಿಂಬಪ್ರತಿಬಿಂಬಭಾವದಿಂದ ಕೂಡಿದ್ದಾದರೆ ಅದು ದೃಷ್ಟಾಂತಾಲಂಕಾರ. 
ಉದಾಹರಣೆ: 'ಹೇ ರಾಜನ್‌, ತ್ವಮೇವ ಕೀರ್ತಿಮಾನ್‌ ಹಿ ವಿಧುರೇವ ಕಾಂತಿಮಾನ್‌ ಹಿ' ಎಲೈ 
ರಾಜನೇ, ನೀನೆ ಕೀರ್ತಿವಂತನಷ್ಟೆ! ಮತ್ತು ಚಂದ್ರನೇ ಕಾಂತಿಮಂತನಪ್ಟೆ " ಇಲ್ಲಿ ರಾಜ- 
ಉಪಮೇಯ, ಚಂದ್ರ- ಉಪಮಾನ. ರಾಜನೇ ಕೀರ್ತಿವಂತ ಎಂಬುದು ಉಪಮೇಯವಾಕ್ಕ, 
ಚಂದ್ರನೇ ಕಾಂತಿಮಂತ ಎಂಬುದು ಉಪಮಾನವಾಕ್ಕ. ಈ ಎರಡೂ ವಾಕ್ಕಗಳಲ್ಲಿ ಹೇಳಿರುವ 
ಸಾಧಾರಣ ಧರ್ಮವಾದ ಕೀರ್ತಿ ಕಾಂತಿಗಳು ಬೇರೆ ಬೇರೆ ಆಗಿದ್ದರೂ, ಶುಭ್ರತ್ವರೂಪ ಸಾಮಾನ್ಯ 
ಧರ್ಮವುಳ್ಳವುಗಳಾದ್ದರಿಂದ, ಈ ಕೀರ್ತಿ - ಕಾಂತಿಗಳಿಗೆ ಬಿಂಬಪ್ರತಿಬಿಂಬಭಾವ ಬಂದು, ಇದು 
ದೃಷ್ಟುಂತಾಲಂಕಾರಮಗುತ್ತದೆ. 


ಚಂದ್ರಾಲೋಕ 37 
೧೯. ನಿದರ್ಶನಾಲಂಕಾರ:ಃ (ತದೆ ಕ್ಛೇದಾ?) 


ಬಿಂಬಪ್ರತಿಬಿಂಬಭಾವಾಪನ್ನವಾದ ಎರಡು ಉಪಮಾನೋಪಮೇಯವಾಕ್ಕಾರ್ಥಗಳಿಗೆ ಪರಸ್ಪರ 
ಐಕ್ಕಾರೋಪವನ್ನು ಹೇಳುವುದು ಈ ಅಲಂಕಾರದ ತತ್ತ್ವ. 


ವಾಕ್ಕಾರ್ಥಯೋಃ ಸದೃಶಯೋರೈಕ್ಕಾರೋಪೋ ನಿದರ್ಶನಾ | 
ಯದ್ದಾತುಃ ಸೌಮೃತಾ ಸೇಯಂ ಪೂರ್ಣೇಂದೋರಕಲಂಕತಾ ॥ ೪೮॥ 


ಈ ನಿದರ್ಶನಾಲಂಕಾರವು 1. ವಾಕ್ಕಾರ್ಥವೃತ್ತಿನಿದರ್ಶನಾ 2. ಪದಾರ್ಥವೃತ್ತಿನಿದರ್ಶನಾ 
3. ಸದರ್ಥಬೋಧನರೂಪಾ ನಿದರ್ಶನಾ 4. ಅಸದರ್ಥಬೋಧನರೂಪಾ ನಿದರ್ಶನಾ ಎಂದು 
ನಾಲ್ಕು ವಿಧವಾಗುತ್ತದೆ. 


1. ವಾಕ್ಯಾರ್ಥವೃತ್ತಿನಿದರ್ಶನಾಲಂಕಾರದ ಲಕ್ಷಣವೆಂದರೆ - 'ಸದೃಶಯೋಃ - ಬಿಂಬ 
ಪ್ರತಿಬಿಂಬಭಾವಾಪನ್ನಯೋ:ಃ ವಾಕ್ಕಾರ್ಥಯೋಃ ಪ್ರತ್ಕಾರೋಪ:ಃ (ಇತಿ ಯತ್‌ ಸಾ) ನಿದರ್ಶನಾ' 
- ಬಿಂಬಪ್ರತಿಬಿಂಬಭಾವಾಪನ್ನವಾದ ಎರಡು ವಾಕ್ಕಾರ್ಥಗಳಿಗೆ' ಪ್ರತ್ಕಾರೋಪವನ್ನು ಹೇಳಿದ್ದಾದರೆ 
ಅದು ವಾಕ್ಕಾರ್ಥವೃಶ್ತಿನಿದರ್ಶನಾಲಂಕಾರ. 
ಉದಾಹರಣೆ : 'ದಾತುಃ ಸೌಮೃತಾ (ಇತಿ) ಯತ್‌, ಸಾ (ಸೌಮೃತಾ) ಪೂರ್ಣೇಂದೋಃ 
ಅಕಲಂಕತಾ'. 'ದಾನಶೀಲನಲ್ಲಿ ಸೌಮ್ಯಸ್ಪಭಾವವೆಂಬುದೇನಿದೆಯೋ, ಅದು ಪೂರ್ಣಚಂದ್ರನಲ್ಲಿರುವ 
ಅಕಲಂಕತೆ (ಯಂತೆ). ಅಂದರೆ ಪೂರ್ಣಚಂದ್ರನಲ್ಲಿ ಹೇಗೆ ಅಕಳಂಕತೆ ಎಂಬುದು ಅಸಂಭವವೋ 
ಹಾಗೆಯೇ ದಾನಶೀಲನಲ್ಲಿ ಸೌಮೃತೆ ಎಂಬುದು ಅಸಂಭವ. ದಾನಶೀಲನಲ್ಲಿ ವಿನಯ ಸಂಪಶ್ತಿಯೇ 
ದುರ್ಲಭ - ಎಂದು ತಾತ್ಪರ್ಯ. 

ಹಣವನ್ನು ಪಡೆಯಬಯಸಿ, ಒಬ್ಬ ದಾನಿಯ ಬಳಿ ಹೋಗಿ, ಆತನಿಂದ ತಿರಸೃತನಾದ ಓರ್ವ 
ನಿರ್ವಿಣ್ಣಯಾಚಕನ ಮಾತಿದು, ಇಲ್ಲಿ 'ದಾನಶೀಲನಲ್ಲಿ ಸೌಮ್ಮತೆಯ ಅಭಾವ' ಎಂಬುದು 
ಉಪಮೇಯ ವಾಕ್ಕಾರ್ಥ. 'ಪೂರ್ಣಚಂದ್ರನಲ್ಲಿ ಅಕಲಂಕತೆಯ ಅಭಾವ'. ಎಂಬುದು ಉಪಮಾನ 
ವಾಕ್ಕಾರ್ಥ. ಈ ಎರಡೂ ವಾಕ್ಕಾರ್ಥಗಳಿಗೂ "ಯತ್‌, ತತ್‌, (ಯತ್‌, ಸಾ) ಶಬ್ದಗಳ ಮುಖಾಂತರ 
ಪ್ರತ್ಕಾರೋಪವನ್ನು ಹೇಳುವುದರಿಂದ (ದಾನಶೀಲನಲ್ಲಿನ ಸೌಮ್ಮತೆ ಪೂರ್ಣಚಂದ್ರನಲ್ಲಿನ 
ಅಕಲಂಕತೆ) ಇದು ಮಕ್ಕಾರ್ಥವೃತ್ತಿನಿದರ್ಶನಾಲಂಕಾರ. 


೨. ಪದಾರ್ಥವೃತ್ತಿನಿದರ್ಶನಾಲಂಕಾರದ ಲಕ್ಷಣವೆಂದರೆ 
ಪದಾರ್ಥವೃತ್ತಿಮಪ್ಯೇಕೇ ವದಂತೃನ್ಶಾಂ ನಿದರ್ಶನಾಂ | 
“ತ್ವನ್ನೇತ್ರಯುಗಲಂ ಧತ್ತೇ ಲೀಲಾಂ ನೀಲಾಂಬುಜನ್ಮನೋಃ ॥೪೯॥ 


'ಏಕೇ-ಕೇಚನ ಅಲಂಕಾರಿಕಾ, ಪದಾರ್ಥವೃತ್ತಿಂ ಅಪಿ ಅನ್ಯಾಂ ನಿದರ್ಶನಾಂ ವದಂತಿ". 'ಒಂದು 
ಪದಾರ್ಥದಲ್ಲಿ ಬೇರೊಂದು ಧರ್ಮದ ಆರೋಪವನ್ನು ವರ್ಣಿಸಿದ್ದಾದರೆ, ಅದಕ್ಕೂ ಪದಾರ್ಥವೃಶ್ತಿ 
ನಿದರ್ಶನಾ ಎಂಬ ಹೆಸರಿನ ಒಂದು ಭೇದವನ್ನು ಕೆಲವು ಆಲಂಕಾರಿಕರು ಒಪ್ಪಿದ್ದಾ! ರೆ. 


38 ಚಂದ್ರಾಲೋಕ 


ಉದಾಹರಣೆ : (ಹೇ ಕಾಂತೇ) ತ್ವನ್ನೇತ್ರಯುಗಲಂ ನೀಲಾಂಬುಜನ್ಮನೋಃ ಲೀಲಾಂ ಧತ್ತೇ" - 
'ಎಲೌ ಕಾಂತೆಯೇ, ನಿನ್ನ ಎರಡೂ ನೇತ್ರಗಳು ಎರಡು ನೀಲ ನೈದಿಲೆಗಳ ವಿಲಾಸವನ್ನು ಹೊಂದಿವೆ- 
ಎಂಬ ಈ ಉದಾಹರಣೆಯಲ್ಲಿ ನೀರು ನೈದಿಲೆಗಳ ಸಂಬಂಧವಾದ ಲೀಲಾರೂಪದ ಧರ್ಮವನ್ನು 
ನಯನಯುಗಲದಲ್ಲಿ ಆರೋಪಿಸಿ ವರ್ಣಿಸಿರುವುದರಿಂದ ಇದು ಪದಾರ್ಥವೃತ್ತಿ ನಿದರ್ಶನಾಲಂಕಾರ. 
ಅಸದರ್ಥಬೋಧನರೂಪಾ ನಿದರ್ಶನಾ ಸದರ್ಥಬೋಧನ ರೂಪಾ ನಿದರ್ಶನಾ 


ಆಪರಾಂ ಭೋಧನಂ ಪ್ರಾಹುಃ ಕ್ರಿಯಯಾಸತ್ಸದರ್ಥಯೋಃ। 

'ಕ್ರಿಯಯಾ ಎ ಯತ್ಕಿಂಚಿತ್ಯಿಯಾವಿಶಿಷ್ಟಸ್ಮ  ಕಸೃಚಿದರ್ಡಸ್ಮ ಕ್ರಿಯಯಾ, 
ಆಸತ್ಸದರ್ಥಯೋಃ ಎ ಅಸದರ್ಶಸೃ, ಸದರ್ಥಸ್ಯಚ, ಬೋಧನಂ (ಅಪಿ) ಅಪರಾಂ ನಿದರ್ಶನಾಂ 
(ಕೇಚನ) ಪ್ರಾಹುಃ" - "ಒಂದು ವಿಶಿಷ್ಟ ಕ್ರಿಯೆಯಿಂದ ಕೂಡಿರುವ ಒಂದು ಪದಾರ್ಥದ ಆ 
ಕ್ರಿಯೆಯು ಅಸದರ್ಥವನ್ನಾಗಲೀ ಅಥವಾ ಸದರ್ಥವನ್ನಾಗಲೀ ಬೋಧಿಸಿದಂತೆ ವರ್ಣನೆ 
ಮಾಡಿದ್ದಾದರೆ, ಅದೂ ಸಹ ಒಂದು ನಿದರ್ಶನಾಲಂಕಾರವಾಗುತ್ತದೆ. ಅಂದರೆ - ಯಾವುದೇ 
ಒಂದು ಅರ್ಥವು ಯಾವುದಾದರೊಂದು ಕ್ರಿಯೆಯನ್ನು ಮಾಡಿಕೊಡುವುದಾಗಿದ್ದು ದೃಷ್ಟಾಂತ 
ರೂಪವಾದ ಆ ಕ್ರಿಯೆಯ ಮುಖಾಂತರ ಬೇರೆಯವರಿಗೆ, ಅಸತ್‌( ಅನಿಷ್ಟಸೂಚಕ) ಅಥವಾ ಸತ್‌ 
(ಇಷ್ಟ ಸೂಚಕ) ಅರ್ಥವನ್ನು ಬೋಧಿಸುವುದಾಗಿ ನಿಬದ್ಧವಾದರೆ, ಆ ಬೋಧನೆಯೂ ಕೂಡ 
ಬೇರೊಂದು ನಿದರ್ಶನಾಲಂಕಾರವಾಗುತ್ತದೆಂದು ಕೆಲವು ಆಲಂಕಾರಿಕರು ವಿವರಿಸುತ್ತಾರೆ. 


೩. ಅಸದರ್ಥಬೋಧನರೂಪಾ ನಿದರ್ಶನಾ “ ಅಲಂಕಾರಕ್ಕೆ ಉದಾಹರಣೆ : 
ನಶ್ಶೇದ್ರಾಜ ವಿರೋಧೀತಿ ಕ್ಷೀಣಂ ಚಂದ್ರೋದಯೇ ತಮಃ ॥೫೦॥ 


'ಚಂದ್ರೋದಯೇ (ಸಮಯೇ) ತಮಃ' ರಾಜವಿರೋಧಿ ನಶ್ಯೇತ್‌ ಇತಿ (ಟೋಧಯತ್‌ಸತ್‌) 
ಕ್ಷೀಣಂ (ಅಭವತ್‌). “ಚಂದ್ರೋದಯ ಸಂದರ್ಭದಲ್ಲಿ ಅಂಧಕಾರವು - ರಾಜ (ಚಂದ್ರ) 
ಎರೋಧಿಯಾದವನು ನನ್ನಂತೆಯೇ ನಾಶವನ್ನು ಹೊಂದುವನು - ಎಂದು ಬೋಧಿಸುವುದಾಗಿ 
ನಪ್ಪವಾಯಿತು'. ಇಲ್ಲಿ ರಾಜನ್‌ ಶಬ್ದಕ್ಕೆ - ಚಂದ್ರ - ಮತ್ತು ನೃಪತಿ ಎಂಬ ಎರಡೂ ಅರ್ಥಗಳನ್ನು 
ಇಟ್ಟುಕೊಳ್ಳಬೇಕು. ಆದ್ದರಿಂದ 'ಚಂದ್ರನೊಡನೆ ವಿರೋಧವನ್ನು ಹೊಂದಿರುವ ತಮಸ್ಸು ಹೇಗೆ 
ನಾಶಹೊಂದುತ್ತದೋ, ಹಾಗೆಯೇ ರಾಜವಿರೋಧಿಯೂ ಸಹ ನಾಶ ಹೊಂದುವನು. ಎಂದು 
ಬೋಧಿಸುವುದಾಗಿ ಕತ್ತಲೆಯು ನಪ್ಪವಾಯಿತು - ಎಂಬ ಈ ವಾಕ್ಕದಲ್ಲಿ 'ರಾಜವಿರೋಧಿಯು 
ಹೀಗೆಯೇ ನಾಶಹೊಂದುವನು. ಎಂಬ ಅಸದರ್ಥಬೋಧನೆ ಇರುವುದರಿಂದ ಇದು 
ಅಸದರ್ಥಬೋಧನರೂಪ ನಿದರ್ಶನಾಲಂಕಾರ. 


ಚಂದ್ರಾಲೋಕ 39 
೪, ಸದರ್ಥಬೋಧನರೂಪಾ ನಿದರ್ಶನಾ - ಅಲಂಕಾರಕ್ಕೆ ಉದಾಹರಣೆ 


ಉದಯನ್ನೇವ ಸವಿತಾ ಪದ್ಮೇಷ್ಟರ್ಪಯತಿ ಶ್ರಿಯಂ | 
ವಿಭಾವಯನ್ಸಮೃದ್ಧೀನಾಂ ಫಲಂ ಸುಹೃದನುಗ್ರಹಂ ॥೫೧ ॥ 


'ಸವಿತಾ ಉದಯನ್‌ ಸನ್‌ ಏವ, ಸಮೃದ್ಧೀನಾಂ ಸುಪ್ಯದನುಗ್ರಹಂ ಫಲಂ ವಿಭಾವಯನ್‌, 
ಪದ್ಮೇಷು ಶ್ರಿಯಂ (ಕಾಂತಿಂ, ಸಮೃದ್ಧಿಂಚ) ಅರ್ಷಯತಿ' 'ಸೂರ್ಮನು ಉದಯಿಸುತ್ತಿರುವಾಗಲೇ - 
ಸಮೃದ್ಧಿಗಳಿಗೆ ಮಿತ್ರರನ್ನು ಅನುಗ್ರಹಿಸುವುದೇ ಫಲವು- ಎಂದು ಬೇರೆಯವರಿಗೆ ಬೋದಿಸುತ್ತಾ, 
ಪದ್ಮಗಳಲ್ಲಿ ಕಾಂತಿಯನ್ನೂ ಮತ್ತು ಸಮೃದ್ಧಿಯನ್ನೂ ನೀಡುತ್ತಾನೆ. ಅಂದರೆ, ಸೂರ್ಯನು ತಾನು 
ಉದಯ (ಏಳಿಗೆ) ವನ್ನು ಹೊಂದುವಾಗ ಕಮಲಗಳಲ್ಲಿ ಲಕ್ಷಿ ಸಿಯನ್ನು (ಕಾಂತಿಯನ್ನು) 
ಇಡತಕ್ಕವನಾಗಿ, ಈ ಲಕ್ಷ್ಮಿಯ ಇಡುವಿಕೆಯ ರೂಪವಾದ ಪ್ರಕ್ರಿಯೆಯಿಂದ, ಸಂಪತ್ಸಮೃದ್ಧಿಗಳ 
ಮುಖ್ಯ ಫಲವೆಂದರೆ ಸುಹೃದನುಗ್ರಹವೇ ಆಗಿರುತ್ತದೆ- ಎಂಬ ಶ್ರೇಯಸ್ಕರವಾದ ಅರ್ಥವನ್ನು 
ಬೇರೆಯವರಿಗೆ ಬೋಧಿಸುವವನಾಗಿ ಇಲ್ಲಿ ವರ್ಣಿತನಾಗಿರುವುದರಿಂದ, ಇದು 
ಸದರ್ಥಬೋಧನರೂಪಾ ನಿದರ್ಶನಾಲಂಕಾರ. 


೨೦. ವ್ಯತಿರೇಕಾಲಂಕಾರಃ 


ಉಪಮಾನ ಉಪಮೇಯಗಳಲ್ಲಿ ವೈಲಕ್ಷಣ್ಮವನ್ನು ಪ್ರತಿಪಾದಿಸಿದ್ದೇ ಆದರೆ ಅದು 
ವೃತಿರೇಕಾಲಂಕಾರ. 


ವೃತಿರೇಕೋ ವಿಶೇಷಶ್ವೇದುಪಮೇಯೋಪಮಾನಯೋಃ | 
ಶೈಲಾ ಇವೋನ್ನತಾಃ ಸಂತಃ ಕಿಂತು ಪ್ರಕೃತಿಕೋಮಲಾಃ || ೫೨॥ 


"ಉಪಮೇಯೋಪಮಾನಯೋಃ: ವಿಶೇಷಃ (ವರ್ಣಿತಃ) ಚೇತ್‌, (ಅಯಂ) ವೃತಿರೇಕಃ 
(ಇತ್ಯಲಂಕಾರಃ ಭವತಿ)' ಉಪಮೇಯ ಮತ್ತು ಉಪಮಾನಗಳಲ್ಲಿ ವೈಲಕ್ಷ್ಮಣ್ಯ (ಇ ವಿಶೇಷ) ವನ್ನು 
ವರ್ಣಿಸಿದ್ದೇ ಆದರೆ, ಅದು ವೃತಿರೇಕಾಲಂಕಾರ. 


ಈ ವ್ಯತಿರೇಕಾಲಂಕಾರವು 1. ಉಪಮೇಯಾಧಿಕ್ಕಪರ್ಯವಸಾಯೀ 2. ಉಪಮೇಯ 
ನ್ಕೂನತ್ವಪರ್ಯವಸಾಯೀ 3.ಅನುಭಯಪರ್ಯವಸಾಯೀ ಎಂದು ಮೂರು ವಿಧವಾಗಿರುತ್ತದೆ. 
ಪ್ರಕೃತ ಉದಾಹರಣೆಯು ಮೊದಲನೆಯ ವಿಧಕ್ಕೆ ಕೊಟ್ಟಿರುವುದಾಗಿದೆ. 

“ಸಂತಃ ಶೈಲಾಃ ಇವ ಉನ್ನತಾಃ ಕಿಂತು ಪ್ರಕೃತಿಕೋಮಲಾಃ 'ಸತ್ತುರುಷರು ಪರ್ವತಗಳಂತೆ 
ಉನ್ನತರೇ ಆಗಿದ್ದರೂ, ಸ್ವಾಭಾವಿಕವಾಗಿಯೇ ಅವರು ಕೋಮಲಸ್ವಭಾವವುಳ್ಳವರು. ಆದರೆ, 
ಪರ್ವತಗಳು ಸ್ವಾಭಾವಿಕವಾಗಿಯೇ ಕರಿಣಸ್ವಭಾವವುಳ್ಳವು' ಇಲ್ಲಿ ಉಪಮಾನವಾದ ಶೈಲದ 
ಅಪೇಕ್ಷಯಾ, ಉಪಮೇಯವಾದ ಸತ್ಪುರುಷರು ಪ್ರಕೃತಿಕೋಮಲರು ಎಂದು ಉಪಮೇಯದ 
ಆಧಿಕೃವನ್ನು ವರ್ಣಿಸಿರುವುದರಿಂದ, ಇದು ಉಪಮೇಯಾಧಿಕ್ಕಪರ್ಯವಸಾಯೀವ್ಯತಿರೇಕಾಲಂಕಾರ. 


ಇನ್ನುಳಿದ ಎರಡು ಭೇದಗಳ ಉದಾಹರಣೆಗಳನ್ನು ಹೀಗೆಯೇ ಊಹಿಸಿಕೊಳ್ಳಬೇಕು. 


40 ಚಂದ್ರಾಲೋಕ 
೨೧. ಸಹೋಕ್ತೃಲಂಕಾರಃ 


'ಸಹ (ಇ ಒಡನೆ) ಎಂಬ ಪದದ ಯೋಗವಿದ್ದು, ಇದು ಚಮತ್ಕಾರಾದಾಯಕವಾಗಿದ್ದರೆ, 
ಸಹೋಕ್ತ್ನಲಂಕಾರವೆನಿಸುತ್ತದೆ.. 'ಪುತ್ರೇಣ ಸಹ ಆಗತಃ ಪಿತಾ' ಎಂಬಲ್ಲಿ ಯಾವುದೇ 
ಚಮತ್ಕಾರವಿಲ್ಲವಾದ್ದರಿಂದ ಇದು ಅಲಂಕಾರವಾಗುವುದಿಲ್ಲ. 'ಸಹ' ಯೋಗವಿದ್ದಾಗ ತೃತೀಯಾ 
ಎಭಕ್ತಿ ಬರುತ್ತದೆ. 

ಸಹೋಕ್ತಿಃ ಸಹಭಾವಶ್ಚೇದ್ದಾ ್ಸಿಸತೇ ಜನರಂಜನಃ | 
ದಿಗಂತಮಗಮತ್ತಸ್ಕ ಕೀರ್ತಿ ಪ್ರತೃರ್ಥಿಭಿ: ಸಹ ॥೫೩॥ 

“ಜನರಂಜನಃ ಸಹಭಾವ: ಭಾಸತೇ ಚೇತ್‌ ಸಹೋಕ್ತಿ: (ಇತ್ಯಲಂಕಾರು/. 'ಲೋಕ ರಂಜಕವಾದ 
ರೀತಿಯಲ್ಲಿ ಸಹಭಾವದ ವರ್ಣನೆಯಾದುದಾದರೆ, ಅದು ಸಹೋಕ್ತೈಲಂಕಾರ' ಲೋಕರಂಜಕವೆಂದರೆ 
ಸಹೃದಯರ ಹೃದಯಕ್ಕೆ ಆಹ್ಲಾದಕಾರಿ- ಎಂದರ್ಥ. 
ಉದಾಹರಣೆ : 'ತಸ್ಕ (ರಾಜ್ಯ) ಕೀರ್ತಿ: ಪ್ರತೃರ್ಥಿಭಿಃ ಸಹ ದಿಗಂತಂ ಅಗಮತ್‌" 'ಆ ರಾಜನ 
ಕೀರ್ತಿಯು ಶತ್ರುಗಳೊಡನೆ ದಿಗಂತವನ್ನು ವ್ಯಾಪಿಸಿತು. ಅಂದರೆ ಪರಾಜಿತರಾದ ಶತ್ರುಗಳು 
ಪಲಾಯನಮಾಡಿ ದಿಗಂತಗಳನ್ನು ಸೇರಿ, ಅಲ್ಲಿ ಅವನ ಪರಾಕ್ರಮಾದಿಗಳನ್ನು ಕೊಂಡಾಡಿದರು- 
ಎಂದು ಭಾವ. ಇಲ್ಲಿ, ಕೀರ್ತಿ ಮತ್ತು ಶತ್ರುಗಳ ಸಹಭಾವವು ಚಮತ್ಕಾರವಾಗಿ ವರ್ಣಿತ 
ವಾಗಿರುವುದರಿಂದ ಇದು ಸಹೋಕ್ತ್ಯಲಂಕಾರ. 


೨೨. ವಿನೋಕ್ತ್ಯಲಂಕಾರ: (ತದ್ದೆ ಕ್ಸೇದಾ)) 


'ವಿನಾ' ಎಂದರೆ ಹೊರತಾಗಿ ಎಂದರ್ಥ. 'ಸಹ' ಎಂಬುದಕ್ಕೆ ಇದು ವಿರುದ್ಧ ಪದ. ಒಂದಂಶ 
ವಿಲ್ಲದೆ ಒಂದು ವಸ್ತುವು ಹೀನತ್ವವನ್ನೂ ಹೊಂದಬಹುದು ಅಥವಾ ರಮ್ಮತೆಯನ್ನೂ 
ಹೊಂದಬಹುದು. ಇದೂ ಸಹ ಒಂದು ರೀತಿಯ ಚಮತ್ಕಾರವೇ ಆಗಿರುತ್ತದೆ. ಈ ಅಲಂಕಾರವು 
ಈ ಅಂಶದ ಆಧಾರದಿಂದಾಗಿ 1. ಕಿಂಚಿದ್ದಿನಾ ಹೇಯಸ್ವರೂಪ 2. ಕಿಂಚಿದ್ವಿನಾ ರಮ್ಮಸ್ವರೂಪ 
- ಎಂದು ಎರಡು ವಿಧವಾಗುತ್ತದೆ. 


೧. ಕಿಂಚಿದ್ದಿನಾ ಹೇಯಸ್ಟರೂಪ - ವಿನೋಕ್ಷ್ಯಲಂಕಾರಃ 
ವನೋತ್ತಿಶ್ವೇದ್ವಿನಾ ಕಿಂಚಿತ್‌ ಪ್ರಸ್ತುತಂ ಹೀನಮುಚ್ಛತೇ | 
ವಿದ್ಯಾ ಹೃದ್ಯಾಪಿ ಸಾವದ್ಯಾ ವಿನಾ ವಿನಯಸಂಪದ೦ || ೫೪] 


'ಕಿಂಚಿಬ್ಬಿನಾ ಪ್ರಸ್ತುತಂ ಹೀನಂ ಉಚ್ಯತೇ ಚೇತ್‌ (ಸು) ವಿನೋತ್ತಿ:' 'ರ್ಮಾವಸ್ತುವು ಒಂದಂಶ 
ಹೊರತಾಗಿರುವುದರಿಂದ ಹೀನವೆಂದು ವರ್ಣಿತವಾದಲ್ಲಿ ಅದು ಮೊದಲನೆಯ ವಿನೋಕ್ತೈಲಂಕಾರ'. 
ಉದಾಹರಣೆ: ವಿದ್ಧಾ ಹೃದ್ಯಾ ಅಪಿ, ಎನಯಸಂಪದಂ ಎನಾ ಸಾ ಅವದ್ಯಾ 'ವಿದ್ಧೆಯು ಹೃದ್ಯವೇ 
(ಮನೋಹರವೇ) ಆಗಿದ್ದರೂ, ವಿನಯವೆಂಬ ಸಂಪತ್ತು ಅದರಲ್ಲಿ ಇಲ್ಲದೇ ಇದ್ದಲ್ಲಿ ಅದು 


ಚಂದ್ರಾಲೋಕ 41 
ನಿಂದೃವೇ ಆಗುತ್ತದೆ. ಇಲ್ಲಿ ವಿನಯ ಸಂಪತ್ತಿಯನ್ನು ಹೊಂದಿರದ ವಿದ್ಯೆಯು 
ನಿಂದ್ಕವೆಂದು ಕಂಚಿದ್ದಿನಾ ಹೀನತ್ವವನ್ನು ವರ್ಣಿಸಿರುವುದರಿಂದ ಇದು 
ಕಿಂಚಿದ್ದಿನಾಹೇಯಸ್ವರೂಪ ವಿನೋಕ್ತ್ಯಲಂಕಾರ. 


೨. ಕಿಂಚಿದ್ವಿನಾರಮೃಸ್ವರೂಪ ವಿನೋಕ್ತ್ಯಲಂಕಾರಃ 


ತಚ್ಚೇತ್‌ ಕಿಂಚಿದ್ವಿನಾ ರಮ್ಯಂ ವಿನೋಕ್ತಿಃ ಸಾಪಿ ಕಥೃತೇ | 
ವಿನಾ ಖಲೈರ್ವಿಭಾತ್ಯೇಷಾ ರಾಜೇಂದ್ರ ಭವತಃ ಸಭಾ 1೫೫ || 


'ತತ್‌ ಎ ವರ್ಣ್ಯಂ ವಸ್ತು, ಕಿಂಚಿದ್ದಿನಾ ರಮ್ಯಂ ಚೇತ್‌, ಸಾಪಿ ವಿನೋಕ್ತಿಃ (ಇತಿ) ಕಥೃತೇ, 
'ಒಂದು ವರ್ಣ್ಮವಸ್ತುವು ಒಂದಂಶಹೊರತಾಗಿ ರಮ್ಮವೇ ಆಗಿದೆ ಎಂದು ವರ್ಣಿತವಾದರೆ, ಅದು 
ಎರಡನೆಯದಾದ ಕಂಚಿದ್ದಿನಾರಮ್ಮಸ್ವರೂಪ ವಿನೋಕ್ಷ್ಯಲಂಕಾರವಗುತ್ತದೆ. 
ಉದಾಹರಣೆ : 'ಹೇ ರಾಜೇಂದ್ರ ! ಭವತಃ ಏಷಾ ಸಭಾ ಖಲೈಃ ವಿನಾ ವಿಭಾತಿ', 'ಎಲೈ ರಾಜ 
ಶ್ರೇಷ್ಠನೇ! ನಿನ್ನ ಈ ಸಭೆಯು ದುಷ್ಪಜನರಿಲ್ಲದೇ ಶೋಭಿಸುತ್ತಿದೆ. ಈ ಉದಾಹರಣೆಯಲ್ಲಿ 
ಖಲಜನರ ಸಂಪರ್ಕವಿಲ್ಲದೇ ಸಭೆಯು ಶೋಭಿಸುತ್ತಿದೆ ಎಂದು ವರ್ಣಿಸಿರುವುದರಿಂದ, ಇದು 
ಕಿಂಚಿದ್ವಿನಾರಮೃಸ್ವರೂಪವಿನೋಕ್ತ್ಕಲಂಕಾರ. 


೨೩. ಸಮಾಸೋಕ್ತ್ಯಲಂಕಾರ: 


'ಸಮಾಸೇನ- ಸಂಕ್ಷೇಪೇಣ ಉಕ್ತಿ: ಸಮಾಸೋಕ್ತಿಃ'. ಸಂಕ್ಷೇಪವಾಗಿ ಪ್ರಕೃತ ಮತ್ತು ಆಪ್ರಕೃತ 
ವೃತ್ತಾಂತಗಳೆರಡನ್ನೂ ವರ್ಣಿಸುವುದರಿಂದ ಇದು ಸಮಾಸೋಕ್ತಿ - ಎಂಬ ಅನ್ವರ್ಥ ನಾಮವುಳ್ಳದ್ದು. 
ಪ್ರಸ್ತುತವೃತ್ತಾಂತಕ್ಕೆ ಸಂಬಂಧಿಸಿದಂತೆ ಹೇಳಿರುವ ವಿಶೇಷಣಗಳು ಅಪ್ರಸ್ತುತಕ್ಕೂ ಅನ್ವಯಗೊಂಡು, 
ಅದರಿಂದ ಅಪ್ರಸ್ತುತ ವೃತ್ತಾಂತವು ಪ್ರತೀತವಾಗುವುದಾದರೆ, ಅದು ಸಮಾಸೋಕ್ತೃಲಂಕಾರ. 
ಹೀಗೆ ಪ್ರತೀತವಾದ ಅಪ್ರಸ್ತುತವೃತ್ತಾಂತ ಮತ್ತು ವಾಚ್ಯವಾಗಿರುವ ಪ್ರಸ್ತುತವೃತ್ತಾಂತಗಳಿಗೆ 
ಆರೋಪವನ್ನು ಹೇಳುವುದು ಈ ಅಲಂಕಾರದ ತತ್ತ್ವ. 


ಸಮಾಸೋಕ್ತಿ: ಪರಿಸ್ಫೂರ್ತಿಃ ಪ್ರಸ್ತುತೇ,ಪ್ರಸ್ತುತಸ್ಯ ಚೇತ್‌ | 
ಆಯಮೈೆಂದ್ರೀಮುಖಂ ಪಶ್ಯ ರಕ್ತಶ್ಚುಂಬತಿ ಚಂದ್ರಮಾಃ ॥ ೫೬॥ 


'ಪ್ರಸ್ತುತೇ ೬ ಪ್ರಸ್ತುತವೃತ್ತಾಂತೇ ವರ್ಣಿತೇ ಸತಿ, ಆಪ್ರಸ್ತುತಸ್ಯ ಪರಿಸ್ಫೂರ್ತಿಃ 
ಚೇತ್‌ ಸಮಾಸೋಕ್ತಿಃ (ಇತಿ ಅಲಂಕಾರು). 'ಒಂದು ಪ್ರಸ್ತುತವೃತ್ತಾಂತವನ್ನು ವರ್ಣಿಸುವಾಗ, 
ವಿಶೇಷಣಗಳ ಸಾಮ್ಯಬಲದಿಂದ ಅಪ್ರಸ್ತುತವೃತ್ತಾಂತವು ತೋರಿದ್ದಾದರೆ, ಅದು 
'ಸಮಾಸೋಕ್ತಲಂಕಾರ. 
ಉದಾಹರಣೆ : ಓರ್ವ ಕಾಮುಕನು ಓರ್ವ ಕಾಮುಕಿಯನ್ನು ಕುರಿತು ಹೇಳುವ ಮಾತಿದು. 'ಹೇ 
ಪ್ರಿಯೇ ಆಯಂ ಚಂದ್ರಮಾಃ ರಕ್ತಃ (ಸನ್‌) ಐಂದ್ರೀಮುಖಂ ಚುಂಬತಿ ಪಶ್ಯ' 'ಎಲೌ ಪ್ರಿಯಳೇ! 
ರಕ್ತವರ್ಣದಿಂದ ಕೂಡಿದವನಾಗಿ ಈ ಚಂದ್ರನು ಪೂರ್ವದಿಗಂತವನ್ನು ಸ್ಪರ್ಶಿಸುತ್ತಿದ್ದಾನೆ. ನೋಡು. 


42 ಚಂದ್ರಾಲೋಕ 
ಇಲ್ಲಿ ಚಂದ್ರೋದಯದ ವರ್ಣನೆ ಪ್ರಸ್ತುತವಾಗಿರುತ್ತದೆ. ಈ ವೃತ್ತಾಂತಕ್ಕೆ ಕೊಟ್ಟಿರುವ ಪದಗಳಲ್ಲಿನ 
ಅಥವಾ ವಿಶೇಷಣಗಳಲ್ಲಿನ ಶ್ಲೇಷಾದಿಗಳಿಂದ ಅಪ್ರಸ್ತುತವೃತ್ತಾಂತವೊಂದು ಪ್ರತೀತವಾಗುತ್ತದೆ. 
ಹೇಗೆಂದರೆ - ಐಂದ್ರೀ ಎಂಬಲ್ಲಿನ ಸ್ತ್ರೀಲಿಂಗ ಪದಪ್ರಯೋಗದಿಂದ, ನಾಯಿಕೆಯೋರ್ವಕ ಪ್ರತೀತಿ, 
ಮುಖಶಬ್ದಕ್ಕೆ - ಪ್ರುರಂಭ ಮತ್ತು ವದನ ಎಂಬ ಶ್ಲೇಷೆ, ರಕ್ತ; ಎಂಬ ಪದಕ್ಕೆ 
ರಕ್ತವರ್ಣವಿಶಿಷ್ಟ ಮತ್ತು ಅನುರಾಗವಿಶಿಪ್ಪ ಎಂಬ ಶ್ಲೇಷೆ, ಚುಂಬತಿ ಎಂಬ ಕ್ರಿಯಾಪದಕ್ಕೆ 
ಸಂಸ್ಪರ್ಶನ ಮತ್ತು ವದನಸಂಯೋಗ (ಚುಂಬನ) ಎಂಬ ಶ್ಲೇಷೆ, ಚಂದ್ರಮಾಃ ಎಂಬ ಪುಲ್ಲಿಂಗ 
ಪ್ರಯೋಗದಿಂದ ಕಾಮುಕನ ಪ್ರತೀತಿ - ಈ ಎಲ್ಲವುಗಳಿಂದ 'ಅನುರಾಗಿಯಾದ ಕಾಮುಕನೋರ್ವನು 
ತನ್ನ ಪ್ರಿಯೆಯ ಮುಖವನ್ನು ಚುಂಬಿಸುತ್ತಿರುವನು' ಎಂಬ ಅಪ್ರಸ್ತುತ ವೃತ್ತಾಂತವು ಪ್ರತೀತವಾಗುತ್ತದೆ 
ಮತ್ತು ಈ ವೃತ್ತಾಂತಗಳಿಗೆ ಆರೋಪವು ಈ ಅಲಂಕಾರದ ತತ್ತ್ವ. ಅಂದರೆ, ಚಂದ್ರನೆಂಬ ಕಾಮುಕನು, 
ಪೂರ್ವದಿಗಂಗನೆಯೆಂಬ ನಾಯಿಕೆಯ ಪ್ರಾರಂಭವೆಂಬ ಮುಖವನ್ನು ಸಂಸ್ಪರ್ಶನರೂಪ 
ಚುಂಬಿಸುತ್ತಿರುವನು - ಎಂಬುದು ಆರೋಪ. ಆದ್ದರಿಂದ ಇದು ಸಮಾಸೋಕ್ತ್ಯಲಂಕಾರ. 


೨೪. ಪರಿಕರಾಲಂಕಾರಃ 


ವಿಶೇಷ್ಠಗಳಿಗೆ ವಿಶೇಷಣಗಳನ್ನು ಹೇಳುವುದು ರೂಢಿಯಷ್ಟೆ 1 ಆದರೆ ಈ ವಿಶೇಷಣಗಳು 
ಅರ್ಥಗರ್ಭಿತವಾಗಿದ್ದಲ್ಲಿ ಮಾತ್ರ ಇವುಗಳ ಸಾರ್ಥಕ್ಕ. ಇಂತಹ ಸಾರ್ಥಕ ವಿಶೇಷಣಗಳ 
ಪ್ರಯೋಗವೇ ಈ ಅಲಂಕಾರ. 


ಅಲಂಕಾರ: ಪರಿಕರಃ ಸಾಭಿಪ್ರಾಯವಿಶೇಷಣೆ: | 
ಸುಧಾಂಶುಕಲಿತೋತ್ತಂಸಸ್ತಾಪಂ ಹರತು ವಃ ಶಿವ: ॥ ೫೭॥ 


'ಸಾಭಿಪ್ರಾಯ ವಿಶೇಷಣ: ಪರಿಕರ: (ಇತಿ) ಅಲಂಕಾರ:'. ಅರ್ಥ - 'ವಿಶೇಷಗರ್ಭಿತವಾದ 
ವಿಶೇಷಣಗಳಿರುವ ಕಾರಣ ಪರಿಕರಾಲಂಕಾರವಾಗುತ್ತದೆ. ಅಂದರೆ ವಿಶೇಷಣಗಳು ವಿಶೇಷಾರ್ಥ 
ಬೋಧಕವಾಗಿ ಸಾರ್ಥಕಗಳಾಗಿರಬೇಕು ಎಂದು ತಾತ್ಪರ್ಯ. 


ಉದಾಹರಣೆ: 'ಸುಧಾಂಶುಕಲಿತೋತ್ತಯ ಶಿಮ ಮ ತಾಪಂ ಹರತು' 'ಚಂದ್ರನನ್ನು ತನ್ನ ಶಿರಸ್ಸಿನಲ್ಲಿ 
ಧರಿಸಿರುವ ಶಿವನು ನಿಮ್ಮಮನಸ್ಸಿನ ತಾಪವನ್ನು ಹೋಗಲಾಡಿಸಲಿ. ಈ ಉದಾಹರಣೆ ಯಲ್ಲಿ 
ಶಿವನಿಗೆ ಸುಧಾಂಶುಕಲಿತೋತ್ತಂಸಃ ಎಂಬ ವಿಶೇಷಣವನ್ನು ಕೊಡಲಾಗಿದೆ. ಚಂದ್ರನ ಕಿರಣಗಳಲ್ಲಿ 
ತಾಪಹರಣಸಾಮರ್ಥ್ಯವಿರುವುದರಿಂದ, ಅಂತಹ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿರುವ ಶಿವನಲ್ಲಿ 
ಮನಸ್ತಾಪಹರಣಸಾಮರ್ಥ್ಯ ಸಹಜವಾಗಿಯೇ ಇರುತ್ತದೆಯೆಂಬ ಅರ್ಥವು ಪ್ರಶೀತವಾಗುವುದರಿಂದ, 
ಇದು ಪರಿಕರಾಲಂಕಾರ. 


೨೫. ಹರಿಕರಾಂಕುರಾಲಂಕಾರ; 


ವಿಶೇಷಣಗಳ ಅನ್ವರ್ಥತೆಯು ಪರಿಕರಾಲಂಕಾರವಾದರೆ, ವಿಶೇಷ್ಠವು ಅಭಿಪ್ರಾಯಗರ್ಭಿತ 
ವಾಗಿದ್ದಲ್ಲಿ ಪರಿಕರಾಂಕುರಾಲಂಕಾರವಾಗುತ್ತದೆ. ಇದು ಪರಿಕರದ ಅಂಕುರದಂತಿರುವುದು ಎಂಬುದು 
ಅನ್ಫರ್ಥತೆ. ವಿಶೇಷ್ಠದ ಅನ್ವರ್ಥತೆ - ಇದರ ತತ್ತ್ವ. 


ಚಂದ್ರಾಲೋಕ 43 


ಸಾಬೀಪ್ರಾಯೇ ವಿಶೇಷ್ಟೇ ತು ಭವೇತ್‌ ಪರಿಕರಾಂಕುರ: | 
ಚತುರ್ಣಾಂ ಪುರುಷಾರ್ಥಾನಾಂ ದಾತಾ ದೇವಶ ಶ್ವತುರ್ಭುಜಃ ॥೫೮ | 


ವಿಶೇಷ್ಯೇತು ಸಾಭಿಪ್ರಾಯೇ ಸತಿ ಪರಿಕರಾಂಕುರಃ (ಇತಿ ಅಲಂಕಾರಃ) ಭವೇತ್‌'. 'ವಿಶೇಷ್ಠವು 
ಅರ್ಥಗರ್ಭಿತವಾದುದಾದರೆ, ಅದು ಪರಿಕರಾಂಕುರಾಲಂಕಾರ'. 


ಉದಾಹರಣೆ: 'ಚತುರ್ಣಾಂ ಪುರುಷಾರ್ಥಾನಾಂದಾತಾ ದೇವ ಚತುರ್ಭುಜಃ 'ಧರ್ಮ, ಅರ್ಥ, 
ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವ ಸಾಮರ್ಥ್ಯವುಳ್ಳ ದೇವನೆಂದರೆ 
ಚತುರ್ಭುಜನಾದ ವಿಷ್ಣುವು. ವಿಷ್ಣುವು ಚತುರ್ಭುಜವುಳ್ಳವನಾಗಿರುವುದರಿಂದ, ಏಕಕಾಲದಲ್ಲಿಯೇ 
ಚತುರ್ವಿಧಪುರುಷಾರ್ಥಗಳನ್ನೂ ಕೊಡುವ ಸಾಮರ್ಥ್ಯವುಳ್ಳವನೆಂಬ ಅಭಿಪ್ರಾಯವು 
ಚಿತುರ್ಭುಜಪದದಲ್ಲಿ ಗರ್ಭಿತವಾಗಿರುವುದರಿಂದ, ಚತುರ್ಭುಜಪದವು ವಿಶೇಷ್ಯವೂ 
ಆಗಿರುವುದರಿಂದ ಇದು ಪರಿಕರಾಂಕುರಾಲಂಕಾರ. 


೨೬. ಶ್ಲೇಷಾಲಂಕಾರಃ (ತದ್ದೆ ಶೀದಾ?) 


ಶ್ಲೇಷಃ - ಅಂದರೆ ಕೂಡಿಕೊಂಡಿರುವಿಕೆ. ಅಂದರೆ, ಒಂದು ಪದದಲ್ಲಿ ಎರಡು ಅರ್ಥಗಳು 
(ಅಥವಾ ಹೆಚ್ಚು ಅರ್ಥಗಳು) ಸೇರಿಕೊಂಡಿರುವುದು ಎಂದರ್ಥ. ಜತುಕಾಷ್ಮನ್ಯಾಯಃ, 
ವಿಕವೃಂತಗತಘಲದ್ವಯನ್ಸಾಯಃ ಎಂಬ ಎರಡು ನ್ಯಾಯಗಳನ್ನು ಈ ಅಲಂಕಾರದಲ್ಲಿ ಯೋಜಿಸಿಕೊಳ್ಳ 
ಲಾಗುತ್ತದೆ. ಅಂದರೆ, ಪದವನ್ನು ಅರ್ಥಕ್ಕನುಗುಣವಾಗಿ ಬಿಡಿಸಿಕೊಳ್ಳುವುದು ಜತುಕಾಷ್ಠನ್ಕಾಯ, 
ಪದವನ್ನು ಬಿಡಿಸದೆ ಹಾಗೆಯೇ ಅನೇಕಾರ್ಡಿವನ್ನು ಹೇಳಿಕೊಳ್ಳುವುದು 
ಏಕವೃಂತಗತಫಲದ್ವಯನ್ಮಾಯ. ಜತು ಎಂದರೆ ಮರವಜ್ರ. ಮರವಜ್ರದಿಂದ ಮರದ ಹಲಗೆಗಳನ್ನು 
ಜೋಡಿಸಲಾಗಿರುತ್ತದೆ. ಅದನ್ನು ನಮಗೆ ಬೇಕಾದ ಆಕಾರದಲ್ಲಿ ಕುಯ್ದುಕೊಳ್ಳಬಹುದು. ಒಂದು 
ತೊಟ್ಟಿನಲ್ಲಿ ಎರಡು ಹಣ್ಣುಗಳಿರುವಂತೆ ಒಂದು ಪದದಲ್ಲಿ ಎರಡು ಅರ್ಥಗಳಿರುವುವು ಇವುಗಳನ್ನು 
ಕ್ರಮವಾಗಿ ಸಭಂಗಶ್ಲೇಷ ಮತ್ತು ಅಭಂಗಶ್ಲೇಷ ಎಂದು ಎರಡು ವಿಧವಾಗಿ ಹೇಳಲಾಗುತ್ತದೆ. 
ಈ ಶ್ಲೇಷವು ಕೇವಲ ಪ್ರಕೃತಗಳಲ್ಲಿ ಕೇವಲ ಅಪ್ರಕೃತಗಳಲ್ಲಿ ಮತ್ತು ಪ್ರಕೃತಾಪ್ರಕೃತಗಳಲ್ಲಿ 
ಕಂಡು ಬರುವುದರಿಂದ ಕ್ರಮವಾಗಿ ಪ್ರಕೃತಶ್ಲೇಷ, ಅಪ್ರಕೃತಶ್ಲೇಷ, ಉಭಯಶ್ಲೇಷವೆಂದು ಮೂರು 
ವಿಧ. 
ನಾನಾರ್ಥಸಂಶ್ರಯಃ ಶ್ಲೇಷೋ ವರ್ಣ್ಯಾವರ್ಣ್ಕೋಭಯುಶ್ರಿತಃ | 
ಸರ್ವದೋ ಮಾಧವಃ ಪಾಯಾತ್ಸಯೋ()ಗಂಗಾಮದೀಧರತ್‌ ॥ ೫೯॥ 
ಅಬ್ಬೇನ ತ್ವನ್ಮುಖಂ ತುಲ್ಕಂ ಹರಿಣಾಹಿತಸಕ್ತಿನಾ | 
ಉಚ್ಚರದ್ಭೂರಿಕೀಲಾಲಃ ಶುಶುಭೇ ವಾಹಿನೀಪತಿಃ ॥೬೦॥॥ 
'ನಾನಾರ್ಥಸಂಶ್ರಯಃ ವರ್ಣ್ಯಾವರ್ಣ್ಕೋಬಯಾಶ್ರಿತಃ ಶ್ಲೇಷಃ (ಅಲಂಕಾರ) 'ಅನೇಕಾರ್ಥ 
ಗೋಚರವಾದ ಶ್ಲೇಷವು ಕೇವಲ ಪ್ರಕೃತಗೋಚರ, ಕೇವಲ ಅಪ್ರಕೃತಗೋಚರ ಮತ್ತು ಪ್ರಕೃತಾ 


4 ಚಂದ್ರಾಲೋಕ 


ಪ್ರಕತೋಭಯಗೋಚರವೆಂದು ಮೂರು ವಿಧವಾಗಿರುತ್ತದೆ. ಈ ಮೂರು ಬೇದಕ್ಕೂ ಕ್ರಮವಾಗಿ 
ಉದಾಹರಣೆಗಳಿಂದರೆ. 


ಧಿ 


bb 


PS 


ಕೇವಲಪ್ರಕೃತಗೋಚರಶ್ಲೇಪ : ` 


. ಸರ್ವದ: ಮಾಧವಃ ಪಾಯಾತ್‌ ಸಃ ಯಃ ಆಗಂ ಗಾಂ ಆದೀಧರತ್‌. 
, ಸರ್ವದಾ ಉಮಾಧವಃ ಪಾಯಾತ್‌ ಸಃ ಯಃ ಗಂಗಾಂ ಅದೀಧರತ್‌. ಹೀಗೆ ಛೇದ (ಸಭಂಗ) 


ಮಾಡಿಕೊಂಡು ವಿಷ್ಣು ಹಾಗೂ ಶಿವಪರವಾಗಿ ಅರ್ಥವನ್ನು ಹೇಳಿಕೊಳ್ಳಬೇಕು. ಅರ್ಥ- 
ಯಾವ ವಿಷ್ಣುವು ಗೋವರ್ಧನ ಪರ್ವತವನ್ನು ಮತ್ತು ಭೂಮಿಯನ್ನು ಧರಿಸಿದನೋ 
ಅಂತಹ ಸಕಲ ಇಪ್ಟಗಳನ್ನೂ ಕೊಡುವ ಮಾಧವನು ಕಾಪಾಡಲಿ. 


. ಯಾವ ಈಶ್ವರನು ಗಂಗೆಯನ್ನು (ತನ್ನ ಜಡೆಯಲ್ಲಿ) ಧರಿಸಿದನೋ, ಅಂತಹ ಉಮಾಪಶಿಯು 


ಯಾವಾಗಲೂ ಕಾಪಾಡಲಿ. ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಪ್ರಕೃತವೇ ಆಗಿರುವುದರಿಂದ, 
ಇದು ಕೇವಲಪ್ರಕೃತಗೋಚರಶ್ಲೇಷ. 


ಕೇವಲ ಅಪ್ರಕೃತಗೋಚರ ಶ್ಲೇಷ 


(ಹೇ ಪ್ರಿಯೇ) ಹರಿಣಾ ಆಹಿತಸಕ್ತಿನಾ ಅಬ್ದೇನ ತ್ವನ್ಮುಖಂ ತುಲ್ಕಮ್‌". 

(ಹೇ ಪ್ರಿಯೇ) ಹರಿಣಾಹಿತಸಕ್ತಿನಾ ಅಬ್ದೇನ ತ್ವನ್ಮುಖಂ ತುಲ್ಕಂ' (ಅಬ್ದಂ ನಪುಂಸಕ 
ಲಿಂಗವಾದರೆ ಕಮಲವೆಂದರ್ಥ. ಅಬ್ದಃ ಎಂದು ಪುಲ್ಲಿಂಗವಾದರೆ ಚಂದ್ರ ಎಂದರ್ಥ. 
ಹರಿ-ಸೂರ್ಕ, ಹರಿಣ = ಜಿಂಕೆ). 

'ಎಲೌ ಪ್ರಿಯಳೇ, ನಿನ್ನ ಮುಖವು ಸೂರ್ಕನ (ಕಿರಣಗಳ) ಸಂಪರ್ಕವುಳ್ಳ ಕಮಲಕ್ಕೆ 
ಸಮಾನವಾಗಿದೆ. 

'ಎಲೌ ಪ್ರಿಯಳೇ ನಿನ್ನ ಮುಖವು ಜಿಂಕೆಯ ಚಿಹ್ನೆಯನ್ನುಳ್ಳ ಚಂದ್ರನಿಗೆ ಸಮಾನವಾಗಿದೆ. 
ಈ ಉದಾಹರಣೆಯಲ್ಲಿ ಅಬ್ಲ ಪದದಲ್ಲಿ ಶ್ಲೇಷವಿರುತ್ತದೆ. ಇದು ಉಪಮಾನಪದ 
ವಾಗಿರುವುದರಿಂದ, ಇದು ಅಪ್ರಕೃತಗೋಚರಶ್ಲೇಷವಾಯ್ತು. 
ಉಭಯಗೋಚರಶ್ಲೇಷ 

ಉಚ್ಚರತ್‌ ಭೂರಿ ಕೀಲಾಲಃ (ಭೂರಿ ರಕ್ತಃ) ವಾಹಿನೀಪತಿಃ (ಎಸೇನಾಪತಿಃ) ಶುಶುಭೇ 
ಉಚ್ಚರತ್‌ ಭೂರಿ ಕೀಲಾಲಃ (ಭೂರಿ ಜಲರಾಶಿ: ) ವಾಹಿನಿ ಪತಿಃ (ಐಸಮುದ್ರ;) ಶುಶುಭೇ" 


ಅಪಾರವಾಗಿ ಹೊರ ಚಿಮ್ಮುತ್ತಿರುವ ರಕ್ತವುಳ್ಳವನಾಗಿ ಸೇನಾಪತಿಯು ಪ್ರಕಾಶಿಸಿದನು. 
ಅಪಾರವಾಗಿ ವಿಜೃಂಭಿಸುತ್ತಿರುವ ಜಲರಾಶಿಯುಳ್ಳದ್ದಾಗಿ ಸಮುದ್ರವು ಶೋಚಿಸಿತು. 


ಈ ಉದಾಹರಣೆಯಲ್ಲಿ ಸೇನಾಪತಿ ಪ್ರಕೃತ, ಸಮುದ್ರ ಅಪ್ರಕೃತ. ಹೀಗೆ ಪ್ರಕೃತ ಮತ್ತು 


ಅಪ್ರಕೃತ ಉಭಯಸಂಬಂಧಿ ಶ್ಲೇಷವಿರುವುದರಿಂದ ಇದು (ಉಭಯಶ್ಲೇಷ) ಪ್ರಕೃತಾಪ್ರಕೃತೋ 
ಭಯಗೋಚರಶ್ಲೇಷ. 


ಚ$ದ್ರಾಲೋಕ 45 
೨೩. ಅಪ್ರಸ್ತುತ ಪ್ರಶಂಸಾಲಂಕಾರಃ 


ಒಂದು ಪ್ರಸ್ತುತವೃತ್ತಾಂತವನ್ನು ಪ್ರತೀತಿ ಮಾಡಿಕೊಳ್ಳುವ ಸಲುವಾಗಿ ಅಪ್ರಸ್ತುತವೃತ್ತಾಂವವನ್ನು 
ವರ್ಣಿಸುವುದು ಈ ಅಲಂಕಾರದ ಮರ್ಮ. ಅಂದರೆ ಅಪ್ರಸ್ತುತವೃತ್ತಾಂತವು ವಾಚ್ಕವಾಗಿದ್ದು, 
ಪ್ರಸ್ತುತವೃತ್ತಾಂತವು ವ್ಯಂಗ್ಯವಾಗಿರುತ್ತದೆ. ಈ ರೀತಿಯ ಪ್ರಸ್ತುತಪ್ರತೀತಿಯು ಈ ಕೆಳಕಂಡಂತ 
ಸಂಭವಿಸಬಹುದು. 
ಅಪ್ರಸ್ತುತಸಾಮಾನ್ಯದಿಂದ ಪ್ರಸ್ತುತವಿಶೇಷಪ್ರಶೀತಿ, 
ಅಪ್ರಸ್ತುತವಿಶೇಷದಿಂದ ಪ್ರಸ್ತುತಸಾಮಾನ್ಯಪ್ರತೀತಿ. 
ಅಪ್ರಸ್ತುತಕಾರಣದಿಂದ ಪ್ರಸ್ತುತಕಾರ ಪ್ರತೀತಿ 
ಅಪ್ರಸ್ತುತಕಾರ್ಯದಿಂದ ಪ್ರಸ್ತುತಕಾರಣಪ್ರತೀತಿ ಮತ್ತು 
ಅಪ್ರಸ್ತುತಸರೂಪದಿಂದ ಪ್ರಸ್ತುತಸರೂಪಪ್ರತೀತಿ - ಹೀಗೆ ಐದು ವಿಧ. 


4 "ಜಾ ಬಜ ಜ್ಞ ಡ್ರಾ 


ಅಪ್ರಸ್ತುತ ಪ್ರಶಂಸಾ ಸ್ಯಾತ್‌ ಸಾ ಯತ್ರ ಪ್ರಸ್ತುತಾಶ್ರಯಾ | 
ಏಕಃ ಕೃತೀ ಶಕುಂತೇಷು ಯೋನ್ಯಂ ಶಕ್ರಾನ್ನ ಯಾಚತೇ ॥ ೬೧ ॥ 


'ಯತ್ರ ಸಾ (ಇ ಅಪ್ರಸ್ತುತಪ್ರಶಂಸಾ) ಪ್ರಸ್ತುತಾಶ್ರಯಾ ಸ್ಯಾತ್‌ (ಸಾ) ಅಪ್ರಸ್ತುತ ಪ್ರಶಂಸಾ 
(ಇತಿ ಅಲಂಕಾರು)". 'ಒಂದು ಅಪ್ರಸ್ತುತವೃತ್ತಾಂತದ ವರ್ಣನೆಯು ಪ್ರಸ್ತುತವೃತ್ತಾಯದ ಪ್ರಶೀತಿಯಲ್ಲಿ 
ಪರ್ಯಾಮಸಾನಹೊಂದುವುದಾದರೆ, ಅದು ಅಪ್ರಸ್ತುತಪ್ರಶಂಸಾಲಂಕಾರ. 


ಉದಾಹರಣೆ : ಇಲ್ಲಿನ ಉದಾಹರಣೆಯು ಮೇಲ್ಕಂಡ ಐದು ಪ್ರಕಾರಗಳ ಪೈಕಿ ಐದನೆಯದಾದ 
ಸಾರೂಪನಿಬಂಧನ ಅಪ್ರಸ್ತುತಪ್ರಶಂಸಾಸಂಬಂಧಿಯಾಗಿದೆ. - ಯಃ (ಚಾತಕಃ) ಶಕ್ರಾತ್‌ ಅನ್ಕಂನ 
ಯಾಚತೇ) (ಸಃ) ವಕ: (ಏವ) (ಚಾತಕ:) ಶಕುಂತೇಷು (ಮಧ್ಯೇ) ಕೃತೀ (ನಾನ್ಯೇ ಪಕ್ಷಿಣಃ), 'ಯಾವ 
ಚಾತಕಪಕ್ಷಿಯು ನೀರಿಗಾಗಿ ಇಂದ್ರನನ್ನು ಹೊರತು ಬೇರಾರನ್ನೂ ಬೇಡುವುದಿಲ್ಲವೋ, ಅಂತಹ 
ಈ ಚಾತಕಪಕ್ಷಿಯೇ ಪಕ್ಷಿಗಳಲ್ಲೆಲ್ಲಾ ಕೃತಕೃತ್ಯವಾದುದು. ಆದರೆ, ಬೇರೆಯ ಪಕ್ಷಿಗಳು 
ಕೃತಕೃತ್ಯಗಳಲ್ಲ' - ಎಂಬ ಈ ಉದಾಹರಣೆಯಲ್ಲಿ ಚಾತಕಪಕ್ಷಿಯ ವೃತ್ತಾಂತವು ಅಪ್ರಸ್ತುತ. 
ಆದರೆ, ಸಾರ್ವಭೌಮನನ್ನು ಹೊರತು ಬೇರಾವ ರಾಜರನ್ನೂ ಪ್ರಾರ್ಥಿಸದಿರುವ 
ಅಭಿಮಾನಶಾಲಿಯೋರ್ವನ ವೃತ್ತಾಂತವು ಇಲ್ಲಿ ವರ್ಣನೀಯವಾದುದಾಗಿ ಪ್ರತೀತವಾಗುವ 
ಸಲುವಾಗಿ, ಈ ವೃತ್ತಾಂತಕ್ಕೆ ಸರೂಪವಾದ ಚಾತಕವೃತ್ತಾಂತವನ್ನು ವರ್ಣಿಸಲಾಗಿದ್ದೆಯಾದ್ದರಿಂದ 
ಇದು ಸಾರೂಪ್ಮನಿಬಂಧನ ಅಪ್ರಸ್ತುತಪ್ರಶಂಸಾಲಂಕಾರ. 


೨೮. ಪ್ರಸ್ತುತಾಂಕುರಾಲಂಕಾರಃ 


ಈ ಅಲಂಕಾರದಲ್ಲಿ ವಾಚ್ಕ ಮತ್ತು ಪ್ರತೀಯಮಾನಾರ್ಥಗಳಿರಡೂ ಪ್ರಸ್ತುತವೇ ಆಗಿರುತ್ತವೆ. 
ಆದ್ದರಿಂದ, ಒಂದು ಪ್ರಸ್ತುತವೃತ್ತಾಂತವನ್ನು ಪ್ರತೀತಿಮಾಡಿಕೊಳ್ಳುವ ಸಲುವಾಗಿ ಮತ್ತೊಂದು 
ಪ್ರಸ್ತುತ ವೃತ್ತಾಂತವನ್ನು ವರ್ಣಿಸುವುದೇ ಈ ಅಲಂಕಾರದ ಮುಖ್ಯ ತತ್ತ್ವ. 


46 ಚಂದ್ರಾಲೋಕ 


ಪ್ರಸ್ತುತೇನ ಪ್ರಸ್ತುತಸ್ಯ ದ್ಯೋತನೇ ಪ್ರಸ್ತುತಾಂಕುರಃ | 
ಕಿಂ ಭೃಂಗ ಸತ್ಯಾಂ ಮಾಲತ್ಕಾಂ ಕೇತಕ್ಕಾ ಕಂಟಕೇದ್ವಯಾ ne 


'ಪ್ರಸ್ತುತೇನ ಪ್ರಸ್ತುತಸ್ಯ ದ್ಯೋತನೇ (ಸತಿ) ಪ್ರಸ್ತುತಾಂಕುರಃ (ಇತಿ ಅಲಂಕಾರ: ಭವತಿ). 
“ಒಂದು ಪ್ರಸ್ತುತವೃತ್ತಾಂತದಿಂದ ಮತ್ತೊಂದು ಪ್ರಸ್ತುತವೃತ್ತಾಂತವು ತೋರಿದ್ದಾದರ 
ಅದು ಪ್ರಸ್ತುತಾಂಕುರಾಲಂಕಾರ. 


ಉದಾಹರಣೆ : 'ಹೇ ಭೃಂಗ, ಮಾಲತ್ಕಾಂ ಸತ್ಯಾಂ ಕಂಟಕೇದ್ವಯಾ ಕೇತಕ್ಕಾ ಕಿಂ? (ಕಿಂ 
ಪ್ರಯೋಜನಂ?) (ನ ಕಿಮಪಿ ಪ್ರಯೋಜನಂ)" 'ಎಲೈ ಭ್ರಮರವೇ ! ಮಾಲತೀಕುಸುಮವೇ 
ಇಲ್ಲಿರುವಾಗ, ಕಂಟಕಗಳಿಂದ (ಮುಳ್ಳುಗಳಿಂದ) ತುಂಬಿರುವ ಕೇತಕಿಯಿಂದ ನಿನಗೇನು ಪ್ರಯೋಜನ? 
ನಾಯಕನು ಸ್ವಕಾಂತೆಯೊಡನೆ ಉಪವನದಲ್ಲಿ ವಿಹರಿಸುತ್ತಿರುವಾಗ, ತನ್ನ ಕಾಂತನು 
ಪರವನಿತಾಸಕ್ತನಾಗಿರುತ್ತಾನೆ. ಇದೇ ಸಂದರ್ಭದಲ್ಲಿ ಒಂದು ಭ್ರಮರವು ಹತ್ತಿರದಲ್ಲಿಯೇ ಇರುವ] 
ಮಾಲತೀಕುಸುವವನ್ನು ಬಿಟ್ಟು ಕೇವಲ ಮುಳ್ಳುಗಳಿಂದ ತುಂಬಿರುವ ಕೇತಕೀಪುಷ್ಟದೆಡೆಗೆ ಸಾಗುತ್ತಿದೆ. 
ಈ ಭ್ರಮರವನ್ನುದ್ದೇಶಿಸಿ ಹೇಳುವ ನೆಪದಲ್ಲಿ ನಾಯಿಕೆಯು ನಾಯಕನನ್ನು ಪರವನಿತಾಸಕ್ತಿಯಿಂದ 
ನಿಮರಣೆಮಾಡಲು ಹೀಗೆ ಹೇಳುತ್ತಿದ್ದಾಳೆ. 

'ಸನಿಷದಲ್ಲಿಯೇ ಅತಿ ಸೌಂದರ್ಯವತಿಯಾದ ನಾನಿರುವಾಗ, ಮಾವ ಭಾವಮೈದುನಾರಿ 
ಕ್ರೂರಜನರಿಂದ, ಪರಿವೃತಳಾಗಿರುವ ಪರವನಿತೆಯ ವಿಷಯದಲ್ಲಿ ಏತಕ್ಕಾಗಿ ಅನುರಕ್ತನಾಗಿರುವ? 
ಎಂಬುದು ಪ್ರಸ್ತುತವೃತ್ತಾಂತ. ಈ ವೃತ್ತಾಂತವನ್ನು ಪ್ರತೀತಿ ಮಾಡಿಕೊಳ್ಳುವ ಸಲುವಾಗಿ, 
ಇದಕ್ಕೆ ಸರೂಪವಾಗಿರುವ ಭ್ರಮರಸಂಬಂಧಿ ಪ್ರಸ್ತುತವೃತ್ತಾಂತವನ್ನು ವರ್ಣಿಸಲಾಗಿದೆ. 
ಆದ್ದರಿಂದ ಇದು ಪ್ರಸ್ತುತಾಂಕುರಾಲಂಕಾರ. 


೨೯. ಪರ್ಯಾಯೋಕ್ತಾಲಂಕಾರಃ (ತದ್ಬೇದಾ)) 
ಯಾವ ಅರ್ಥವು ವ್ಕಂಗ್ಕರೂಪವಾಗಿ ತೋರಬೇಕಾಗಿರುತ್ತ! ದೋ ಆ ಅರ್ಥವನ್ನೇ ಬೇರೆ 


ಭಂಗಿಯಿಂದ ವರ್ಣಿಸುವುದು ಪರ್ಯಾಯೋಕ್ತವಗುತ್ತದೆ. ಇದು 1. ಗಮ್ಮಸ್ಮ ರೂಪಾಂತಂ 
ವರ್ಣನರೂಪಂ 2. ವ್ಯಾಜೇನ ಇಷ್ಟಸಾಧನರೂಪಂ ಎಂದು ಎರಡು ವಿಧ. 


೧. ಗಮ್ಯಸ್ಯ ರೂಪಾಂತರವರ್ಣನರೂಪಂ ಪರ್ಯಾಯೋಕ್ತಂ 


ಪರ್ಕಾಯೋಕ್ತಂ ತು ಗಮೃಸ್ಯ ವಚೋಭಂಗ್ಯಂತರಾಶ್ರಯಮ್‌ | 
'ನಮಸ್ತಸ್ಮೈ ಕೃತೌ ಯೇನ ಮುಭಾ ರಾಹುವಧೂಕುಚೌ ॥ ೯೩ ॥ 
`ಗಮಸ್ಯ ಭಂಗ್ಯಂತರಾಶ್ರಯಂ ವಚಃ ತು ಪರ್ಕಾಯೋಕ್ತಂ (ಇತ್ಯಲಂಕಾರ;)' 'ವೃಂಗ್ಯವಾಗಿರುವ 
ಅರ್ಥವನ್ನೇ ಆ ರೂಪವನ್ನು ಬಿಟ್ಟು ಬೇರೆ ರೂಪದಿಂದ ವರ್ಣಿಸುವುದು 
ಪರ್ಮಾಯೋಕ್ತಾಲಂಕಾರ' 


ಚಂದ್ರಾಲೋಕ 47 


ಉದಾಹರಣೆ: ಯೇನ ರಾಹುವಧೂಕುಚೌ ಮುಧಾ ಕೃತೌ ತಸ್ಸೈ ನಮಃ; "ವಿಷ್ಣುವು ತನ್ನ ಚಕ್ರದಿಂದ 
ರಾಹುವಿನ ಶಿರಸ್ಸನ್ನು ಛೇದಿಸಿ, ಅವನನ್ನು ಕೇವಲ ಶಿರೋಮಾತ್ರವುಳ್ಳವನನ್ನಾಗಿ ಮಾಡಿದ್ದರಿಂದ, 
ಅವನ ಪತ್ನಿಯ ಕುಚಗಳು ವೃರ್ಥಗಳಾಗಿ ಮಾಡಲ್ಪಟ್ಟವು. ಹೀಗೆ ವೃರ್ಥಗಳಾಗಿ ಮಾಡಲ್ಪಟ್ಟ 
ರಾಹುವಧುವಿನ ಕುಚಗಳುಳ್ಳ ಆ ವಾಸುದೇವನಿಗೆ ನಮಸ್ಕಾರ' - ಎಂಬ ಈ ಉದಾಹರಣೆಯಲ್ಲಿ, 
ಲಕ್ಷ್ಮೀಪತಿತ್ವಾದಿ ಅಸಾಧಾರಣಧರ್ಮದಿಂದ ವಾಸುದೇವನು ಗಮ್ಮನಾಗಿದ್ದು, ಈ ವಾಸುದೇವನನ್ನು 
'ರಾಹುವಧೂಕುಚವೈಯರ್ಥ್ಯಕಾರಿತ್ವ" ರೂಪದಿಂದ ಪ್ರತಿಪಾದನ ಮಾಡಿರುವುದರಿಂದ, ಇದು 
ಪರ್ಮಾಯೋಕ್ತಾಲಂಕಾರ. (ರಾಹುವಿಗೆ ರುಂಡಮಾತ್ರವಿದ್ದು, ಮುಂಡಾದಿಗಳಿರುವುದಿಲ್ಲ) 


೨. ವ್ಯಾಜೇನ ಇಪ್ಪಸಾಧನರೂಪಂ ಪರ್ಯಾಯೋಕ್ತಂ - 


ಪರ್ಯಾಯೋಕ್ತಂ ತದಪ್ಳಾಹುರ್ಯದ್ವ್ಯಾಜೇನೇಷ್ಟಸಾಧನಂ | 
ಯಾಮಿ ಚೂತಲತಾಂ ದ್ರಷ್ಟುಂ ಯುವಾಭ್ಕಾಮಾಸ್ಕತಾಮಿಹ ॥ ೬೪ ॥ 


'ವ್ಯಾಜೇನ ಇಪ್ಪಸಾಧನಂ(ಇತಿ)ಯತ್‌ ತದಪಿ. ಪರ್ಯಾಯೋಕ್ತಂ ಆಹುಃ. 'ಯಾವುದಾದರೊಂದು 
ಅನ್ಯಕಾರ್ಯನೆಪದಿಂದ ಇಷ್ಟುರ್ಥಸಾಧನೆಯ ವರ್ಣನೆಯು ಪರ್ಕಾಯೋಕ್ತಾಲಂಕಾರವಾಗುತ್ತದೆ' 


ಉದಾಹರಣೆ : ನಾಯಕ ನಾಯಿಕೆಯರು ಲಜ್ಞಾಪರರಾಗಿರಲು, ಅವರ ಸಮೀಪದಲ್ಲಿಯೇ ಇರುವ 
ಸಖಿಯು ಚೂತಾಲತಾದರ್ಶನದ ನೆಪದಿಂದ ಹೊರಡುವವಳಾಗಿ ಅವರ ಸ್ವೇಚ್ಛಾವಿಹಾರಕ್ಕೆ ಅನುವು 
ಮಾಡಿಕೊಡುವ ಸಲುವಾಗಿ ಹೀಗೆ ಹೇಳುತ್ತಿರುವಳು' (ಅಹಂ) ಚೂತಲತಾಂ ದ್ರಷ್ಟುಂ ಯಾಮಿ, 
ಯುವಾಭ್ಯಾಂ ಇಹ(ಏವ) ಆಸೃಶಾಂ'. 'ನಾನು ಆ ಚೂತಲತೆಯನ್ನು (ಮಾವಿನ ಗಿಡವನ್ನು) ನೋಡಲು 
ಹೋಗುತ್ತೇನೆ. ನೀವಿಬ್ಬರೂ ಕುಸುಮವುಳ್ಳ ಮತ್ತು ನಿರ್ಜನವಾದ ಈ ಲತಾಗೃಹದಲ್ಲಿಯೇ 
ಇರಿ" - ಇಲ್ಲಿ ಚೂತಲತಾದರ್ಶನದ ನೆಪದಿಂದ ಸಖಿಯು ನಾಯಕ ನಾಯಕಿಯರ 
ಇಷ್ಟಸಾಧನೆಮಾಡಿಸುವುದರಿಂದ ಇದು ವ್ಯಾಜೇನ ಇಪ್ಪಸಾಧನರೂಪ ಪರ್ಮಾಯೋಕ್ತಾಲಂಕಾರ. 


೩೦. ವ್ಯಾಜಸ್ತುತೃಲಂಕಾರಃ 


ವ್ಯಾಜೇನ ಸ್ತುತಿಃ, ವ್ಯಾಜರೂಪಾ ಸ್ತುತಿಃ - ಈ ಎರಡೂ ರೀತಿಯೂ ಎರಡು ರೀತಿಯ 
ಮ್ಯಜಸ್ತುತ್ಕಲಂಕಾರವಾಗುತ್ತದೆ. ಅಂದರೆ ನಿಂದಾವ್ಕಾಜದಿಂದ ಸ್ತುಶಿ ಮೊದಲ ವಿಧವಾದರೆ, 
ಸ್ತುತಿಯ ವ್ಯಾಜದಿಂದ ನಿಂದೆ ಎರಡನೆಯ ವಿಧವಾಗುತ್ತದೆ. ವ್ಶಾಜವೆಂದರೆ ನೆಪ. ನಿಂದೆಯು 
ಸ್ತುಶಿಯಲ್ಲಿಯೂ, ಸ್ತುತಿಯು ನಿಂದೆಯಲ್ಲಿಯೂ ಕ್ರಮವಾಗಿ ಪರ್ಯವಸಾನವಾಗುವುದೇ ಇವುಗಳ 
ತತ್ತ್ವ. 
ಉಕ್ತಿರ್ವ್ಯಾಜಸ್ತುತಿರ್ನಿ೦ದಾಸ್ತುತಿಭ್ಯಾಂ ಸ್ತುತಿನಿಂದಯೋ | 
ಕಃ ಸ್ವರ್ಧುನಿ ವಿವೇಕಸ್ತೇ ನಯಸೇ ಪಾಪಿನೋ ದಿವಮ್‌ ॥ ೬೫॥ 
ಸಾಧು ದೂತಿ ಪುನಃ ಸಾಧು ಕರ್ತವ್ಯಂ ಕಿಮತಃ ಪರಮ್‌? | 
ಯನ್ಮದರ್ಥಂ ವಿಲೂನಾಸಿ ದಂತೈರಪಿ ನಖೈರಪಿ ॥ ೬೬ ॥ 


48 ಚಂದ್ರಾಲೋಕ 


'ನಿಂದಾಸ್ತುತಿಬ್ಯಾಂ ಸ್ತುತಿನಿಂದಯೋಃ ಉಕ್ತಿ: ವ್ಯಾಜಸ್ತುತಿಃ (ಇತ್ಯಲಂಕಾರ; 
'ನಿಂದಾವ್ಕಾಜದಿಂದ ಸ್ತುತಿಮಾಡುವುದು ಅಥವಾ ಸ್ತು ತಿವ್ಯಾಜದಿಂದ ನಿಂದೆಮಾಡುವುರ] 
ವ್ಯಾಜಸ್ತುತೃಲಂಕಾರ'. ಅಂದರೆ, ವ್ಯಾಜವಾದ ನಿಂದೆಯು ಸ್ತುತಿಯಲ್ಲಿ ಪರ್ಕಾವಸಾನ ಹೊಂದು 
ವುದು ಮೊದಲನೆಯ ವ್ಯಾಜಸ್ತುತಿ, ವಾಚ್ಯವಾದ ಸ್ತುತಿಯು ನಿಂದೆಯಲ್ಲಿ ಪರ್ಯವಸಃ: 
ಹೊಂದುವುದು ಎರಡನೆಯ ವ್ಯಾಜಸ್ತುತಿ. 
೧. ನಿಂದಾವ್ಯಾಜದಿಂದ ಸ್ತುತಿರೂಪ ವ್ಯಾಜಸ್ತುತಿಗೆ ಉದಾಹರಣೆ -- 

ಹೇ ಸ್ಪರ್ಧುನಿ, ತೇ ಕಃ ವಿವೇಕಃ? ಯತಃ ಪಾಪಿನಃ(ಅಪಿ) ದಿವಂ ನಯಸೇ. 'ಎಲೌ ಗಂಗೆಯ, 
ನಿನಗೆ ವಿವೇಕವೆಂಬುದೇ ಇಲ್ಲ. ಏಕೆಂದರೆ, ಪಾಪಿಗಳನ್ನೂ ಸಹ ಸ್ವರ್ಗಕ್ಕೆ ಒಯ್ಕುವೆ'. ಇಳ್ಸಿ 
ಪಾಪಿಗಳನ್ನೂ ಸಹ ನೀನು ಸ್ಪರ್ಗಕ್ಕೆ ಒಯ್ಕುವುದರಿಂದ ನಿನ್ನ ಪ್ರಭಾವವು ನಿರವಧಿಕವಾದುರ 
ಎಂಬ ಸ್ತುತಿಯಲ್ಲಿ ಗಂಗೆಯ ನಿಂದೆಯು ಪರ್ಮವಸಾನ ಹೊಂದುವುದರಿಂದ ಇದು ಮೊದಲನೆಜ 


ನಖಕ್ತತಾದಿ ಚಿಹ್ನೆಗಳಿಂದ ಇದನ್ನರಿತ ನಾಯಿಕೆಯು ಆ ದೂತಿಯನ್ನು ಸ್ತುತಿಯ ನೆಪದಿಐ 
ನಿಂದಿಸುತ್ತಿರುವಳು. 


"ಹೇ ದೂತಿ, ಸಾಧು, ಪುನಃ ಸಾಧು, ಇತ: ಪರಂ ಕಿಂ (ತ್ವಯಾ) ಕರ್ತವೃಂ? ಯತ್‌ ಮದಥನ 
(ಗತ್ವಾ) ದಂತೈಃ ಅಪಿ, ನಖೈಃ ಅಪಿ ಎಲೂನಾ ಅಸಿ' 'ಎಲೌ ದೂತಿಯೇ, ಒಳ್ಳೆಯದು, ತುಂ 
ಒಳ್ಳೆಯದು. ನೀನು ಇದಕ್ಕಿಂತಲೂ ನನ್ನ ವಿಷಯದಲ್ಲಿ ಮತ್ತಾವ ಒಳ್ಳೆಯ ಕೆಲಸವನ್ನ 
ಮಾಡಬೇಕಾಗಿದೆ ? (ಮತ್ತಾವುದೂ ಇಲ್ಲ) ಏಕೆಂದರೆ, ನನ್ನ ಕಾರ್ಯಕ್ಕಾಗಿ ಹೋದ ನೀನು 
ದಂತಗಳಿಂದ, ನಖಗಳಿಂದ ಘಾಯಗೊಳಿಸಲ್ಪಟ್ಟಿರುವೆ". ಇಲ್ಲಿ 'ನೀನು ನನ್ನ ಪ್ರಿಯನನ್ನು ಕೆ 
ತರಲು ಹೋದವಳಲ್ಲ. ಆದರೆ, ಅವನೊಡನೆ ಸಂತೋಷಹೊಂದಲೆಂದೇ ಹೋಗಿರುವೆ. ದೂತಂ. 
ಮರ್ಯಾದೆಯನ್ನು ಉಲ್ಲಂಘಿಸಿರುವ ನಿನಗೆ ಧಿಕ್ಕಾರವಿರಲಿ' ಎಂಬ ನಿಂದೆಯಲ್ಲಿ ಈ ಸ್ತುತಿಯ 
ಪರ್ಯವಸಾನ ಹೊಂದುವುದರಿಂದ ಇದು ಎರಡನೆಯ ವ್ಯಾಜಸ್ತುತಿ. 


೩೧. ವ್ಯಾಜನಿಂದಾಲಂಕಾರಃ 


ನಿಂದಾಯಾ ನಿಂದಯಾ ವೃಕ್ತಿರ್ವ್ಯಾಜನಿಂದೇತಿ ಗೀಯತೇ | 
ವಿಧೇ ಸ ನಿಂದ್ಕೋ ಯಸ್ತೇ ಪ್ರಾಗೇಕಮೇವಾಹರಚ್ಛಿರಃ Wl ೬೭॥ 


ಒಬ್ಬ ವ್ಯಕ್ತಿಯ ನಿಂದೆ ಬೇರೊಬ್ಬ ವ್ಯಕ್ತಿಯ ನಿಂದೆಯಲ್ಲಿ ಪರ್ಯಾವಸಾನವಾಗುವುದು ೯ 
ಅಲಂಕಾರದ ತತ್ತ್ವ. 'ನಿಂದಯಾ (ಅನ್ಯಸೃ) ನಿಂದಾಯಾಃ ವ್ಯಕ್ತಿ. 'ವ್ಯಾಜನಿಂದಾ ಇತಿ ಗಿಯತ 


ಚಂದ್ರುಲೋಕ 49 


'ಒಬ್ಬ ವ್ಯಕ್ತಿಯ ನಿಂದೆಯಿಂದ ಬೇರೊಬ್ಬ ವ್ಯಕ್ತಿಯ ನಿಂದೆಯು ಪ್ರತೀತವಾಗುವುದಾದರೆ ಅದು 
ವ್ಯಾಜನಿಂದಾಲಂಕಾರ. ನಿಂದೆಯ ವ್ಯಾಜದಿಂದ ನಿಂದೆ ಮಾಡುವಿಕೆ ಎಂದು ಅನ್ವರ್ಥತೆ. 


ಉದಾಹರಣೆ: ಹೇ ವಿಧೇ, ಸಃ(ಹರಃ) ನಿಂದ್ಯಃ, ಯಃ(ಹರಃ) ಪ್ರಾಕ್‌ ತೇ ಏಕಂ ಏವ ಶಿರಃ ಅಹರತ್‌. 
ಸಂಸಾರದಲ್ಲಿ ನಿರ್ವಿಣ್ಣನಾದ ವ್ಯಕ್ತಿಯು ಏತಾದೃಶ ಸಂಸಾರವನ್ನು ನಿರ್ಮಿಸಿದ ವಿಧಿಯನ್ನು ನಿಂದಿಸುವ 
ನೆಪದಲ್ಲಿ ಶಿವನನ್ನು ಹೀಗೆ ನಿಂದಿಸುತ್ತಿದ್ದಾನೆ. 'ಎಲೈ ಬ್ರಹ್ಮನೇ । ಹಿಂದೆ ನಿನ್ನ ಪಂಚ ಮುಖಗಳ 
ಪೈಕಿ ಕೇವಲ ಒಂದೇ ಮುಖವನ್ನು ಕಿತ್ತು ಹಾಕಿದ ಆ ಶಿವನು ನಿಂದ್ಕನಾಗಿರುತ್ತಾನೆ. ಈ 
ಉದಾಹರಣೆಯಲ್ಲಿ ಶಿವನು ಬ್ರಹ್ಮನ ಎಲ್ಲಾ ಶಿರಸ್ಸುಗಳನ್ನು ಛೇದನ ಮಾಡಿದ್ದಿದ್ದರೆ, ಈ ಸಂಸಾರದ 
ನಿರ್ಮಾಣವೇ ಆಗುತ್ತಿರಲಿಲ್ಲ. ಆಗ ಎಲ್ಲರೂ ಈ ಸಂಸಾರಭಾರದ ಕ್ಲೇಶದಿಂದ ಮುಕ್ತರಾಗಿರುತ್ತಿದ್ದರು. 
ಎಂದು ಶಿವನನ್ನು ನಿಂದಿಸುವುದರ ಮುಖಾಂತರ ಈ ವಿಷಮಸಂಸಾರವನ್ನು ಸೃಷ್ಟಿಸಿದ ಬ್ರಹ್ಮನ 
ನಿಂದೆಯು ಇಲ್ಲಿ ಅಭಿವ್ಯಕ್ತವಾಗುವುದರಿಂದ ಇದು ವ್ಯಾಂಜನಿಂದಾಲಂಕಾರ. 


೩೨. ಆಕ್ಷೇಪಾಲಂಕಾರಃ(ತದ್ಭೇದಾಃ) 


ಮೊದಲು ತಾನೇ ಹೇಳಿದ ಹೇಳಿಕೆಯನ್ನು ಪುನಃ ಪರಿಶೀಲಿಸಿ, ಅದನ್ನು ಸಕಾರಣ ನಿಷೇಧಿಸುವುದು 
ಆಕ್ಷೇಪವಾಗುತ್ತದೆ. ಈ ರೀತಿಯ ನಿಷೇಧವು ಆ ನಿಪಿದ್ದವಸ್ತುವಿನ ವೈಯರ್ಥ್ಯವನ್ನು ಸೂಚಿಸುತ್ತದೆ. 
ಇದು 
೧. ಸ್ವಯಂ ಉಕ್ತಸ್ಕೈವ ವಿಚಾರಣಾತ್‌ ಪ್ರತಿಷೇಧರೂಪಃ ೨. ನಿಷೇಧಾಭಾಸರೂಪಃ 
೩. ತಿರೋಹಿತನಿಷೇಧವೃಕ್ತವಿಧಿರೂಪಃ - ಎಂದು ಮೂರು ವಿಧ. 


೧. ಸ್ವಯಂ ಉಕ್ತಸ್ಕೈವ ವಿಚಾರಣಾತ್‌ ಪ್ರತಿಷೇಧರೂಪಃ ಆಕ್ಲೇಪಃ 


ಆಕ್ಷೇಪಃ ಸ್ವಯಮುಕ್ತಸ್ಯ್ಕ ಪ್ರತಿಷೇಧೋ ವಿಚಾರಣಾತ್‌ | 
ಚಂದ್ರಂ ಸಂದರ್ಶಯಾತ್ಮಾನಮಥವಾಸ್ತಿ ಪ್ರಿಯಾಮುಖಂ ॥ ೬೮ ॥ 


ಸ್ವಯಂ ಉಕ್ತಸ್ಕ (ಅರ್ಥಸ್ಥ) ವಿಚಾರಣಾತ್‌ ಪ್ರತಿಪೇಧ: ಆಕ್ಲೇಪಃ (ಇತೃಲಂಕಾರ;)' ಮೊದಲು 
ತಾನೇ ಹೇಳಿದ ಅರ್ಥವನ್ನು ಬೇರೊಂದು ವಸ್ತುವಿನ ಸದ್ಭಾವದಿಂದಾಗಿ ಅದರ ವೈಯರ್ಥ್ಯವನ್ನು 
ತಿಳಿದು, ವಿಚಾರಿಸಿ, ಅದನ್ನು ನಿಷೇಧಿಸುವುದು ಆಕ್ಷೇಪಾಲಂಕಾರವಾಗುತ್ತದೆ" 
ಉದಾಹರಣೆ: (ಹೇ ಸಖೇ! (ತ್ವಂ) ಆತ್ಮಾನಂ ಚಂದ್ರಂ ಸಂದರ್ಶಯ, ಅಥವಾ ಪ್ರಿಯಾಮುಖಂ 
(ಏವ) ಅಸ್ತಿ 'ಎಲೈ ಮಿತ್ರನೇ । ನನಗೆ ಚಂದ್ರನನ್ನು ತೋರಿಸು (ಎಂದು ಹೇಳಿದ ಬಳಿಕ 
ಪರಿಶೀಲಿಸಿ,) ಅಥವಾ ಚಂದ್ರನನ್ನು ತೋರಿಸುವುದು ಬೇಡ. ಏಕೆಂದರೆ ಕಾಂತೆಯ ಮುಖವೇ 
ಇರುತ್ತದೆ. ಚಂದ್ರನಿಂದ ಆಗಬಹುದಾದ ಆನಂದಾದಿಯು ಕಾಂತೆಯ ಮುಖದರ್ಶನದಿಂದಲೇ 
ಆಗುವುದರಿಂದ, 'ಅಥವಾ' ಎಂಬ ಪದದ ಮುಖಾಂತರ ಮೊದಲು ಹೇಳಿದ ಅರ್ಥವನ್ನು 
ನಿಷೇಧಿಸಿರುವುದರಿಂದ ಇದು ಸ್ವಯಂ ಉಕ್ತಸ್ಫೈವ ವಿಚಾರಣಾತ್‌ ಪ್ರತಿಷೇಧರೂಪ ಆಕ್ಲೇಪಾಲಂಕಾರ: 


50 ಚಂದ್ರಾಲೋಕ 
೨. ನಿಷೇಧಾಭಾಸರೂಪಃ ಆಕ್ಲೇಪಃ 


ನಿಷೇಧಾಭಾಸಮಾಕ್ಷೇಪಂ ಬುಧಾಃ ಕೇಚನಮನ್ವತೇ | 
ನಾಹಂ ದೂತೀ ತನೋಸ್ತಾಪಸ್ತಸ್ಯಾ ಕಾಲಾನಲೋಪಮಃ ॥ ೬೯ | 


'ಕೇಚೆನ ಬುದಾಃ ನಿಷೇಧಾಭಾಸಂ (ಅಪಿ) ಆಕ್ಲೇಪಂ ಮನ್ವತೇ' ಕೆಲವು ಆಲಂಕಾರಿಕರು 
ಆಭಾಸರೂಪವಾದ ನಿಷೇಧವನ್ನೂ ಸಹ ಆಕ್ಷೇಪಾಲಂಕಾರವೆಂದು ಒಪ್ಪಿದ್ದಾರೆ. ಕೇವಲ ಆಕ್ಷೇಪವು 
ಚಮತ್ಕಾರವುಳ್ಳದ್ದಲ್ಲ. ಆದರೆ, ನಿಷೇಧವು ಬಾಧಿತವಾದುದಾಗಿ, ಅಂದರೆ ಆಭಾಸತ್ವವನ್ನು 
ಹೊಂದಿದ್ದಾಗ, ಮತ್ತು ಅರ್ಥುಂತರದಲ್ಲಿ ಪರ್ಯವಸಾನವನ್ನು ಹೊಂದಿದ್ದಾಗ, ಒಂದು ವಿಶೇಷವನ್ನು 
ಆಕ್ಷೇಪಮಾಡುವುದರಿಂದ ಇದು ಆಕ್ಷೇಪವೆನಿಸುತ್ತದೆ. 
ಉದಾಹರಣೆ : ಓರ್ವ ವಿರಹತಪ್ತ ನಾಯಿಕೆಯಿಂದ ನಾಯಕನ ಬಳಿಗೆ ಕಳುಹಿಸಲ್ಪಟ್ಟಿರುವ 
ಚತುರೆಯಾದ ದೂತಿಯು ನಾಯಕನಿಗೆ ಹೇಳುವ ಮಾತು - "(ಹೇ ನಾಯಕ) ಅಹಂ ದೂತೀ ನ 
(ಅಸ್ಮಿ) (ಕಿಂತು) ತಸ್ಯಾ: ತನೋಃ ಕಾಲಾನಲೋಪಮಃ ತಾಪು(ಆಸ್ಮಿ)" ತತ್ಕಾಲದಲ್ಲಿ ಸುಳ್ಳು ಹೇಳುವ 
ದೂತಿಯಂತೂ ನಾನಲ್ಲ. ಆದರೆ, ನಿನ್ನ ಪ್ರಿಯೆಯ ಶರೀರದಲ್ಲಿನ ಪ್ರಲಯಕಾಲೀನ ಅಗ್ನಿಸದೃಶವಾದ 
ತಾಪವೇ ನಾನಾಗಿರುವೇ. (ಆದ್ದರಿಂದ ನಾನು ಹೇಳುವ ಮಾತಿನಲ್ಲಿ ಸಂಪೂರ್ಣ ಸತ್ಯತೆ ಇದೆ 
ಎಂದು ತಾತ್ಪರ್ಯ). ಇಲ್ಲಿ 'ನಾಹಂ ದೂತೀ' ಎಂಬಲ್ಲಿನ ನಿಷೇಧವು ಬಾಧಿತವಾದುದಾಗಿ (ಏಕೆಂದರೆ 
ಸಾಕ್ಷಾತ್‌ ದೂತಿಯೇ ಹೇಳುತ್ತಿರುವುದರಿಂದ ಈ ನಿಷೇಧವು ಬಾಧಿತವಾಗಿ) ಆಭಾಸರೂಪವಾಗಿ, 
'ನಾನು ಅನುನಯಕಾಲೋಚಿತವಾಗಿ ಸುಳ್ಳನ್ನು ಹೇಳುವ ದೂತಿಯಲ್ಲ, ಆದರೆ, ಸಂಪೂರ್ಣ 
ಸತ್ಯವನ್ನೇ ಹೇಳತಕ್ಕವಳು' - ಎಂಬ ಅರ್ಥದಲ್ಲಿ ಪರ್ಕಾವಸಾನ ಹೊಂದಿದ್ದಾಗಿ, ನೀನು ಈ ಕೂಡಲೇ 
ಅವಳ ಬಳಿಗೆ ಬರತಕ್ಕದ್ದು, ತಡಮಾಡಿದರೆ ಅವಳು ಬದುಕಲಾರಳು. 'ನೀನು ಬಂದಲ್ಲಿ ಮಾತ್ರ 
ನಿನ್ನ ಪ್ರಿಯೆ ಬದುಕುವಳು' ಎಂಬ ವಿಶೇಷಾರ್ಥವನ್ನು ಆಕ್ಷೇಪ ಮಾಡಿಕೊಡುವುದರಿಂದ ಇದು 
ನಿಷೇಧಾಭಾಸರೂಪ ಆಕ್ಷೇಪಾಲಂಕಾರ. 


೩, ತಿರೋಹಿತನಿಷೇಧವ್ಯಕ್ತ ವಿಧಿರೂಪಃ ಆಕ್ಲೇಪಃ 


ಆಕ್ಷೇಪೋನ್ಫೋ ಎಧ್‌ ವೃಕ್ಷೇ ನಿಷೇಧೇ ಚ ತಿರೋಹಿತೇ | 
ಗಚ್ಛ ಗಚ್ಛಸಿ ಚೇತ್‌ ಕಾಂತ ತತ್ರೈವ ಸ್ಕಾಜ್ಜನಿರ್ಮಮ | ೭೦ | 


'ಎಧೌ ವ್ಯಕ್ತೇ (ಸತಿ), ನಿಷೇಧೇ ಚ ತಿರೋಹಿತೇ (ಸತಿ) (ಸು) ಅನ್ಯಃ ಆಕ್ಷೇಷು (ಭವತಿ). 'ಏಧಿಯು 
ಸ್ಫುಟವಾಗಿಯೇ ತೋರುತ್ತಿದ್ದು, ನಿಷೇಧವು ತಿರೋಹಿತವಾದುದಾದಲ್ಲಿ (ಮರೆ ಮಾಚಲ್ಪಟ್ಟುದಾದರೆ 
ಅಂದರೆ ಆಸ್ಪುಟವಾದಲ್ಲಿ) ಅದೂ ಸಹ ಆಕ್ನೇಪಾಲಂಕಾರವಾಗುತ್ತದೆ'. ನಿಷೇಧವು ವಸ್ತುತಃ 
ಅಭಿಮತವಾಗಿರುತ್ತದೆ. ಆದರೆ, ಈ ರೀತಿಯ ನಿಷೇಧವನ್ನು ವಾಚ್ಯವಾಗಿ ಹೇಳದೆ, ಅನಭಮತವಾದ 
ವಿಧಿಯನ್ನೇ ಪ್ರಕಟಪಡಿಸಿ ಪ್ರಕಾರಾಂತರದಿಂದ ಅಭಿಮತವಾದ ನಿಷೇಧವು ಗರ್ಭೀಕೃತವಾಗಿರುವ 
ರೀತಿಯಲ್ಲಿ ವಿಧಿಯನ್ನು ಹೇಳುವುದು ಮತ್ತೊಂದು ರೀತಿಯ ಆಕ್ಷೇಪ. 


ಚಂದ್ರಾಲೋಕ 51 


ಉದಾಹರಣೆ: ಪರಸ್ಥಳಕ್ಕೆ ವ್ಯಾಪಾರಾದಿ ಕಾರಣದಿಂದ ದೀರ್ಪಕಾಲ ಹೊರಡಲು ಅನುವಾಗಿರುವ 
ನಾಯಕನನ್ನು ಕುರಿತು, ಅವನ ಗಮನವನ್ನೇ ಇಚ್ಛಿಸದವಳಾದ ನಾಯಿಕೆಯು ಹೇಳುವ ಮಾತು- 
ಹೇ 'ಕಾಂತಃ (ತ್ವಂ) ಗಚ್ಛ, (ಯದಿ) ಗಚ್ಛಸಿ ಚೀತ್‌ (ತದಾ) ತತ್ರ ಏವ ಮಮ ಜನಿಃ ಸ್ಯಾತ್‌'. 'ಎಲೈ 
ಕಾಂತನೇ। ನೀನು ಹೋಗು. ಒಂದು ವೇಳೆ ನೀನು ಹೋದುದಾದರೆ, ನೀನಿರುವ ಸ್ಥಳದಲ್ಲಿಯೇ 
ನನ್ನ ಜನ್ಮವಾದೀತು. (ನೀನು ಹೋಗುತ್ತಿರುವ ಸ್ಥಳದಲ್ಲಿಯೇ ನನಗೆ ಪುನರ್ಜನ್ಮವಾಗಲೆಂದು 
ಪ್ರಾರ್ಥಿಸುತ್ತೇನೆ. ಒಂದು ವೇಳೆ ನಾನು ಮೃತಳಾದರೂ ಬೇರೆ ಜನ್ಮದಲ್ಲಿ ನಿನ್ನ ಪತ್ನಿಯಾದೇನೇ 
ಹೊರತು ಬೇರೆಯವರ ಪತ್ನಿಯಾಗಲಾರೆ ಎಂದು ಭಾವ). ಈ ವಾಕ್ಕದಲ್ಲಿ 'ನಾನು ಮರಣಕ್ಕೆ 
ಹೆದರಲಾರೆ. ಆದರೆ ನಾನು ಜೀವಿಸಿರಬೇಕೆಂದು ನೀನು ಬಯಸುವಿಯಾದರೆ ನೀನೀಗ ಹೋಗಬೇಡ' 
ಎಂಬ ನಿಷೇಧವು 'ಗಚ್ಛ' ಎಂಬ ವಿಧಿಯಲ್ಲಿ ಗರ್ಬೀಕೃತವಾಗಿರುವುದರಿಂದ, ಇಲ್ಲಿ ಗಮನದ 
ನಿಷೇಧವನ್ನು ಮರೆಮಾಚಿ ವಿಧಿಯೇ ಸ್ಫುಟವಾಗಿರುವುದರಿಂದ, ತಿರೋಹಿತನಿಪೇಧವ್ಯಕ್ತವಿಧಿರೂಪ 
ಆಕ್ಷೇಪಾಲಂಕಾರ. 


೩೩. ವಿರೋಧಾಭಾಸಾಲಂಕಾರಃ 


ವಾಚ್ಮವಾಗಿರುವ ವಿರೋಧವು ವಿರೋಧದಂತೆ ತೋರಿದರೂ, ಅದು ವಸ್ತುತಃ 
ವಿರೋಧವಾಗಿರದೆ, ಆ ವಿರೋಧವು ವಿರೋಧಪರಿಹಾರದಲ್ಲಿ ಪರ್ಯವಸಾನ ಹೊಂದುವುದೇ 
ವಿರೋಧಾಭಾಸದ ಮುಖ್ಯತತ್ತ್ವ. ವಿರೋಧದಂತ ತೋರುವುದು ವಿರೋಧಾಭಾಸ ಎಂಬುದು ಅನ್ವರ್ಥ. 


ಆಭಾಸತ್ವೇ ವಿರೋಧಸ್ಯ ವಿರೋಧಾಭಾಸ ಉಚ್ಛತೇ | 
ವಿನಾಪಿ ತನ್ನಿ ಹಾರೇಣ ವಕ್ಷೋಜೌ ತವ ಹಾರಿಣೌ ॥ ೭೧॥ 


'ವಿರೋದಸ್ಯ ಆಭಾಸತ್ರೇ (ಸತಿ) ವಿರೋಧಾಭಾಸ (ಇತಿ) ಉಚ್ಛತೇ'. 'ವಿರೋಧದಂತೆ 
ತೋರುವುದಾದರೆ ಅದು ವಿರೋದಾಭಾಸಾಲಂಕಾರ.ಅಂದರೆ ಈ ವಿರೋಧವು ವಿರೋಧ 
ಪರಿಹಾರದಲ್ಲಿ ಪರ್ಯವಸಾನವಾಗುತ್ತದೆ. ಈ ಪರಿಹಾರವಾದರೋ ಶ್ಲೇಪದಿಂದ ಆಗುತ್ತದೆ. 


ಉದಾಹರಣೆ : 'ಹೇ ತನ್ನಿ, ತವ ವಕ್ಷೋಜೌ ಹಾರೇಣ ವಿನಾ ಅಪಿ, ಹಾರಿಣೌ (ಭವತಃ. 'ಎಲೌ 
ಸುಂದರಿ! ನಿನ್ನ ವಕ್ಷೋಜಗಳು ಮುಕ್ತಾಹಾರದಿಂದ ಕೂಡಿರದೇ ಇದ್ದರೂ ಹಾರವೃಳ್ಳವುಗಳಾಗಿವೆ- 
ಇಲ್ಲಿ 'ಹಾರೇಣ ವಿನಾ ಅಪಿ ಹಾರಿಣೌ' ಹಾರವಿಲ್ಲದೆ ಇದ್ದರೂ ಹಾರವುಳ್ಳವು' ಎಂಬಲ್ಲಿ ವಿರೋಧ. 
ಹಾರಿಣೌ ಎಂಬ ಪದಕ್ಕೆ ಮನೋಹಾರಿಣೌ, ಮನೋಹರೌ 'ಮನೋಹರಗಳಾಗಿವೆ' ಎಂಬ 
ಅರ್ಥವನ್ನು ಶ್ಲೇಪದಿಂದ ಸ್ವೀಕರಿಸಿ, ವಿರೋಧಪರಿಹಾರ ಮಾಡಿಕೊಳ್ಳುವುದರಿಂದ ಇದು 
ವಿರೋಧಾಭಾಸಾಲಂಕಾರ. 8 


೩೪. ವಿಭಾವನಾಲಂಕಾರಃ (ತದ್ಭೇದಾ)) 
ಕಾರಣವಿಲ್ಲದೆ ಕಾರದ ಉತ್ಪತ್ತಿಯಾಗಲಾರದು. ಆದ್ದರಿಂದ ಕಾರ್ಕಕಾರಣಗಳಿಗೆ 


ನಿತ್ಯಸಂಬಂಧವುಂಟು. ಆದರೆ, ಚಮತ್ಕಾರದ ದೃಷ್ಟಿಯಿಂದ ಕಾರಣವಿಲ್ಲದೆಯೂ ಕಾರ್ಯ ಹುಟ್ಟಬಹುದು 
ಇತ್ಯಾದಿ ಇದೇ ವಿಭಾವನಾಲಂಕಾರ. ಈ ವಿಭಾವನಾಲಂಕಾರವು 


52 ಚಂದ್ರಾಲೋಕ 


, ಕಾರಣಂ ವಿನಾ ಕಾರ್ಯೊತ್ಪತ್ತಿರೂಪಾ 

ಹೇತುವೈಕಲ್ಮೇಪಿ ಕಾರ್ಕೋತ್ಪತ್ತಿರೂಪಾ 

ಪ್ರತಿಬಂಧಕಸತ್ತ್ವೇಂಪಿ ಕಾರ್ಯೋತ್ಪತ್ತಿರೂಪಾ 

ಅಕಾರಣಾತ್‌ ಕಾರ್ಯೊತ್ಪತ್ತಿರೂಪಾ 

ವಿರುದ್ಧಾತ್‌ ಕಾರಣಾತ್‌ ಕಾರ್ಯೋತ್ಪತ್ತಿರೂಪಾ 

, ಕಾರ್ಕಾತ್‌ ಕಾರಣೋತ್ಪತ್ತಿರೂಪಾ ಎಂದು ಆರು ವಿಧವಾಗಿರುತ್ತದೆ. ಕ್ರಮವಾಗಿ ಇವುಗಳ 
ಲಕ್ಷಣ - ಲಕ್ಷ್ಮಸಮನೃಯವೆಂದರೆ 


mw» N= 


೧. ಕಾರಣಂ ವಿನಾ ಕಾರ್ಯೋತ್ಪತ್ತಿ ರೂಪಾ ವಿಭಾವನಾ 


ವಿಭಾವನಾ ವಿನಾಪಿ ಸ್ಕಾತ್‌ ಕಾರಣಂ ಕಾರೈಜನ್ಮ ಚೇತ್‌ | 
ಅಪ್ಕಲಾಕ್ಷಾರಸಾಸಿಕ್ತಂ ರಕ್ತಂ ತ್ರಚ್ಚರಣದ್ವಯಂ ॥ ೭೨ ॥ 


'ಕಾರಣಂ ವಿನಾ ಅಪಿ ಕಾರ್ಯಜನ್ಮ ಸ್ಯಾತ್‌ ಚೇತ್‌ ವಿಭಾವನಾ (ಇತ್ಯಲಂಕಾರ))' 'ಕಾರಣವೇ 
ಇಲ್ಲದಿದ್ದರೂ ಕಾರ್ಕವು ಹುಟ್ಟಿದೆ ಎಂದು ವರ್ಣಿಸುವುದಾದರೆ ಅದು ಮೊದಲನೆಯ 
ವಿಭಾವನಾಲಂಕಾರವಾಗುತ್ತದೆ ". 
ಉದಾಹರಣೆ: 'ಹೇ ಕಾಯೇ) ತ್ವಚ್ಚರಣದ್ವಯಂ ಅಲಾಕ್ಷಾರಸಾಸಿಕ್ತಂ(ಸತ್‌) ಅಪಿ, ರಕ್ತಂ(ಜಾತಂ) 
(ಆಥವಾ ಅಸ್ತಿ). 'ಎಲೌ ಕಾಂತೆಯೇ, ನಿನ್ನ ಎರಡು ಪಾದಗಳೂ ಲಾಕ್ಷಾರಸದ ಲೇಪನವನ್ನು 
ಹೊಂದದೇ ಇದ್ದರೂ ಸಹ ರಕ್ತವರ್ಣದಿಂದ, ಕೂಡಿವೆ. ಇಲ್ಲಿ ರಕ್ತತ್ವಕ್ಕೆ ಕಾರಣ ಲಾಕ್ಷಾರಸಲೇಪನ. 
ಈ ಲೇಪನರೂಪಕಾರಣವಿಲ್ಲದೇ ಇದ್ದರೂ ರಕ್ತಿಮತ್ವರೂಪಕಾರ್ಯವು ಹುಟ್ಟಿರುವುದರಿಂದ ಇದು 
ಮೊದಲನೆಯ ವಿಭಾವನಾಲಂಕಾರ. ಈ ವಿರೋಧಕ್ಕೆ ಪರಿಹಾರವೆಂದರೆ, ಕಾಂತೆಯ ಪಾದಗಳು 
ಸ್ವಾಭಾವಿಕವಾಗಿಯೇ ರಕ್ತವರ್ಣವುಳ್ಳವು ಎಂಬುದು. 


೨. ಹೇತು ವೈಕಲ್ಕೇಪಿ ಕಾರ್ಯೋತ್ಪತ್ತಿರೂಪಾ ವಿಭಾವನಾ 


ಹೇತೂನಾಮಸಮಗ್ರತ್ತೇ ಕಾರ್ಯೋತ್ಪತ್ತಿಶ್ಚ ಸಾ ಮತಾ | 
ಆಸ್ತ್ರೈರತೀಕ್ಷ್ಣಕಠಿನೈರ್ಜಗಜ್ಜಯತಿ ಮನ್ಮಥ: ॥ ೭೩ ॥ 


'ಹೇತೂನಾಂ ಅಸಮಗ್ರತ್ವೇ (ಅಪಿ) ಕಾರ್ಯೋತ್ಪತ್ತಿ: ಚ ಸಾ ವಿಭಾವನಾ (ಇತಿ) ಮತಾ' "ಕಾರಣ 
ಗಳು ಸಮಗ್ರ(ಸಂಪೂರ್ಣ)ವಾಗಿ ಇಲ್ಲದೇ ಇದ್ದರೂ, ಕಾರ್ಕೋತ್ಪತ್ತಿಯಾಗುವುದಾದರೆ ಅದು 
ಎರಡನೆಯ ವಿಭಾವನಾಲಂಕಾರ'. 


ಉದಾಹರಣೆ : 'ಮನ್ಮಥು ಆತೀಕ್ಷ್ಮಕಶಿನೈ: ಆಸ್ಟ್ರೈ: ಜಗತ್‌ ಜಯತಿ ಮನ್ಮಥನು ತನ್ನ, ಅತ್ಯಂತ 
ತೀಕ್ಷ್ಣವೂ ಅಲ್ಲದ, ಮತ್ತು ಅತ್ಯಂತ ಕಠಿನವೂ ಅಲ್ಲದ, ಆದರೆ ಕೇವಲ ಕೋಮಲವಾದ 
ಕುಸುಮಬಾಣಗಳಿಂದಲೇ ಜಗತ್ತನ್ನು ಗೆಲ್ಲುತ್ತಾನೆ ವಸ್ತುತಃ ಅಸ್ತ್ರಗಳು ತೀಕ್ಷ್ಮಗಳೂ ಕಠಿಣಗಳೂ 
ಆಗಿರಬೇಕು. ಆದರೆ ಮನ್ಮಥನ ಅಸ್ತ್ರಗಳಾದ 'ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾ, 


ಚಂದ್ರಾಲೋಕ 53 


ನೀಲೋತ್ಪಲ' ಎಂಬ ಪಂಚ ಕುಸುಮಬಾಣಗಳು, ತೀಕ್ಷಗಳೂ ಅಲ್ಲ, ಕಠಿಣಗಳೂ ಅಲ್ಲ. ಪ್ರತಿಯಾಗಿ 
ಅತ್ಮಂತೆ ಕೋಮಲಗಳು. ಆದ್ದರಿಂದ ಜಗಜ್ಜಯನರೂಪ ಕಾರ್ಯಕ್ಕೆ ಇವು ಅಸಮಗ್ರ 
ಕಾರಣಗಳಾಗಿದ್ದರೂ ಜಗಜ್ಜಯನರೂಪ ಕಾರ್ಯೋತ್ಪತ್ತಿಯಾಗಿರುವುದರಿಂದ, ಇದು ಎರಡನೆಯ 
ವಿಭಾವನಾಲಂಕಾರ. ಕೇವಲ ಕೋಮಲವಾದ ಸುಮಬಾಣಗಳಿಂದಲೇ ಮನ್ಮಥನು ಸಮಸ್ತ ಜಗತ್ತನ್ನೇ 
ವಶಮಾಡಿಕೊಳ್ಳಬಲ್ಲನೆಂಬ ಅವನ ಮಹಿಮಾತಿಶಯ ವ್ಯಕ್ತವಾಗುತ್ತದೆ. 


೩. ಪ್ರತಿಬಂಧಕಸತ್ತ್ವೇಂಪಿ ಕಾರ್ಯೋತ್ಪತ್ತಿರೂಪಾ ವಿಭಾವನಾ 


ಕಾರ್ಯೋತ್ಥ ತ್ತಿಸ್ರೃತೀಯಾ ಸ್ಯಾತ್‌ ಸತ್ಯಪಿ ಪ್ರತಿಬಂಧಕೇ | 
ನರೇಂದ್ರಾನೇವ ತೇ ರಾಜನ್‌ ದಶತ್ಯಸಿಭುಜಂಗಮಃ ॥ ೭೪॥ 


'ಪ್ರತಿಬಂಧಕೇ ಸತಿ ಅಪಿ, ಕಾರ್ಯೋತ್ಪತ್ತಿ: ಸ್ಯಾತ್‌ (ಚೇತ್‌) ತೃತೀಯಾ ವಿಭಾವನಾ (ಇತಿ 
ಆಲಂಕಾರಃ ಭವತಿ). 'ಕಾರ್ಯೋತ್ಪತ್ತಿಗೆ ಪ್ರತಿಬಂಧಕ(ಅಡ್ಡಿ) ಇದ್ದರೂ, ಕಾರ್ಯೋತ್ಪತ್ತಿ 
ಯಾಯಿತೆಂದು ವರ್ಣಿಸುವುದು ಮೂರನೆಯ ವಿಭಾವನಾಲಂಕಾರವಾಗುತ್ತದೆ". 


ಉದಾಹರಣೆ : 'ಹೇ ರಾಜನ್‌! ತೇ ಅಸಿಭುಜಂಗಮಃ ನರೇಂದ್ರಾನ್‌ ಏವ ದಶತಿ'-'ಎಲೈ ರಾಜೇಂದ್ರ, 
ರಾಮಚಂದ್ರನೇ । ನಿನ್ನ ಖಡ್ಗವೆಂಬ ಸರ್ಪವು ನರೇಂದ್ರರನ್ನೇ (ರಾಜ ಶ್ರೇಷ್ಠರನ್ನೇ, 
ವಿಷವೈದ್ಯರನ್ನೇ) ಕಚ್ಚುತ್ತದೆ. ನರೇಂದ್ರ - ಮಣಿಮಂತ್ರೌಪಧಾದಿಗಳಿಂದ ಸಿದ್ದಿ ಪಡೆದಿರುವ ವಿಷವೈದ್ಧ 
ಎಂಬ ಅರ್ಥವನ್ನು ಇಟ್ಟುಕೊಂಡಾಗ, ವಿಷವೈದ್ಮನನ್ನು ಸರ್ಪ ಕಚ್ಚುವಲ್ಲಿ 
ಪ್ರತಿಬಂಧಕವಿರುತ್ತದೆಯಷ್ಟೆ । ಈ ಪ್ರತಿಬಂಧಕವಿದ್ದರೂ ನರೇಂದ್ರ = ವಿಷವೈದ್ಮನನ್ನೇ 
ಅಸಿಭುಜಂಗಮವು ಕಚ್ಚುತ್ತದೆ - ಎಂದು ವರ್ಣಿಸಿರುವುದರಿಂದ ಕಾರ್ಯೋತ್ಪತ್ತಿ ವರ್ಣಿತವಾಯಿತು. 
ಆದ್ದರಿಂದ ಇದು ಮೂರನೆಯ ವಿಭಾವನಾಲಂಕಾರ. ಈ ವಿರೋಧಕ್ಕೆ ಪರಿಹಾರ `ನಿನ್ನ ಖಡ್ಗವೆಂಬ 
ಸರ್ಪವು ಶತ್ರು ರಾಜಶ್ರೇಷ್ಠರನ್ನೇ ಕಚ್ಚುತ್ತದೆ, ನಾಶಮಾಡುತ್ತದೆ' ಎಂದು. 


೪. ಅಕಾರಣಾತ್‌ ಕಾರ್ಯೋತ್ಪತ್ತಿರೂಪಾ ವಿಭಾವನಾ 


ಅಕಾರಣಾತ್‌ ಕಾರೃಜನ್ಮ ಚತುರ್ಥೀ ಸ್ಕಾದ್ವಿಭಾವನಾ | 
ಶಂಖಾದ್ವೀಣಾನಿನಾದೋಯಮುದೇತಿ ಮಹದದ್ಭುತಂ | ೭೫॥ 


'ಅಕಾರಾಣಾತ್‌ ಕಾರ್ಯಜನ್ಮ ಚೇತ್‌ ಚತುರ್ಥೀ ವಿಭಾವನಾ ಸ್ಯಾತ್‌". ಕಾರಣವಲ್ಲದ್ದರಿಂದ 
ಅಂದರೆ ಭಿನ್ನಕಾರಣದಿಂದ ಕಾರ್ಕೋತ್ಪತ್ತಿಯನ್ನು ವರ್ಣಿಸಿದ್ದಾದರೆ ಅದು ನಾಲ್ಕನೆಯ 
ವಿಭಾವನಾಲಂಕಾರ. } 
ಉದಾಹರಣೆ : 'ಶಂಖಾತ್‌ ಆಯಂ ವೀಣಾನಿನಾದಃ ಉದೇತಿ (ಏತತ್‌) ಮಹತ್‌ ಅದ್ಭುತಂ' 
'ಶಂಖದಿಂದ ಈ ವೀಣಾಧ್ವನಿಯು ಮೂಡಿಬರುತ್ತಿದೆಯೆಂಬುದು ಅತ್ಯಂತ ಅದ್ಭುತ. ಇಲ್ಲಿ 
ವೀಣಾಧ್ವನಿಯ ಉತ್ಪತ್ತಿಗೆ ವೀಣೆಯೇ ಕಾರಣ. ಆದರೆ ಶಂಖವು ಭಿನ್ನಕಾರಣ. ಹೀಗೆ ಭಿನ್ನ 
ಕಾರಣದಿಂದ ಕಾರ್ಯದ ಉತ್ಪತ್ತಿಯನ್ನು ವರ್ಣಿಸಿರುವುದರಿಂದ ಇದು ನಾಲ್ಕನೆಯ 


54. ಚಂದ್ರಾಲೋಕ 


ವಿಭಾವನಾಲಂಕಾರ. ಇಲ್ಲಿ ಕಾಮಿನಿಯ ಕಂಠವು ಶಂಖರೂಪದಿಂದಲೂ, ಅವಳ ಮಧುರಗಾನವು 
ವೀಣಾನಿನಾದರೂಪದಿಂದಲೂ ಅಧ್ಯವಸಿತವಾಗಿರುವುದರಿಂದ ವಿರೋಧ ಪರಿಹಾರ. ಅಂದರೆ 
'ಶಂಖದಂತೆ ಸುಂದರವಾದ ಕಂಠದಿಂದ, ವೀಣಾಧ್ವನಿಯಂತೆ ಮಧುರವಾದ ಗಾನವು 
ಹೊರಹೊಮ್ಮುತ್ತಿದೆ' ಎಂದು ತಾತ್ಪರ್ಯ. 


೫. ವಿರುದ್ಧಾತ್‌ ಕಾರಣಾತ್‌ ಕಾರ್ಯೋತ್ಪತ್ತಿರೂಪಾ ವಿಭಾವನಾ 


ವಿರುದ್ಧಾತ್‌ ಕಾರೃನಿಪ್ಪತ್ತಿರ್ದಷ್ಟಾ ಕಾಚಿದ್ವಿಭಾವನಾ | 
ಛು ಗೆ 
ಶೀತಾಂಶುಕಿರಣಾಸ್ತನ್ವೀಂ ಹಂತ ಸಂತಾಪಯಂತಿ ತಾಂ ॥ ೭೬॥ 


'ವಿರುದ್ಧಾತ್‌ (ಕಾರಣಾತ್‌) ಕಾರ್ಯ ನಿಪ್ಪತ್ತಿ: (ಅಪಿ) ಕಾಚಿತ್‌ ವಿಭಾವನಾ ದೃಷ್ಟಾ. 
ವಿರುದ್ಧವಾದ ಕಾರಣದಿಂದಲೂ ಕಾರ್ಯೋತ್ಪತ್ತಿಯ ವರ್ಣನೆಯೂ ಸಹ ಐದನೆಯ 
ವಿಭಾವನಾಲಂಕಾರವಾಗುತ್ತದೆ. 


ಉದಾಹರಣೆ : 'ಶೀತಾಂಶುಕಿರಣಾ: ತಾಂ ತನ್ವೀಂ ಸಂತಾಪಯಂತಿ, ಹಂತ". ತಂಪು ಕಿರಣನಾದ 
ಚಂದ್ರನ ತಂಪುಕಿರಣಗಳೂ ಸಹ ಆ ಸುಂದರಿಯನ್ನು ಅಯ್ಕೋ! ಸಂತಾಪಗೊಳಿಸುತ್ತಿವೆ. ಇಲ್ಲಿ 
ಸಂತಾಪಕಾರ್ಯಕ್ಕೆ ತಂಪುಕಿರಣಗಳು ವಿರುದ್ಧಕಾರಣ. ತಂಪುಕಿರಣಗಳಿಂದ ಶೀತವೇ ಆಗಬೇಕು. 
ಆದರೂ ವಿರುದ್ಧಕಾರಣದಿಂದ ಕಾರ್ಕೋತ್ಪತ್ತಿಯನ್ನು ವರ್ಣಿಸಿರುವುದರಿಂದ ಇದು ಐದನೆಯ 
ವಿಭಾವನಾಲಂಕಾರ. ಈ ತನ್ವಿಯು ಪತಿವಿರಹದಿಂದ ತಪ್ಪಳಾಗಿರುವುದರಿಂದ, ಚಂದ್ರನ 
ತಂಪುಕಿರಣಗಳು ವಿರಹಕ್ಕೆ ಉದ್ದೀಪನಕಾರಣಗಳಾಗಿರುವುದರಿಂದ, ವಿರೋಧ ಪರಿಹಾರ. 


೬. ಕಾರ್ಯಾತ್‌ ಕಾರಣೋತ್ಪತ್ತಿರೂಪಾ ವಿಭಾವನಾ 


ಕಾರ್ಯಾತ್‌ ಕಾರಣಜನ್ಮಾಪಿ ದೃಷ್ಟಾ ಕಾಚಿದ್ದಿಭಾವನಾ | 
ಯಶಃ ಪಯೋರಾಶಿರಭೂತ್‌ ಕರಕಲ್ಪತರೋಸ್ತವ ॥ ೭೭॥ 


'ಕಾರ್ಯಾತ್‌ ಕಾರಣಜನ್ಮ ಅಪಿ ಕಾಚಿತ್‌ ವಿಭಾವನಾ ದೃಷ್ಟಾ' 'ಕಾರದಿಂದ ಕಾರಣದ 
ಉತ್ಪತ್ತಿಯ ವರ್ಣನೆಯೂ ಸಹ ಆರನೆಯ ವಿಭಾವನಾಲಂಕಾರವಾಗುತ್ತದೆ' ವಸ್ತುತಃ ಲೋಕದಲ್ಲಿ 
ಕಾರಣದಿಂದಲೇ ಕಾರ್ಶದ ಉತ್ಪತ್ತಿ ಎಂಬುದು ಪ್ರಸಿದ್ಧವಷ್ಟೆ ! ಆದರೆ, ಇದಕ್ಕೆ ವಿಪರೀತವಾಗಿ 
ಕಾರದಿಂದಲೇ ಕಾರಣದ ಉತ್ಪತ್ತಿಯ ವರ್ಣನೆ ಒಂದು ವಿಶಿಷ್ಟ ಚಮತ್ಕಾರವೇ ಆಗಿರುತ್ತದೆ. 


ಉದಾಹರಣೆ: (ಹೇ ರಾಜನ್‌) ತವ ಕರಕಲ್ಪತರೋಃ ಸಕಾಶಾತ್‌) ಯಶು ಪಯೋರಾಶಿ ಆಭೂತ್‌` 
'ಎಲೈ ರಾಜನೇ। ನಿನ್ನ ಕೈ ಎಂಬ ಕಲ್ಪತರುವಿನ ಮುಖಾಂತರ ಯಶಸ್ಸೆಂಬ ಸಮುದ್ರವು ಉಂಟಾಯಿತು. 
ಕ್ನೀರಸಾಗರದ ಮಥನದಿಂದ ಅನೇಕ ವಸ್ತುಗಳು ಹುಟ್ಟಿದವು. ಅವುಗಳಲ್ಲಿ ಕಲ್ಪವೃಕ್ಷವೂ ಒಂದು. 
ಆದ್ದರಿಂದ, ಸಮುದ್ರವು ಕಾರಣ. ಕಲ್ಪವೃಕ್ಷವು ಕಾರ್ಕವಾಯ್ತು. ಆದರೆ, ಈ ಉದಾಹರಣೆಯಲ್ಲಿ 
ಕಾರ್ಯರೂಪವಾದ ಕಲ್ಪವೃಕ್ಷದಿಂದಲೇ ಕಾರಣರೂಪವಾದ ಪಯೋರಾಶಿ ಸಂಭವಿಸಿತೆಂದು 
ವರ್ಣಿಸಿರುವುದರಿಂದ ಇದು ಆರನೆಯ ವಿಭಾವನಾಲಂಕಾರ. ಪ್ರಕೃತ ರಾಜನು ಕಲ್ಪತರುವಿಗಿಂತಲೂ 


ಚಂದ್ರಾಲೋಕ [A 


ಶ್ರೇಷ್ಠರೀತಿಯಲ್ಲಿ ಅರ್ಥಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದುದರಿಂದ, ಅವನ ಕೀರ್ತಿಯು 
ಸರ್ವತ್ರ ಹಬ್ಬಿತ್ತು ಎಂದು ತಾತ್ಪರ್ಯ. ಅಲ್ಲದೆ ಕೀರ್ತಿಯು ಶುಬ್ರವಾಗಿರುತ್ತದೆಂಬುದು 
ಕವಿಸಮಯವಾದ್ದರಿಂದ, ದಾನಶೀಲತೆಯಿಂದ ಕೀರ್ತಿಯೆಂಬ ಕ್ಷೀರಸಾಗರ ಹರಡಿತ್ತು ಎಂಬುದು 
ಸಮುಚಿತವೇ ಆಗುತ್ತದೆ. 


೩೫ . ವಿಶೇಷೋಕ್ತ್ಯಲಂಕಾರಃ 


ಕಾರಣದಿಂದ ಕಾರ್ಕೋತ್ಪತ್ತಿಯಾಗುವುದು ಸಹಜವಪ್ಪೆ । ಆದರೆ ಕಾರ್ಕೋತ್ಪತ್ತಿಗೆ ಸಾಕಷ್ಟು 
ಕಾರಣವಿದ್ದರೂ ಕಾರ್ಕೋತ್ಪತ್ತಿಯೇ ಆಗಲಿಲ್ಲವೆಂದು ವರ್ಣಿತವಾದಲ್ಲಿ ಅದು ವಿಶೇಷೋಕ್ತಿ 
ಯಾಗುತ್ತದೆ. 


ಕಾರ್ಯಾಜನಿರ್ವಿಶೇಷೋಕ್ತಿಃ ಸತಿ ಪುಷ್ಕಲಕಾರಣೇ | 
ಹೃದಿ ಸ್ನೇಹಕ್ಷಯೋ ನಾಭೂತ್‌ ಸ್ಮರದೀಪೇ ಜ್ವಲತೃಪಿ ॥ ೭೮ ॥ 


'ಪುಷ್ಕಲಕಾರಣೇ ಸತಿ (ಅಪಿ) ಕಾರ್ಯಾಜನಿಃ ವಿಶೇಷೋಕ್ತಿ: (ಅಲಂಕಾರ 'ಕಾರ್ಕೋತ್ಪತ್ತಿಗೆ 
ಸಾಕಷ್ಟು ಕಾರಣವಿದ್ದರೂ ಕಾರ್ಕೋತ್ಪತ್ತಿಯಾಗದೇ ಇದ್ದಲ್ಲಿ ಅದು ವಿಶೇಷೋಕ್ಷಲಂಕಾರವಾಗುತ್ತದೆ. 
ಉದಾಹರಣೆ : ಸ್ಮರದೀಪೇ ಜ್ವಲತಿ (ಸತಿ) ಅಪಿ, ಹೃದಿ ಸ್ನೇಹಕ್ಷಯಃ ನ ಅಭೂತ್‌'. ಕಾಂತೆಯೇ! 
ಹೃದಯದಲ್ಲಿ ಮನ್ಮಥನೆಂಬ ದೀಪವು ಉರಿಯುತ್ತಿದ್ದರೂ ಸ್ನೇಹದ ಅಂದರೆ ತೈಲದ ನಾಶ 
ವಾಗಲಿಲ್ಲ'. ಇಲ್ಲಿ ದೀಪಜ್ವಲನದಿಂದ ತೈಲನಾಶವಾಗಬೇಕಾಗಿತ್ತು. ತೈಲನಾಶರೂಪಕಾರೃಕ್ಕೆ 
ದೀಪಜ್ವಲನರೂಪ ಕಾರ್ಕವು ಪರ್ಯಾಪ್ತವೇ ಆಗಿದ್ದರೂ, ತೈಲನಾಶರೂಪ ಕಾರ್ಯ್ಕವಾಗಲಿಲ್ಲ- ಎಂದು 
ವರ್ಣಿಸಿರುವುದರಿಂದ ಇದು ವಿಶೇಷೋಕ್ಷ್ಮಲಂಕಾರ. ಈ ನಾಯಿಕೆಯು ಅತ್ಯಂತ ವಿರಹ 
ತಪ್ತೆಯಾಗಿರುವುದರಿಂದ, ಇವಳ ಹೃದಯದಲ್ಲಿ ಮನ್ಮಥನ ಆವೇಗ ಅತ್ಮಂತವಾಗಿದ್ದು, ಪ್ರಿಯನ 
ವಿಷಯಕವಾದ ಸ್ನೇಹವು ಅಂದರೆ ಪ್ರೀತಿಯು ಇನ್ನೂ ಹೆಚ್ಚಾಗುತ್ತಿತ್ತು ಎಂದು ವಿರೋಧಕ್ಕೆ ಪರಿಹಾರ. 


೩೬. ಅಸಂಭವಾಲಂಕಾರಃ 


ಊಹಿಸಲು ಸಾಧ್ಯವೇ ಇಲ್ಲದಂತಹ ಕಾರ್ಯವು ಸಂಭವವಾದಲ್ಲಿ ಅದನ್ನು 
ಅಸಂಭವಾಲಂಕಾರ ವಂದು ಕರೆಯಲಾಗುತ್ತದೆ. 


ಅಸಂಭವೋಂ ರ್ಥನಿಪ್ಪತ್ತೇರಸಂಭಾವ್ಯತ್ವವರ್ಣನಮ್‌ | 
ಕೋ ವೇದ ಗೋಪಶಿಶುಕ: ಶೈಲಮುತ್ತಾಟಯೇದಿತಿ ॥ ೭೯ ॥ 
ಅರ್ಥನಿಪ್ಟತ್ತೇಃ ಅಸಂಭಾವ್ಯತ್ವವರ್ಣನಂ ಅಸಂಭವ; (ಇತ್ಯಲಂಿಕಾರಃ) 'ಕಾರ್ಯದ ಸಿದ್ಧಿಯು ' 
ಅತ್ಯಂತ ಅಸಂಭವ - ಎಂಬ ರೀತಿಯಿಂದ ವರ್ಣಿತವಾದರೆ ಅದು ಅಸಂಭವಾಲಂಕಾರ.. ಅಂದರೆ, 
ಒಂದು ಕಾರ್ಕದ ಸಿದ್ಧಿಯು ಆಗಿದೆಯೆಂದು ಪರಿಭಾವಿಸಲು ಸಾಧ್ಯವೇ ಇಲ್ಲ, ಎನ್ನುವ ರೀತಿಯ 
ವರ್ಣನೆ ಎಂದು ತಾತ್ಪರೃ. 


56 ಚಂದ್ರಾಲೋಕ 


ಉದಾಹರಣೆ : ಗೋಪಶಿಶುಕಃ ಶೈಲಂ ಉತ್ಪಾಟಯೇತ್‌ ಇತಿ ಕಃ ವೇದ? 'ಚಿಕ್ಕ ಗೋಪ ಬಾಲಕನಾದ 
ಕೃಷ್ಣನು ಗೋವರ್ಧನಪರ್ವತವನ್ನು ಬುಡಸಹಿತ ಕಿತ್ತು ಎತ್ತಬಲ್ಲನೆಂದು ಯಾರು ತಾನೆ ತಿಳಿಯಲು 
ಸಾಧ್ಯ?" ಇಲ್ಲಿ ಗೋಪಬಾಲಕನಿಂದಾದ ಶೈಲೋದ್ಧಾರವನ್ನು ಯಾರು ತಾನೆ ಸಂಭಾವಿಸಲು ಸಾಧ್ಯ? 
- ಎಂದು ವರ್ಣಿಸಿರುವುದರಿಂದ ಇದು ಅಸಂಭವಾಲಂಕಾರ. 


೩೭. ಅಸಂಗತ್ಕಲಂಕಾರಃ (ತದ್ದೆ ಕೇದಾ?) 


ಕಾರಣ-ಕಾರ್ಯಗಳು ಪರಸ್ಪರ ವಿರುದ್ಧಗಳೂ, ಭಿನ್ನಾಶ್ರಯಗಳೂ ಆದಲ್ಲಿ ಅಸಂಗತ್ಕಲಂಕಾರ 
ವಾಗುತ್ತದೆ. ಇದು 1. ಕಾರ್ಯಹೇತ್ರೋಃ ಭಿನ್ನದೇಶತ್ವರೂಪಾ ಅಸಂಗತಿಃ 2. ಏಕತ್ರ ಕರ್ತವ್ಯಸೃ 
ಅನ್ಯತ್ರ ಕೃತಿರೂಪಾ ಅಸಂಗತಿಃ 3. ಅನ್ಯತ್‌ ಚಿಕೀರ್ಸೊೋಃ ತದ್ವಿರುದ್ಧಕೃತಿರೂಪಾ ಆಸಂಗತಿಃ ಎಂದು 
ಮೂರು ವಿಧ. 


೧. ಕಾರ್ಯಹೇತ್ರೋಃ ಬಿನ್ನದೇಶತ್ವರೂಪಾ ಆಸಂಗತಿ: 


ವಿರುದ್ಧಂ ಭಿನ್ನದೇಶತ್ವಂ ಕಾರೃಹೇತ್ರೋರಸಂಗತಿ:। 
ವಿಷಂ ಜಲಧರೈ: ಪೀತಂ ಮೂರ್ಛಿತಾಃ ಪಥಿಕಾಂಗನಾಃ ॥ ೮೦ ॥ 


*(ಯಯೋ) ಕಾರ್ಯಹೇತ್ರೋ: ಭಿನ್ನದೇಶತ್ವಂ ವಿರುದ್ಧಂ (ಸತ್‌ ವರ್ಣ್ಯತೇ) ಸಃ ಆಸಂಗತಿಃ 
(ಇತ್ಯಲಂಕಾರ;). 'ಕಾರ್ಕಕಾರಣಗಳಿಗೆ ಭಿನ್ನ ಭಿನ್ನ ಆಶ್ರಯತ್ವವು ಎರುದ್ಧವಾಗಿ ವರ್ಣಿತ 
ವಾದುದಾದರೆ, ಆದು ಅಸಂಗತ್ಮಲಂಕಾರ. 


ಉದಾಹರಣೆ : ವಿಷಧರೈ: - ಮೇಘೈಃ, ವಿಷಂ ಎ ಜಲಂ, ಕಾಲಕೂಟಶ್ಚ ಪೀತಂ, ಪಥಿಕಾಂಗನಾಃ 
ಮೂರ್ಥಿತಾಃ - ಮೇಘಗಳು ಜಲಪಾನ (ವಿಷಪಾನ) ಮಾಡಿದವು: ಆದರೆ ವಿರಹಿಜನರ ಸ್ತ್ರೀಯರು 
ಮೂರ್ಛೆ ಹೊಂದಿದರು' - ಇಲ್ಲಿ ವಿಷಪಾನ, ಮೂರ್ಛೆಗಳೆಂಬ ಕಾರಣಕಾರ್ಮಗಳಿಗೆ ವಿರುದ್ಧವಾದ 
ಭಿನ್ನದೇಶತ್ವವು ವರ್ಣಿತವಾಗಿರುವುದರಿಂದ ಮೊದಲನೆಯ ಅಸಂಗತ್ಕಲಂಕಾರ. ಇದು ವರ್ಷಾಕಾಲದ 
ವರ್ಣನೆಯಾಗಿರುವುದರಿಂದ, ವರ್ಷಾಕಾಲದ ಪ್ರಾರಂಭವಾದರೂ ತಮ್ಮ ತಮ್ಮ ಪತಿಯರು 
ಹಿಂತಿರುಗಿಬರಲಿಲ್ಲವೆಂದು, ವಿರಹೋದ್ದೀಪಕವಾದ ನೀಲಮೇಘರಾಶಿಯನ್ನು ನೋಡಿದ 
ವಿರಹತಪ್ತಕಾಂತೆಯರು ಮೂರ್ಛೆಗೊಂಡರು ಎಂದು ತಾತ್ತರ್ಕ. ವಿಷ ಪದದಲ್ಲಿನ ಶ್ಲೇಷಮೂಲಕ 
ಅಭೇದಾಧ್ಯವಸಾಯದಿಂದುಗಿ ಮೇಘಗಳು ಜಲವೆಂಬ ಕಾಲಕೂಟವನ್ನು ಪಾನ ಮಾಡಲಾಗಿ, 
ಪಥಿಕ ಸ್ತ್ರೀಯರು ಮೂರ್ಛೆಗೊಂಡರು' - ಎಂಬ ಅರ್ಥವು ಪ್ರತೀತವಾಗುತ್ತದೆ. ಮ್ತುತ ಲೋಕದಲ್ಲಿ 
ವಿಷಪಾನಮಾಡುವವನಿಗೆ ಮಾತ್ರ ಮೂರ್ಛೆ ಸ್ವಾಭಾವಿಕ. ಇದು ಸಮಾನದೇಶತ್ವ. ಆದರೆ 
ವಿಷಪಾನರೂಪ ಕಾರಣ. ಮೂರ್ಭಾರೂಪ ಕಾರ್ಯಗಳಿಗೆ ವಿರುದ್ಧಭಿನ್ನದೇಶತ್ವವು 
ವರ್ಣಿತವಾಗಿರುವುದರಿಂದ ಅಸಂಗತ್ಮಲಂಕಾರ. 


ಚಂದ್ರಾಲೋಕ 57 
೨.ಏಕತ್ರ ಕರಣೀಯಸ್ಕ ಅನೃತ್ರಕೃತಿರೂಪಾ ಅಸಂಗತಿಃ 


ಅನ್ಯತ್ರ ಕರಣೀಯಸ್ಕ ತತೋರನೃತ್ರ ಕೃತಿಶ್ಚಸಾ | 
ಅಪಾರಿಜಾತಾಂ ವಸುಧಾಂ ಚಿಕೀರ್ಷನ್‌ ದ್ಯಾಂ ತಥಾಕರೋಃ ॥೮೧॥ 


'ಅನ್ಯತ್ರ ಕರಣೀಯಸ್ಯ ತಸ್ಮಾತ್‌- ಉಚಿತದೇಶಾತ್‌, ಅನ್ಯತ್ರ ಅನುಚಿಶಸ್ಥಲೇ ಕೃತಿಃ ಚ, ಸಾ 
(ಅನ್ಕಾ ಅಸಂಗತಿಃ. 'ಒಂದು ಸ್ಥಳದಲ್ಲಿ ಮಾಡಬಯಸಿದ ಕಾರ್ಯವನ್ನು, ಆ ಸ್ಥಳವನ್ನು ಬಿಟ್ಟು 
ಬೇರೆ ಸ್ಥಳದಲ್ಲಿ ಮಾಡಿದಂತೆ ಆದ ವರ್ಣನೆಯು ಎರಡನೆಯ ಅಸಂಗತ್ಕಲಂಕಾರ.. 


ಉದಾಹರಣೆ : '(ಹೇ ಕೃಷ್ಣ) ವಸುಧಾಂ ಅಪಾರಿಜಾತಾಂ ಚಿಕೀರ್ಷನ್‌ ದ್ಯಾಂ ತಥಾ (ಅಪಾರಿ 
ಜಾತಾಂ) ಅಕರೋಃ' - 'ಎಲೈ ಕೃಷ್ಣನೇ, ನೀನು ಭೂಮಿಯನ್ನು ಅಪಾರಿಜಾತವನ್ನಾಗಿ ಮಾಡ 
ಬಯಸಿ, ಬದಲಾಗಿ ಸ್ವರ್ಗವನ್ನು ಅಪಾರಿಜಾತವನ್ನಾಗಿ ಮಾಡಿದೆ. ಇಲ್ಲಿ ಅಪಾರಿಜಾತತ್ವಕ್ರಿಯೆ 
ಭೂಮಿಯಲ್ಲಿ ಆಗಬೇಕಾಗಿತ್ತು. ಬದಲಾಗಿ ಸ್ವರ್ಗದಲ್ಲಿ ಈ ಅಪಾರಿಜಾತತ್ವ ಕಾರ್ಯವಾಗಿರುವುದ 
ರಿಂದ, ಇದು ಎರಡನೆಯ ಅಸಂಗತ್ಕಲಂಕಾರ. ಕೃಷ್ಣನನ್ನು ಕುರಿತು ಇಂದ್ರನು ಹೇಳುವ ಮಾತು. 
ಅಪಾರಿಜಾತತ್ವ ಪದದಲ್ಲಿ 1. ಅಪಗತ ಅರಿಜಾತತ್ವ - ಸಂಪೂರ್ಣ ನಾಶಗೊಳಿಸಲ್ಪಟ್ಟ ಶತ್ರು 
ಸಮುದಾಯತ್ವ 2. ಪಾರಿಜಾತರಹಿತತ್ವ - ಸ್ವರ್ಗದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು 
ಬಂದು ಕೃಷ್ಣನು ಭೂಮಿಯಲ್ಲಿ ಇಟ್ಟನಾದ್ದರಿಂದ ಸ್ವರ್ಗವು ಪಾರಿಜಾತವೃಕ್ಷರಹಿತವಾಯ್ತು ಎಂಬ 
ಈ ಶ್ಲೇಷೆಯಿಂದ ವಿರೋಧಪರಿಹಾರ. 


೩.ಅನ್ಯತ್‌ ಚಿಕೀರ್ಪೊೋಃ ತದ್ವಿರುದ್ಧಕೃತಿರೂಪಾ ಅಸಂಗಶಿಃ 


ಅನೃತ್‌ ಕರ್ತುಂ ಪ್ರವೃತ್ತಸ್ಥ ತದ್ವಿರುದ್ಧಕೃತಿಶ್ಚ ಸಾ | 
'ಗೋತ್ರೋದ್ಧಾರಪ್ರವೃತ್ತೋಷಪಿ ಗೋತ್ರೋದ್ಭೇದಂ ಪುರಾಕರೋಃ ॥ ೮೨॥ 


'ಅನೃತ್‌ ಕರ್ತುಂ ಪ್ರವೃತ್ತಸ್ಯ ತದ್ವಿರುದ್ಧಕೃತಿಃ ಚ ಸಾ (ಅಸಂಗತಿಃ'. 'ಒಂದು ಕಾರವನ್ನು 
ಮಾಡಬಯಸಿ, ಅದಕ್ಕೆ ವಿರುದ್ಧವಾದ ಕಾರ್ಕವನ್ನೇ ಮಾಡಿದಂತೆ ವರ್ಣಿಸಿದ್ದಾದರೆ ಅದು 
ಮೂರನೆಯ ಅಸಂಗತ್ಕಲಂಕಾರ". '(ಹೇ ಕೃಷ್ಣ) ಗೋತ್ರೋದ್ಧಾರಪ್ರವೃತ್ತಃ ಅಪಿ, (ತ್ವಂ) ಪುರಾ 
ಗೋತ್ರೋದ್ಭೇದಂ ಅಕರೋಃ. ಇಂದ್ರನು ಕೃಷ್ಣನನ್ನು ಕುರಿತು ಹೀಗೆ ಹೇಳುತ್ತಿರುವುದು. 'ಎಲೈ 
ಕೃಷ್ಣನೇ। ನೀನು ಗೋತ್ರೋದ್ಹಾರದಲ್ಲಿ ತೂಡಗಿದವನಾದರೂ ಗೋತ್ರೋದ್ಭೇದವನ್ನೇ ಹಿಂದೆ 
ಮಾಡಿದೆ' ಎಂಬ ಈ ಉದಾಹರಣೆಯಲ್ಲಿ ಗೋತ್ರೋದ್ಧಾರದಲ್ಲಿ ತೊಡಗಿ, ಇದಕ್ಕೆ ವಿರುದ್ಧವಾದ 
ಗೋತ್ರದ ಉದ್ಭೇದವನ್ನೇ ಮಾಡಿರುವಿಕೆ- ಎಂದು ವರ್ಣಿತವಾಗಿರುವುದರಿಂದ ಇದು ಮೂರನೆಯ 
ಅಸಂಗತ್ಮಲಂಕಾರ.ಇಲ್ಲಿ ಗೋತ್ರ ಶಬ್ದಕ್ಕೆ 1. ಗೋತ್ರೋದ್ದಾರ ಎಂಬಲ್ಲಿ 'ಗೋತ್ರಾಯಾಃ ಎ 
ಉವ್ಯಾಣ ಉದ್ದಾರ: ಎಂದೂ, 2. ಗೋತ್ರಾಣಾಂ ಉದ್ಭೇದಂ - ಪರ್ವತಾನಾಂ ವರಾಹಾವತಾರೇ 
ಖುರಘಟ್ಟನೈಃ ದಲನಂ - ಎಂದೂ ಶ್ಲೇಷದಿಂದ ಅರ್ಥವನ್ನು ಪರಿಗ್ರಹಿಸಿ ವಿರೋಧಪರಿಹಾರ 
ಮಾಡಿಕೊಳ್ಳಬೇಕು. 


58 ಚಂದ್ರಾಲೋಕ 
೩೮. ವಿಷಮಾಲಂಕಾರಃ (ತದ್ದೇದಾಃ) 


- ಪರಸ್ಪರ ಅನನುರೂಪವಲ್ಲದ ವಸ್ತುಗಳ ಏಕತ್ರ ಯೋಜನೆಯು ಈ ವಿಷಮಾಲಂಕಾರ 
ವಾಗುತ್ತದೆ. ಇದೂ ಸಹ 1. ಅನುರೂಪಘಟನಾರೂಪ ವಿಷಮಾಲಂಕಾರಃ 2. ವಿರೂಪ 
ಕಾರ್ಯೊತ್ಪತ್ತಿರೂಪ ವಿಷಮಾಲಂಕಾರಃ 3. ಇಷ್ಟುರ್ಥೋದ್ಕಮಾತ್‌ ಅನಿಷ್ಟಾವಾಪ್ತಿರೂಪ 
ವಿಷಮಾಲಂಕಾರಃ ಎಂದು ಮೂರು ವಿಧವಾಗಿರುತ್ತದೆ. 


೧. ಅನನುರೂಪ ಘಟನಾರೂಪ ವಿಷಮಾಲಂಕಾರ: 


ವಿಷಮಂ ವರ್ಣ್ಯತೇ ಯತ್ರ ಘಟನಾನನುರೂಪಯೋಃ | 
ಕ್ರೇಯಂ ಶಿರೀಷ ಮೃದ್ವಂಗೀ ? ಕ್ವ ತಾದೃಜ್‌ ಮದನ ಜ್ವರಃ ? ॥ ೮೩ ॥ 


'ಯತ್ರ ಆನನುರೂಪಯೋಃ ಘಟನಾ ವರ್ಣ್ಯತೇ (ತತ್‌) ವಿಷಮಂ (ಇತ್ಯಲಂಕಾರಃ', 'ಪರಸ್ಪರ 
ಅನುರೂಪವಲ್ಲದ ಎರಡು ವಸ್ತುಗಳ ಏಕತ್ರವರ್ಣನೆಯು ಮೊದಲನೆಯ ವಿಷಮಾಲಂಕಾರ. 


ಉದಾಹರಣೆ : 'ಇಯಂ ಶಿರೀಷಮೃದ್ವಂಗೀ ಕ್ವ? ತಾದೃಕ್‌ ಮದನಜ್ವರಃ ಕ್ವ 7. - 'ಶಿರೀಷ 
ಕುಸುಮದಂತೆ ಅತ್ಯಂತ ಕೋಮಲವಾದ ಈ ನಾಯಿಕೆಯ ಶರೀರವೆಲ್ಲಿ? ಇದನ್ನು ಬಾಧಿಸುತ್ತಿರುವ 
ಅತ್ಯಂತ ಕಠೋರವಾದ ಮನ್ಮಥಜ್ವರವೆಲ್ಲಿ? - ಈ ಎರಡೂ ಪರಸ್ಪರ ಅನನುರೂಪಗಳಾಗಿದ್ದು, 
ಇವುಗಳ ಘಟನೆಯನ್ನು ವರ್ಣಿಸಿರುವುದರಿಂದ, ಇದು ಮೊದಲನೆಯ ವಿಷಮಾಲಂಕಾರ. ಶರೀರವು 
ಅಶಿ ಮೃದು, ಜ್ವರವು ಅತಿ ದುಃಸಹವಾದ್ದರಿಂದ ಪರಸ್ಪರ ಅನನುರೂಪತ್ವ - ಎಂದು ಭಾವಿಸಬೇಕು. 


೨. ವಿರೂಪಕಾರ್ಯೋತ್ಪತ್ತಿರೂಪ ವಿಷಮಾಲಂಕಾರಃ 


ವಿರೂಪಕಾರ್ಯಸ್ಯ್ಕೋತ್ಪತ್ತಿರಪರಂ ಎಷಮಂ ಮತಮ್‌ | 
ಕೀರ್ತಿಂ ಪ್ರಸೂತೇ ಧವಲಾಂ ಶ್ಯಾಮಾ ತವ ಕೃಪಾಣಿಕಾ ॥ ೮೪ | 


'ವಿರೂಪಕಾರೃಸ್ಯ ಉತ್ಪತ್ತಿ: ಅಪರಂ ವಿಷಮಂ ಮತಂ. 'ಕಾರಣವಿರುದ್ಧವಾದ ಕಾರ್ಕದ 
ಉತ್ಪತ್ತಿಯು ವರ್ಣಿತವಾದರೆ ಆದು ಎರಡನೆಯ ವಿಷಮಾಲಂಕಾರವಾಗುತ್ತದೆ. 


ಉದಾಹರಣೆ : (ಹೇ ರಾಜನ್‌) ತವ ಶ್ಯಾಮಾ ಕೃಪಾಣಿಕಾ ಧವಲಾಂ ಕೀರ್ತಿಂ ಪ್ರಸೂತೇ". ಎಲೈ 
ರಾಜನೇ, ನಿನ್ನ ಕಪ್ಪಾದ ಖಡ್ಗವು ಶುಭ್ರವಾದ ಕೀರ್ತಿಯನ್ನು ಉಂಟು ಮಾಡುತ್ತಿದೆ' ಇಲ್ಲಿ ಕಾರಣ 
ಕಪ್ಪುಖಡ್ಗ, ಕಾರ ಶುಭ್ರಕೀರ್ತಿ. ಹೀಗೆ ಕಾರಣವಿರುದ್ಧವಾದ ಕಾರ್ಯದ ಉತ್ಪತ್ತಿ ಇರುವುದರಿಂದ 
ಎರಡನೆಯ ವಿಷಮಾಲಂಕಾರ. ಕಾರಣದ ಗುಣವನ್ನೇ ಕಾರ್ಯವೂ ಹೊಂದಿರುತ್ತದೆಂಬುದು ಲೋಕದ 
ನಿಯಮ. ಆದರೆ, ಇಲ್ಲಿ ಶ್ಕಾಮಖಡ್ಗರೂಪ ಕಾರಣದಿಂದ ತದ್ವಿರುದ್ಧವಾದ ಧರ್ಮವುಳ್ಳ 
ಶುಭ್ರಕೀರ್ತಿಯ ಜನನ ಎರಡನೆಯ ವಿಷಮಾಲಂಕಾರ. ತಾತ್ವರ್ಯವೆಂದರೆ ರಾಜನ ಭಯಂಕರ ಖಡ್ಗವು 
ಶತ್ರುಗಳ ಸಂಹಾರದಿಂದಾಗಿ ರಾಜನ ಕೀರ್ತಿಯನ್ನು ಸರ್ವತ್ರ ಹಬ್ಬಿಸಿದೆ ಎಂದು ಪರಿಹಾರ. 


ಚಂದ್ರಾಲೋಕ 59 
ಒ.ಇಷ್ಟಾರ್ಥೋದೃಮಾತ್‌ ಅನಿಷ್ಟಾವಾಪ್ತಿರೂಪ ವಿಷಮಾಲಂಕಾರಃ 


ಅನಿಷ್ಟಸ್ಯಾಪ್ಯವಾಪ್ತಿಶ್ಚ ತದಿಷ್ಠಾ ಶ್ವರ್ಥಸಮುದ್ಯಮಾತ್‌ | 
ಭಕ್ಷ್ಮಾಶಯಾ ಹಿ ಮಂಜೂಷಾಂ ದಪ್ಪ್ವಾಖುಸ್ತೇನ ಭಕ್ಷಿತಃ ॥೮೫॥ 


'ಇಪ್ಪಾರ್ಥ ಸಮುದ್ಯಮಾತ್‌ ಅನಿಷ್ಟಸ್ಕ ಆವಾಪ್ತಿ: ಅಪಿ ಚ ತತ್‌ (ಎಪಮಂ) 'ಅಭಿಲಪಿತವಾದ 
ಕಾರ್ಯಕ್ಕಾಗಿ ತೊಡಗಿ ಅದರಿಂದ ಕೇವಲ ಅನಿಷ್ಟವನ್ನೇ ಹೊಂದುವುದೂ ಸಹ ಮೂರನೆಯ 
ವಿಷಮಾಲಂಕಾರ. ಅಂದರೆ ಇತ್ತ ತನ್ನ ಇಪ್ಪಾರ್ಥದ ಪ್ರಾಪ್ತಿಯೂ ಇಲ್ಲ. ಜತೆಗೆ ಅನಿಷ್ಟದ 
ಪ್ರಾಪ್ತಿ ಎಂಬುದು ಈ ಭೇದದ ಮರ್ಮ. 


ಉದಾಹರಣೆ : 'ಆಖುಃ ಭಕ್ರ್ಯಾಶಯಾ ಆಹಿಮಂಜುಪಾಂ ದಪ್ಪಾ, ತೇನ ಭಕ್ಷಿತಃ. 'ಇಲಿಯು 
ತಿಂಡಿಯಿದೆ ಎಂಬ ಆಸೆಯಿಂದ ಸರ್ಪದ ಪೆಟ್ಟಿಗೆಯನ್ನು ಕಚ್ಚಿ, ಅದರೊಳಗಿದ್ದ ಸರ್ಪದಿಂದ 
ತಾನೇ ಭಕ್ತಿತವಾಯ್ತು'. ಈ ಉದಾಹರಣೆಯಲ್ಲಿ ಭಕ್ಷ್ಮವನ್ನು ತಿನ್ನುವ ಆಸೆಯಿಂದ ಕಾರ್ಯ 
ಪ್ರವೃತ್ತವಾದ ಇಲಿಗೆ, ತನ್ನ ಇಪ್ಟಾರ್ಥವೂ ತನಗೆ ಆಗಲಿಲ್ಲ. ಬದಲಾಗಿ ತನ್ನ ಪ್ರಾಣಹಾನಿ 
ರೂಪವಾದ ಅನಿಷ್ಟವೇ ಪ್ರಾಪ್ತವಾಯ್ತೆಂದು ವರ್ಣಿಸಿರುವುದರಿಂದ ಇದು ಮೂರನೆಯ 
ವಿಷಮಾಲಂಕಾರ. 


೩೯. ಸಮಾಲಂಕಾರ: (ತದ್ದೆ ್ಸೇದಾಃ) 


ವಿಷಮಾಲಂಕಾರಕ್ಕೆ ಪ್ರತಿದ್ವಂದ್ವಿಯಾದ ಆಲಂಕಾರವಿದು. ಪರಸ್ಪರ ಅನುರೂಪವಸ್ತುಗಳ 
ಘಟನೆಯು ವರ್ಣಿತವಾದರೆ ಅದು ಸಮಾಲಂಕಾರ. ಇದೂ ಸಹ 1. ಅನುರೂಪವರ್ಣನ ರೂಪ 
ಸಮಾಲಂಕಾರಃ 2. ಕಾರಣಸಾರೂಪ್ಯವರ್ಣನರೂಪ ಸಮಾಲಂಕಾರಃ 3. ಅಕ್ಲೇಶೇನ 
ಕಾರೃಸಿದ್ಧಿವರ್ಣನರೂಪ ಸಮಾಲಂಕಾರಃ ಎಂದು ಮೂರು ವಿಧವಾಗಿರುತ್ತದೆ. 


೧. ಅನುರೂಪವರ್ಣನರೂಪ ಸಮಾಲಂಕಾರಃ 


ಸಮಂ ಸ್ಕಾದ್ವರ್ಣನಂ ಯತ್ರ ದ್ವಯೋರಪ್ಯನುರೂಪಯೋಃ | 
ಸ್ವಾನುರೂಪಂ ಕೃತಂ ಸದ್ಮ ಹಾರೇಣ ಕುಚಮಂಡಲಂ ॥ ೮೬ ॥॥ 


“ಯತ್ರ ಅನುರೂಪಯೋಃ ದ್ವಯೋಃ ಅಪಿ ವರ್ಣನಂ(ತತ್‌) ಸಮಂ (ಇತಿ ಅಲಂಕಾರ) 
ಸ್ಕಾತ್‌' 'ಪರಸ್ಪರ ಅನುರೂಪವಾದ ಎರಡು ವಸ್ತು ಗಳ ವರ್ಣನೆ ಅಥವಾ ಎರಡು ವಸ್ತುಗಳ 
ಪರಸ್ಪರ ಅನುರೂಪತ್ವ ವರ್ಣನೆ ಮೊದಲನೆಯ ಸಮಾಲಂಕಾರ. 
ಉದಾಹರಣೆ : 'ಹಾರೇಣ ಕುಚಮಂಡಲಂ ಸ್ವಾನುರೂಪಂ ಸದ್ಮ ಕೃತಂ' 'ಹಾರವು ಕುಚಮಂಡಲ 
ದಲ್ಲಿ ತನಗನುರೂಪವಾದ ಸ್ಥಾನವನ್ನು ಹೊಂದಿದೆ.' ಇಲ್ಲಿ ಹಾರ ಮತ್ತು ಕುಚಮಂಡಲಗಳ 
ಪರಸ್ಪರ ಸಾರೂಪ್ಮವರ್ಣನೆ ಇರುವುದರಿಂದ ಇದು ಮೊದಲನೆಯ ಸಮಾಲಂಕಾರ. 


60 ಚಂದ್ರಾಲೋಕ 
೨. ಕಾರಣಸಾರೂಪ್ಯವರ್ಣನರೂಪ ಸಮಾಲಂಕಾರಃ 


ಸಾರೂಪ್ಯಮಪಿ ಕಾರ್ಯಸ್ಯ ಕಾರಣೇನ ಸಮಂ ವಿದುಃ । 
ನೀಚಪ್ರವಣತಾ ಲಕ್ಷ್ಮಿ ಜಲಜಾಯಾಸ್ತವೋಚಿತಾ ॥ ೮೭ ॥ 


'ಕಾರ್ಕಸ್ಯ ಕಾರಣೇನ (ಸಾಕಂ) ಸಾರೂಪ್ಯಂ ಅಪಿ ಸಮಂ (ಅಲಂಕಾರಂ) ವಿದುಃ. 'ಕಾರಣ 
ಮತ್ತು ಕಾರ್ಯಗಳ ಅನುರೂಪತೆಯ ವರ್ಣನೆಯೂ ಸಹ ಎರಡನೆಯ ಸಮಾಲಂಕಾರ". 


ಉದಾಹರಣೆ : 'ಹೇಲಕ್ಷ್ಮಿ, ಜಲಜಾಯಾಃ ತವ ನೀಚಪ್ರವಣತಾ ಉಚಿತಾ' 'ಎಲೌ ಲಕ್ಷ್ಮಿಯೇ, 
ಸಮುದ್ರದಲ್ಲಿ ಹುಟ್ಟಿದ ನಿನಗೆ ನೀಚಪ್ರವಣತ್ವವು ಯೋಗವೇ ಆದುದು". ನೀಚ ಪ್ರವಣತ್ವಎ 
1. ನಿಕೃಷ್ಟ ಜನರನ್ನು ಅನುಸರಿಸುವಿಕೆ 2. ತಗ್ಗಾದ ಪ್ರದೇಶದೆಡೆಗೇ ಹರಿಯುವಿಕೆ. ಜಲವು ತಗ್ಗು 
ಪ್ರದೇಶಕ್ಕೆ ಹರಿಯುವುದು (ನೀಚ ಪ್ರಾವಣ್ಯ) ಸ್ವಾಭಾವಿಕವೇ ಆಗಿರುವುದರಿಂದ, ನೀರಿನಲ್ಲಿಯೇ 
ಹುಟ್ಟಿದ ಲಕ್ಷ್ಮಿಗೂ ಸಹ “ಕಾರಣಗುಣಾಃ ಕಾರ್ಯೇ ಸಂಕ್ರಾಮಂತಿ' (ಕಾರಣದ ಗುಣಗಳು 
ಕಾರ್ಯದಲ್ಲಿಯೂ ಸಂಗಮಿಸುತ್ತವೆ) ಎಂಬಂತೆ, ನೀಚಪ್ರಾವಣ್ಮವು ಸಹಜವಾದುದು ಎಂದು 
ವರ್ಣಿಸಿರುವುದರಿಂದ, ಕಾರಣ - ಕಾರ್ಯಗಳ ಸಾನುರೂಪತೆಯಿರುವುದರಿಂದ ಇದು ಎರಡನೆಯ 
ಸಮಾಲಂಕಾರ. ಅಂದರೆ, ಲಕ್ಷ್ಮಿಯು ಕೇವಲ ನೀಚಜನಸಾಂಗತ್ಯವುಳ್ಳವುಳು, ಜಲವು ಕೇವಲ 
ತಗ್ಗುಪ್ರದೇಶದಲ್ಲಿಯೇ ಹರಿಯುವಂತೆ - ಎಂದು ಶ್ಲೇಷಮೂಲಕ ಅಭೇದಾಧ್ಯವಸಾನದಿಂದ 
ಲಕ್ಷ್ಮಿಯಲ್ಲಿ ಕಾರಣಗುಣದ ಸಾರೂಪ್ಮವರ್ಣನೆ - ಎಂದು ತಿಳಿಯಬೇಕು. 


೩. ಅಕ್ಲೇಶೇನ ಕಾರೃಸಿದ್ದಿವರ್ಣನರೂಪ ಸಮಾಲಂಕಾರಃ 


ವಿನಾನಿಷ್ಟಂ ಚೆ ತತ್ತಿ ಶ್ಸಿದ್ದಿರ್ಯದರ್ಥಂ ಕರ್ತುರುದ್ಯೃಮಃ | 
ಯುಕ್ತೋ ವಾರಣಲಾಭೋಯಂ ಸ್ಕಾಲ ತೇ ವಾರಣಾರ್ಥಿನಃ || ೮೮ ॥ 


'ಯದರ್ಥಂ ಕರ್ತು: ಉದ್ಯಮ: ಅನಿಪ್ಪಂ ವಿನಾ ತತ್ಸಿದ್ದಿ: ಚ (ಸಮಂ). "ಯಾವ 
ಪ್ರಯೋಜನಕ್ಕಾಗಿ ಕತೃವು ಕಾರೃತತ್ಪರನಾಗುತ್ತಾನೋ, ಆ ಕಾರ್ಕವು ಯಾವುದೇ ಅನಿಪ್ಪವಿಲ್ಲದೆ 
ಸಿದ್ದಿಸುವುದಾದರೆ ಅದು ಮೂರನೆಯ ಸಮಾಲಂಕಾರ. 
ಉದಾಹರಣೆ : 'ಹೇ ಸ್ಕಾಲ, ವಾರಣಾರ್ಥಿನ: ತೇ ಅಯಂ ವಾರಣಲಾಭ: ಯುಕ್ತಃ. ನನಗೆ 
ಆನೆಯನ್ನು ಕೊಡು ಎಂದು ಬಹಳ ಕಾಲ ಪೀಡಿಸುತ್ತಿರುವ ರಾಜನ ಭಾವಮೈದುನನನ್ನು 
ಮಹಾದ್ವಾರದಲ್ಲಿ ದ್ವಾರಪಾಲಕರು ತಡೆಯಲಾಗಿ, ಅವನನ್ನು ಕುರಿತು ರಾಜನು ಹಾಸ್ಕಮಾಡುತ್ತಾ 
ಹೇಳುವ ಮಾತಿದು 'ಎಲ್ಕೆ ಸ್ಕಾಲನೇ, ವಾರಣ-ಆನೆ) ವನ್ನುಬೇಡುತ್ತಿರುವ ನಿನಗೆ (ಈಗ) ಈ 
ಮರಣ (ಬಾಗಿಲಲ್ಲಿ ತಡೆಯುವಿಕೆಯ) ಲಾಭವು ಯುಕ್ತವೇ ಆದುದು. ವಾರಣಶಬ್ದಕ್ಕೆ 
ಶ್ಲೇಷಮೂಲಕ ಅಭೇದಾಧ್ಮವಸಾನದಿಂದಾಗಿ, ವಾರಣವನ್ನು (ಆನೆಯನ್ನು ಮತ್ತು 
ತಡೆಯುವಿಕೆಯನ್ನು ಬೇಡುತ್ತಿದ್ದ ಸ್ಕಾಲನಿಗೆ, ಯಾವುದೇ ಅನಿಷ್ಟವಿಲ್ಲದೆ ವಾರಣದ(ತಡೆಯುವಿಕೆಯ 
ರೂಪ) ಪ್ರಾಪ್ತಿಯು ವರ್ಣಿತವಾಗಿರುವುದರಿಂದ ಇದು ಮೂರನೆಯ ಸಮಾಲಂಕಾರ. 


ಚಂದ್ರಾಲೋಕ 61 


ಸೂಚನೆ :- 
ವಿಷಮಾಲಂಕಾರದ ಮೂರೂ ಭೇದಗಳಿಗೆ ಕ್ರಮವಾಗಿ ಈ ಅಲಂಕಾರದ ಮೂರೂ ಪ್ರಕಾರಗಳು 
ಪ್ರತಿದ್ವಂದ್ವಿಯಾಗಿರುತ್ತವೆ. 


೪೦. ಚಿತ್ರಾಲಂಕಾರಃ 


ಒಂದು ಪ್ರಯತ್ನವು ಅದಕ್ಕೆ ವಿಪರೀತವಾದ ಅಥವಾ ವಿರುದ್ಧವಾದ ಫಲವನ್ನು ಕೊಡುವಂತೆ 
ವರ್ಣಿತವಾದರೆ ಅದು ಚಿತ್ರಾಲಂಕಾರ. “ 


ಚಿತ್ರಂ ತತ್ರ ಪ್ರಯತ್ನಶ್ಚೇದ್ವಿಪರೀತಫಲೇಪ್ಸಯಾ | 
ನಮಂತಿ ಸಂತಸ್ತ್ರೈಲೋಕ್ಕ್ಯಾದಪಿ ಲಬ್ದುಂ ಸಮುನ್ನತಿಮ್‌ ॥ ೮೯ ॥ 


'ವಿಪರೀತ ಫಲೇಪ್ಸಯಾ (ಯತ್ರ) ಪ್ರಯತ್ನ:ಸ್ಯಾತ್‌) ಚೇತ್‌ ತತ್ರ ಚಿತ್ರಮ್‌'. 'ವಿರುದ್ಧವಾದ 
ಫಲವನ್ನು ಬಯಸಿ ಪ್ರಯತ್ನದ ವರ್ಣನೆ ಇರುವುದಾದರೆ ಅದು ಚಿತ್ರಾಲಂಕಾರ". 
ಉದಾಹರಣೆ: "ಸಂತಃ ತ್ರೈಲೋಕ್ಳಾತ್‌ ಅಪಿ ಸಮುನ್ನತಿಂ ಲಬ್ಭುಂ ನಮಂತಿ' 'ಸತ್ತುರುಷರು ಮೂರು 
ಲೋಕಗಳಿಗಿಂತಲೂ ಔನ್ನತ್ಯವನ್ನು ಹೊಂದಬಯಸಿ ನಮ್ರರಾಗಿರುತ್ತಾರೆ. ನಮನವೆಂಬ ಪ್ರಯತ್ನ 
ದಿಂದ ಅಧೋದೇಶಸಂಯೋಗವೇ ಫಲ, ಹಾಗೆಯೇ ತ್ರೈಲೋಕ್ಕಕ್ಕಿಂತ ಔನ್ನತ್ಯವನ್ನು ಪಡೆಯಲು 
ಇದಕ್ಕೆ ವಿಪರೀತವಾದ ಪ್ರಯತ್ನವಿರಬೇಕು. ಆದರೆ, ಆ ವಿಧದ ಔನ್ನತ್ಯವನ್ನು ಪಡೆಯಲು ಅದಕ್ಕೆ 
ವಿರುದ್ಧವಾದ ನಮನರೂಪಪ್ರಯತ್ನವು ವರ್ಣಿತವಾಗಿರುವುದರಿಂದ ಚಿತ್ರಾಲಂಕಾರ, ಸಜ್ಜನರು 
ತಮ್ಮಲ್ಲಿ ಔದ್ದತ್ಯಗುಣವನ್ನು ಬಿಟ್ಟು ವಿನಯಶೀಲರಾಗಿ ಗುರುದೇವತಾದಿಗಳಿಗೆ ನಮಸ್ಕರಿಸಿ 
ಅತ್ಯುನ್ನತಪದವಿಯನ್ನು ಲೋಕದಲ್ಲಿಯೇ ಲಲ್ಲದೆ ತ್ರೈಲೋಕ್ಕದಲ್ಲಿಯೂ ಪಡೆಯುತ್ತಾರೆ ಎಂಬುದು 
ತುತ್ರರ್ಕ. 

೪೧. ಅಧಿಕಾಲಂಕಾರಃ 


ಆಧಾರ -- ಆಧೇಯಗಳಿಗೆ ಸಂಬಂಧಿಸಿದ ಅಲಂಕಾರವಿದು. ಬಹುಮಟ್ಟಿಗೆ ಆಧಾರವು 
ದೊಡ್ಡದಾಗಿರಬೇಕು, ಆಧೇಯವು ಚಿಕ್ಕದಾಗಿರಬೇಕು. ಆಧಾರಕ್ಕಿಂತಲೂ ಆಧೇಯವೇ ಪೃಥುಲ 
ವಾದುದಾಗಿಯೂ, ಆಧೇಯಕ್ಕಿಂತಲೂ ಆಧಾರವೇ ಪೃಥುಲವಾದುದಾಗಿಯೂ ವರ್ಣಿತ 
ವಾಗಿರುವುದುಂಟು. ಈ ಎರಡೂ ರೀತಿಯ ಚಮತ್ಕಾರವನ್ನು ಅಧಿಕಾಲಂಕಾರವೆಂದು ಕರೆಯಲಾಗಿದೆ. 
ಅಂದರೆ 1. ಆಧಾರಾತ್‌ ಆಧೇಯಾಧಿಕೃವರ್ಣನರೂಪ- ಅಧಿಕಾಲಂಕಾರಃ 2. ಆಧೇಯಾತ್‌ 
ಆಧಾರಾಧಿಕ್ಕವರ್ಣನರೂಪ ಅಧಿಕಾಲಂಕಾರಃ ಎಂದು ಎರಡು ವಿಧ 


ದ. ಆಧಾರಾತ್‌ ಆದೇಯಾಧಿಕೃವರ್ಣನರೂಪ - ಅಧಿಕಾಲಂಕಾರಃ 


ಅಧಿಕಂ ಪೃಥುಲಾಧಾರಾದಾಧೇಯಾಧಿಕೃವರ್ಣನಂ | 
ಬ್ರಹ್ಮಾಂಡಾನಿ ಜಲೇ ಯತ್ರ ತತ್ರ ಮಾಂತಿನ ತೇ ಗುಣಾಃ ॥ ೯೦॥ 


62 ಚಂದ್ರಾಲೋಕ 
'ಪೃಥುಲಾಧಾರಾತ್‌ ಆಧೇಯಾಧಿಕ್ಯವರ್ಣನಂ ಅಧಿಕಂ(ಇತ್ಯಲಂಕಾರು). 'ಆಧಾರವೇ ಅತ್ಯಂತ 
ವಿಶಾಲ; ಆಧೇಯವು ಅದಕ್ಕೂ ಅಧಿಕವೇ ಆದುದು -ಎಂದು ವರ್ಣಿತವಾದರೆ, ಅದು ಮೊದಲನೆಯ 
ಅಧಿಕಾಲಂಕಾರ. 
ಉದಾಹರಣೆ : ರಾಮನ ವರ್ಣನೆ, (ಹೇ ರಾಮ।) ಯತ್ರ ಜಲೇ ಬ್ರಹ್ಮಾಂಡಾನಿ (ಬುದ್ದುದ 
ಪ್ರಾಯಾಣಿ ತಿಪ್ಮಂತಿ) ತತ್ರ (ಮಹಾಜಲೇ) ತೇ ಗುಣಾಃ ನ ಮಾಂತಿ - ನ ನಿಲೀಯಂತೆ' “ಎಲೈ 
ರಾಮನೇ। ಯಾವ ಮಹಾಜಲದಲ್ಲಿ ಸಮಸ್ತ ಬ್ರಹ್ಮಾಂಡಗಳೂ ಗುಳ್ಳೆಯ ರೂಪದಲ್ಲಿರುತ್ತವೆಯೋ, 
ಅಂತಹ ಮಹಾಜಲರಾಶಿಯಲ್ಲಿ ನಿನ್ನ ಅನಂತಕಲ್ಮಾಣಗುಣಗಳು ಮುಳುಗಲಾರವು. ಆ 
ಮಹಾಜಲದಲ್ಲಿ ಕೇವಲ ಕೆಲವೇ ನಿನ್ನ ಗುಣಗಳು ಮುಳುಗಲಾರವಪ್ಪೆ ಅಲ್ಲ. ನಿನ್ನ ಅಪಾರ 
ಗುಣಗಳೂ ಸಹ ಮುಳುಗಲಾರವು- ಎಂಬ ಈ ಉದಾಹರಣೆಯಲ್ಲಿ ಪ್ರಸಿದ್ಧ ಜಲರಾಶಿಯೇ 
ಅತ್ಯಂತ ಪೃಥುಲವಾದ ಆಧಾರವಾಗಿದ್ದು, ಆಧೇಯಗಳಾದ ರಾಮನ ಅನಂತ ಕಲ್ಮಾಣಗುಣಗಳು 
ಅಲ್ಲಿ ಮುಳುಗಲಾರವೆಂದು ಹೇಳಿದ್ದರಿಂದ, ಆಧಾರಕ್ಕಿಂತಲೂ ಆಧೇಯವೇ ಅತ್ಮಂತ ಪೃಥುಲವೆಂದು 
ವರ್ಣಿತವಾಗಿರುವುದರಿಂದ, ಇದು ಮೊದಲನೆಯ ಅಧಿಕಾಲಂಕಾರ. 


೨. ಆಧೇಯಾತ್‌ ಆಧಾರಾಧಿಕ್ಕವರ್ಣನರೂಪ * ಅಧಿಕಾಲಂಕಾರ; 


ಪೃಥ್ವಾಧೇಯಾದ್ಯದಾಧಾರಾಧಿಕೃಂ ತದಪಿ ತನ್ಮ ತಮ್‌ | 
ಕಿಯದ್‌ ವಾಗ್ರ್ರಹ್ಮ ಯತ್ರೈತೇ ವಿಶ್ರಾಮೃಂತಿ ಗುಣಾಸ್ತವ ॥ ೯೧॥ 


ಪೃಥ್ವಾಧೇಯಾತ್‌ ಆಧಾರಾಧಿಕ್ಕಂ (ಇತಿ) ಯತ್‌ ತತ್‌ ಅಪಿ ತತ್‌ (ಅಧಿಕಂ) ಮತಂ.' ' 
'ಅತ್ಮಂತ ಪೃಥುಲವೆಂದು ಪ್ರಸಿದ್ಧವಾಗಿರುವ ಆಧೇಯಕ್ಕಿಂತಲೂ, ಅದರ ಆಧಾರವು ಇನ್ನೂ 
ಅಧಿಕವೆಂದು ವರ್ಣಿಸಿದ್ದಾದರೆ, ಅದು ಎರಡನೆಯ ಅಧಿಕಾಲಂಕಾರ'. 


ಉದಾಹರಣೆ : ಇದೂ ಸಹ ರಾಮನ ವರ್ಣನೆ. (ಹೇ ರಾಮ) ವಾಗ್ಪೃಹ್ಮ ಕಿಯತ್‌? (ಕುತಃ) 
ಯತ್ರ ತವ ಏತೇ ಗುಣಾಃ ವಿಶ್ರಾಮೃಂತಿ' - ಎಲೈ ರಾಮನೇ । ಈ ವಾಕ್‌ ಎಂಬ ಬ್ರಹ್ಮವು 
ಎಷ್ಟರದು ? ಅಂದರೆ ಇದರ ಪರಿಮಾಣವು ಇಷ್ಟೇ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಏಕೆಂದರೆ, 
ವಾಗ್ರೃಹ್ಮದಲ್ಲಿ ಅಪರಿಚ್ಛಿನ್ನಮಾದ ನಿನ್ನ ಅನಂತ ಕಲ್ಮಾಣಗುಣಗಳು ವಿಶ್ರಾಂತಿಯನ್ನು ಪಡೆಯುತ್ತಿವೆ' 
ಇಲ್ಲಿ ಗುಣಗಳು ಆಧೇಯ, ವಾಗ್ಪೃಹ್ಮ ಆಧಾರ. ಆಧೇಯವು ಅತ್ಮಂತ ಪೃಥುಲ; ಈ ಆಧೇಯವು 
'ವಾಗ್ರ್ರಹ್ಮದಲ್ಲಿ ಆಬಾಧಿತವಾಗಿದೆ' ಎಂದು ಹೇಳಿದ್ದರಿಂದ, ಈ ಆಧಾರವು ಇನ್ನೂ 
ಪೃಥುಲವಾದಂತಾಯ್ತು. ಆದ್ದರಿಂದ ಇದು ಎರಡನೆಯ ಅಧಿಕಾಲಂಕಾರ. 


೪೨. ಅಲ್ಪಾಲಂಕಾರ; 


ಅಧಿಕಾಲಂಕಾರದಲ್ಲಿ ಆಧಾರಾಧೇಯಗಳ ಪೃಧುಲತ್ವಾದಿಗಳನ್ನು ವರ್ಣಿಸಲಾಯ್ತು. ಆದರೆ 
ಅಲ್ಪಾಲಂಕಾರದಲ್ಲಿ ಈ ಆಧಾರಾಧೇಯಗಳ ಸೂಕ್ಷ್ಮ ತ್ವವನ್ನು ಹೇಳಲಾಗುತ್ತದೆ. ಅಂದರೆ, ಈ 
ಆಧೇಯವೇ ಮೊದಲಾಗಿ ಅತ್ಮಂತ ಸೂಕ್ಷ್ಮ, ಇದಕ್ಕಿಂತಲೂ ಆಧಾರವು ಇನ್ನೂ ಸೂಕ್ಷ್ಮವೆಂದು 
ವರ್ಣಿಸುವುದು ಅಲ್ಪಾಲಂಕಾರವಾಗುತ್ತದೆ. 


ಚಂದ್ರಾಲೋಕ 6 


ಅಲ್ಪಂತು ಸೂಕ್ಷ್ಮಾದಾಧೇಯಾದೃದಾಧಾರಸ್ಕ ಸೂಕ್ಶ್ಮತಾ | 
ಮಣಿಮಾಲೋರ್ಮಿಣಾ ತೆಹದ್ಯ ಕರೇ ಜಪವಟಾಯತೇ ॥ ೯೨ ॥ 


ಸೂಕ್ಷ್ಮಾತ್‌ (ಅಪಿ) ಆಧೇಯಾತ್‌ ಆಧಾರಸ್ಯ ಸೂಕ್ಷ್ಮತಾ (ಇತಿ) ಯತ್‌ ತು (ತತ್‌) ಅಲ್ಬಂ 
(ಇತ್ಯಲಂಕಾರ;) 'ಅತ್ಮಲ್ಪವೆಂದು ಪ್ರಸಿದ್ಧವಾಗಿರುವ ಆಧೇಯಕ್ಕಿಂತಲೂ ಆಧಾರವು ಇನ್ನೂ 
ಸೂಕ್ಷ್ಮವೆಂದು ವರ್ಣಿಸಿದ್ದಾದರೆ, ಅದು ಅಲ್ಪಾಲಂಕಾರ'. 
ಉದಾಹರಣೆ : ಓರ್ವ ವಿರಹಿಣಿಯನ್ನು ಕುರಿತು ಅವಳ ಸಖಿಯು ಹೀಗೆ ಹೇಳುತ್ತಿರುವಳು - 
(ಹೇ ಸಖ ತೇ ಮಣಿಮಾಲೋರ್ಮಿಕಾ ಅದ್ಕ ಕರೇ ಜಪವಟಾಯತೇ'. 'ಎಲೌ ಸಖಿಯೇ, 
ಮಣಿಮಯವಾದ ನಿನ್ನ ಉಂಗುರವು ನಿನ್ನ ಈ ವಿರಹಕಾಲದಲ್ಲಿ ನಿನ್ನ ಕೈಯಲ್ಲಿ ಜಪಮಾಲೆಯಂತೆ 
ಆಚರಿಸುತ್ತಿದೆ. ಅಂಗುಲೀಯಕವೇ ಅತ್ಯಂತ ಸೂಕ್ಶ್ಮ; ಅದು ಈ ವಿರಹಾವಸ್ಥೆಯ ಸಂದರ್ಭದಲ್ಲಿ 
ನಾಯಿಕೆಯು ಅತ್ಯಂತಕೃಶಳಾಗಿರುವುದರಿಂದ, ಕೈಯಲ್ಲಿ ಜಪಮಾಲೆಯಂತಾಗಿದೆ. - ಅಂದರೆ 
ಸೂಕ್ಷ್ಮವಾದ ಉಂಗುರರೂಪ ಆಧೇಯಕ್ಕಿಂತಲೂ, ಆಧಾರರೂಪವಾದ ಕೈಯೇ ಅತ್ಮಂತವಾಗಿ 
ಇನ್ನೂ ಸೂಕ್ಷ್ಮವಾಗಿದೆ ಎಂದು ಆಧಾರದ ಸೂಕ್ಷ್ಮತೆಯನ್ನು ವರ್ಣಿಸಿರುವುದರಿಂದ ಇದು 
ಸೂಕ್ಷ್ಮಾಲಂಕಾರ. 


೪೩ .ಅನ್ಯೋನ್ಯಾಲಂಕಾರಃ 


ಪರಸ್ಪರ ವ್ಯಕ್ತಿಗಳಲ್ಲಿ ಪರಸ್ಪರ ಉಪಕಾರವಾಗುವಂತೆ ವರ್ಣಿಸಿದ್ದಾದರೆ ಅದು 
ಅನ್ಕೋನ್ಶಾಲಂಕಾರ. 
ಅನ್ಯೋನ್ಯಂ ನಾಮ ಯತ್ರ ಸ್ಕಾದುಪಕಾರಃ ಪರಸ್ಪರಂ | 
ತ್ರಿಯಾಮಾ ಶಶಿನಾ ಭಾತಿ ಶಶೀ ಭಾತಿ ತ್ರಿಯಾಮಯಾ ॥ ೯೩ ॥ 


'ಯತ್ರ ಪರಸ್ಪರಂ ಉಪಕಾರಃ (ವರ್ಣ್ಯತೇ ಚೇತ್‌, ತತ್ರ) ಅನ್ಕೋನ್ಕಂ ನಾಮ 
(ಅಲಂಕಾರ) ಸ್ಯಾತ್‌" 'ಎರಡು ವಸ್ತುಗಳಲ್ಲಿ ಪರಸ್ಪರ ಉಪಕಾರವು ವರ್ಣಿತವಾದುದಾದರೆ, ಅದು 
ಅನ್ಕೋನ್ಶ್ಕಾಲಂಕಾರ. 
ಉದಾಹರಣೆ : 'ಶಶಿನಾ ತ್ರಿಯಾಮಾ ಭಾತಿ, ತ್ರಿಯಾಮಯಾ ಶಶೀ ಬಾತಿ. ಚಂದ್ರನಿಂದ 
ರಾತ್ರಿಯೂ, ರಾತ್ರಿಯಿಂದ ಚಂದ್ರನೂ ಪರಸ್ಪರ ಶೋಭಿಸುತ್ತಿವೆ' ರಾತ್ರಿ - ಚಂದ್ರರಲ್ಲಿ ಪರಸ್ಪರ 
ಶೋಭಾರೂಪ ಉಪಕಾರವು ವರ್ಣಿತವಾಗಿರುವುದರಿಂದ ಇದು ಅನ್ಕೋನ್ಮಾಲಂಕಾರ. 


೪೪ . ವಿಶೇಷಾಲಂಕಾರಃ (ತದ್ವೇದಾಃ) 


ಒಂದನೇ ವಿಧ : ಆಧಾರಾಧೇಯಭಾವ ಸಕಲಶಾಸ್ತ್ರಸಮ್ಮತವಾದುದು. ಆಧಾರವನ್ನು 
ಆಶ್ರಯಿಸಿಯೇ ಆಧೇಯವಸ್ತುವು ಇರುವುದು ಸ್ವಾಭಾವಿಕ. ಆದರೆ, ಕವಿಯ ಪ್ರತಿಭೆಯಿಂದಾಗಿ 
ಆಧಾರವಿಲ್ಲದೆಯೂ ಆಧೇಯವು ಇರಬಲ್ಲುದು. ಇದೂ ಸಹ ಒಂದು ವಿಶಿಷ್ಟ ಚಮತ್ಕಾರ. 
ಇದೇ ವಿಶೇಷಾಲಂಕಾರ. 


64 ಚಂದ್ರಾಲೋಕ 


ವಿಶೇಷಃ ಖ್ಯಾತಮಾಧಾರಂ ವಿನಾಪ್ಯಾಧೇಯವರ್ಣನಮ್‌ | ಕ 
ಗತೇ$ಪಿ ಸೂರ್ಯೇ ದೀಪಸ್ಥಾಸ್ತಮಶ್ಚಿಕೆದಂತಿ ತತ್ಯರಾಃ ॥ ೯೪॥ 

'ಖ್ಯಾತಂ ಆಧಾರಂ ವಿನಾ ಆಪಿ, ಆದಧೇಯವರ್ಣನಂ ವಿಶೇಷ: ಇತಿ ಅಲಂಕಾರ". ಪ್ರಸಿದ್ಧವಾದ 
ಆಧಾರವೇ ಇಲ್ಲದಿದ್ದರೂ, ಆಧೇಯದ ಸ್ಥಿತಿಯ ವರ್ಣನೆಯು ವಿಶೇಷಾಲಂಕಾರವಾಗುತ್ತದೆ. 
ಉದಾಹರಣೆ ; 'ಸೂರ್ಯೆ (ಅಸ್ತಂ)ಗತೇ (ಸತಿ) ಅಪಿ, ದೀಪಸ್ಥಾಃ ತತ್ಕಾರಾಃ ತಮಃ ಛಿಂದಂತಿ'. 
'ಸೂರ್ಯನು ಮುಳುಗಿಹೋಗಿದ್ದರೂ ಸಹ ದೀಪಗಳಲ್ಲಿ ಇರುವ ಅವನ ಕಿರಣಗಳು ಅಂಧಕಾರವನ್ನು 
ನಾಶ ಮಾಡುತ್ತವೆ. ಸೂರ್ಕರೂಪ ಆಧಾರವು ಪ್ರಸಿದ್ಧವೇ ಆದುದು. ಈ ಸೂರ್ಯನ ಅಭಾವವಿದ್ದರೂ 
ಸಹ (ಅಸ್ತಂಗತನಾಗಿರುವುದರಿಂದ) ಆಧೇಯವಾದ ಇವನ ಕಿರಣಗಳು ದೀಪಗಳನ್ನಾಶ್ರಯಿಸಿವೆ- 
ಎಂದು 'ಆಧಾರವಿಲ್ಲದಿದ್ದರೂ ಆಧೇಯದ ಉಪಸ್ಥಿತಿಯು' ವರ್ಣಿತವಾಗಿರುವುದರಿಂದ ಇದು 
ಮೊದಲನೆಯ ವಿಧವಾದ ವಿಶೇಷಾಲಂಕಾರ. 
ಎರಡನೇ ವಿಧ : (ಒಂದೇ ವಸ್ತುವು ಏಕಕಾಲದಲ್ಲಿ ಅನೇಕತ್ರ ಇರುವುದು) 


ವಿಶೇಷಃ ಸೋಪಿ ಯದ್ಯೇಕಂ ವಸ್ತ್ಟನೇಕತ್ರ ವರ್ಣ್ಯತೇ | 
ಅಂತರ್ಬಹಿ: ಪುರಃ ಪಶ್ಚಾತ್‌ ಸರ್ವದಿಕ್ಟ್ಯಪಿ ಸೈವ ಮೇ ॥ ೯೫॥ 

'ಏಕಂ(ಏವ) ವಸ್ತು ಯದಿ ಅನೇಕತ್ರ ವರ್ಣ್ಯತೇ ಸಃ ಅಪಿ ವಿಶೇಷ: (ಇತಿ ಅಲಂಕಾರು). “ಒಂದೇ 
ಒಂದು ವಸ್ತುವು (ಏಕಕಾಲದಲ್ಲಿ) ಅನೇಕ ಕಡೆ ಇರುವಂತೆ ವರ್ಣಿಸಿದ್ದಾದರೆ, ಅದು ಎರಡನೆಯ 
ವಿಶೇಷುಲಂಕಾರ'. 
ಉದಾಹರಣೆ : ಒಬ್ಬ ವಿರಹಿಯು ಹೇಳುವ ಮಾತಿದು. "ಮೇ ಅಂತಃ ಬಹಿ: ಪುರಃ ಪಶ್ಚಾತ್‌ 
(ಏವಂ) ಸರ್ವದಿಕ್ತು ಅಪಿ ಸಾ (ಮಮ ಪ್ರಿಯಾ) ಏವ (ವರ್ತತೇ)". `ನನ್ನ ಹೃದಯದಲ್ಲಿ, ಹೊರಗಡೆ, 
ಎದುರಲ್ಲಿ, ಹಿಂಬದಿಯಲ್ಲಿ ಹಾಗೆಯೇ ಎಲ್ಲ ದಿಕ್ಕುಗಳಲ್ಲಿಯೂ ಆ ನನ್ನ ಪ್ರಿಯೆಯೇ ಇರುವಳು. 
ಇಲ್ಲಿ ಒಬ್ಬಳೇ ಒಬ್ಬ ಕಾಂತೆಯು ನಾಯಕನ ಹೃದಯ, ಬಾಹ್ಯ, ಮುಂದೆ, ಹಿಂದೆ ಎಲ್ಲ ದಿಕ್ಕುಗಳಲ್ಲಿ 
ಇರುವಂತೆ ವರ್ಣಿತವಾಗಿರುವುದರಿಂದ ಇದು ಎರಡನೆಯ ವಿಶೇಷಾಲಂಕಾರ. 
ಮೂರನೆಯ ವಿಧ : (ಅಶಕ್ಕವಸ್ತ್ವ೦ತರಕೃತಿವರ್ಣನೆ) 

ಕಿಂಚದಾರಂಭತೋತಶಕ್ಯವಸ್ತ್ಯಂತರಕ್ಕೃತಿಶ್ವ ಸಃ | 
ತ್ವಾಂ ಪಶೃತಾ ಮಯಾ ಲಬ್ದಂ ಕಲ್ಪವೃಕ್ಷನಿರೀಕ್ಷಣಂ ॥ ೯೬ ॥ 

'ಕಿಂಚಿದಾರಂಭತ: ಅಶಕ್ಕವಸ್ತೃಂತರಕೃತಿ: ಚ ಸ: (ವಿಶೇಷಃ ಅಲಂಕಾರ) 
ಉದಾಹರಣೆ : ಓರ್ವ ರಾಜನನ್ನು ಕುರಿತು ಓರ್ವ ಕವಿ ಹೇಳುವ ಮಾತು. (ಹೇ ರಾಜನ್‌) ತ್ವಾಂ 
ಪಶ್ಶತಾ ಮಯಾ ಕಲ್ಪವೃಕ್ಷನಿರೀಕ್ಷಣಂ ಲಬ್ದಂ". 'ಎಲೈ ರಾಜನೇ! ನಾನು ನಿನ್ನನ್ನು ನೋಡುತ್ತಿರಲಾಗಿ 
ಸಾಕ್ಷಾತ್‌ ಕಲ್ಪವೃಕ್ಷವನ್ನೇ ನೋಡಿದಂತಾಯ್ತು - ಅಂದರೆ ನಿನ್ನ ದರ್ಶನ ಪಡೆಯಲು 


ಚಂದ್ರಾಲೋಕ 65 


ಬಯಸುತ್ತಿರಲಾಗಿ, ನೀನು ಬಹಳ ದಾನಶೀಲನಾಗಿರುವುದರಿಂದ, ನಿನ್ನ ದರ್ಶನದಿಂದಲೇ 
ದುರ್ಲಭವಾದ ಕಲ್ಪವೃಕ್ಷದ ದರ್ಶನವೂ ಆದಂತಾಯ್ತು ಎಂಬ ಈ ಉದಾಹರಣೆಯಲ್ಲಿ 
ರಾಜದರ್ಶನದ ಉದ್ದೇಶದಿಂದ ಪ್ರವೃತ್ತನಾದ ವ್ಯಕ್ತಿಗೆ ದೈವಯೋಗದಿಂದ ಅಸಾಧ್ಯವಾದ 
ಕಲ್ಪವೃಕ್ಷದರ್ಶನಪ್ರಾಪ್ತಿಯ ವರ್ಣನೆಯಿರುವುದರಿಂದ ಇದು ಮೂರನೆಯ ವಿಶೇಷಾಲಂಕಾರ. 


೪೫. ವ್ಯಾಘಾತಾಲಂಕಾರ: (ತದ್ಬೇದಾಃ) 


ಒಂದು ಕಾರ್ಕದ ಸಾಧನವು ತದ್ವಿರುದ್ದವಾದ ಕಾರ್ಕಕ್ಕೆ ಸಾಧನವಾಗುವುದಾದರೆ ಅದು 
ವ್ಯಾಘಾತಾಲಂಕಾರವಾಗುತ್ತದೆ. ಯಾವುದು ಅನುಕೂಲಕಾರಣವಾಗಿದೆಯೋ, ಅದೇ ಪ್ರತಿಕೂಲ 
ಕಾರ್ಶಕ್ಕೆ ಕಾರಣವಾಗುವುದು ಇದರ ತತ್ವ. ಇದು 1. ತಥಾಕಾರಿಣಿ ಅತಥಾಕಾರಿತಕ್ರಿಯಾ 
2 ಸೌಕರ್ಕನಿಬದ್ಧಕಾರ್ಕವಿರೋಧಿಕ್ರಿಯಾ - ಎಂದು ಎರಡು ವಿಧ. 


೧. ತಥಾಕಾರಿಣಿ ಅತಥಾಕಾರಿತಕ್ರಿಯಾ 


ಸ್ಕಾದ್ವ್ಯಾ ಘಾತೋಂ ನೃಥಾಕಾರಿ ತಥಾಕಾರಿ ಕ್ರಿಯೇತ ಚೇತ್‌ | 
ಯೈರ್ಜಗತ್‌ ಪ್ರೀಯತೇ ಹಂತಿ ತೈರೇವ ಕುಸುಮಾಯುಧಃ ॥ ೯೭॥ 


ತಥಾಕಾರಿ ಅನ್ಯಥಾಕಾರಿ ಕ್ರಿಯೇತ ಚೇತ್‌ (ಸಃ) ವ್ಯಾಘಾತಃ ಸ್ಯಾತ್‌". 'ಆ ರೀತಿಯಾಗಲು 
ಇರುವ ಕಾರಣವು ಅದಕ್ಕೆ ವಿರುದ್ಧವಾಗಿ ಕಾರ್ಯಕಾರಿಯಾಗುವುದಾದರೆ, ಅದು ಮೊದಲನೆಯ 
ವ್ಯಾಘಾತಾಲಂಕಾರ. ಇದರಲ್ಲಿಯೂ ಸಹ - ತಥಾಭೂತ (ಆ ರೀತಿಯಾದ) ಕಾರ್ಕಸಾಧನವಾದ 
ವಸ್ತುವು ಅತಥಾಭೂತ (ಆ ರೀತಿಯಲ್ಲದ) ಕಾರ್ಯಕ್ಕೆ ಸಾಧನವಾಗುವುದು ಮತ್ತು ಯಾವ ಯಾವ 
ವಸ್ತುವನ್ನು ಓರ್ವ ವ್ಯಕ್ತಿಯು ಕಾರ್ಯಸಾಧನರೂಪವಾಗಿ ಅಪೇಕ್ಷಿಸುತ್ತಾನೆಯೋ, ಅದೇ ವಸ್ತುವೇ 
ಬೇರೆ ತದ್ದಿರೋಧಿ ವ್ಯಕ್ತಿಯಿಂದ, ತದ್ವಿರುದ್ಧಕಾರ್ಕಕ್ಕೆ ಸಾಧನವಾಗಿ ಉಪಯುಕ್ತವಾಗುವುದು - 
ಎಂಬ ಎರಡು ಪ್ರಕಾರಗಳಿವೆ. ಇವುಗಳಲ್ಲಿ ಮೊದಲನೆಯದಕ್ಕೆ. 
ಉದಾಹರಣೆ : ಯೈಃ (ಕುಸುಮೈ:) ಜಗತ್‌ ಪ್ರೀಯತೇ, ತೈರೇವ (ಕುಸುಮೈಃ) ಕುಸುಮಾಯುಧಃ 
ಜಗತ್‌ ಹಂತಿ' 'ಕುಸುಮಾಯುಧನಾದ ಮನ್ಮಥನು ತನ್ನ ಯಾವ ಕುಸುಮಗಳಿಂದ ಜಗತ್ತನ್ನು 
ಸಂತೋಷಗೊಳಿಸುತ್ತಾನೆಯೋ, ಅದೇ ಕುಸುಮಗಳಿಂದಲೇ ಜಗತ್ತನ್ನು ಬಾಧಿಸುತ್ತಾನೆ. ಜಗತ್ತಿನ 
ಪ್ರೀತಿಗೆ ಸಾಧನಭೂತವಾದ ಕುಸುಮಗಳೇ ಮನ್ಮಥನಿಂದ ತದ್ವಿರುದ್ಧವಾದ 
ಜಗತ್‌ಪೀಡಾರೂಪಕಾರ್ಕದ ಸಾಧನವಾಗಿ ಮಾಡಲ್ಪಟ್ಟಿರುವುದರಿಂದ್ದ ಇದು ಮೊದಲನೆಯ 
ವ್ಯಾಘಾತಾಲಂಕಾರ. 
ಈ ಮೊದಲನೆಯ ಪ್ರಕಾರಕ್ಕೆ ಮತ್ತೊಂದು ಉದಾಹರಣೆ - ಒಂದು ವಸ್ತುವು ವಿರುದ್ಧ 
ವ್ಯಕ್ತಿಯಿಂದ ವಿರುದ್ಧ ಕಾರ್ಯಕ್ಕೆ ಉಪಯುಕ್ತವಾಗುವುದು 
ದೃಶಾದಗ್ನಂ ಮನಸಿಜಂ ಜೀವಯಂತಿ ದೃಶೈವ ಯಾಃ | 
ವಿರೂಪಾಕ್ಷಸ್ಕ ಜಯಿನೀಸ್ತಾ: ಸ್ತುವೇ ವಾಮಲೋಚನಾಃ ॥ ೯೮ ॥ 


66 ಚಂದ್ರಾಲೋಕ 
'ವಿರೂಪಾಕ್ಟಸ್ಯ ದೃಶಾ ದಗ್ದಂ ಮನಸಿಜಂ ಯಾಃ ವಾಮಲೋಚನಾಃ ದೃಶಾ ಏವ 
ಜೀವಯಂತಿ, ತಾ: ವಿರೂಪಾಕ್ಷಸ್ಕ್ಯ ಜಯನೀಃ ವಾಮಲೋಚನಾಃ ಸ್ತುವೇ. 'ಯಾವ 
ವಿರೂಪಾಕ್ಷನಾದ ಶಿವನ ಫಾಲನೇತ್ರದಿಂದ ದಗ್ನನಾದ ಮನ್ಮಥನನ್ನು ವಾಮಲೋಚನೆಯರು 
ತಮ್ಮ ನೇತ್ರಗಳಿಂದ ಬದುಕಿಸುವರೋ, ಅಂತಹ ಶಿವನನ್ನೂ ಜಯಿಸಿದವರಾದ ಮನೋಹರ 
ನಯನೆಯರಾದ ಸ್ತ್ರೀಯರನ್ನು ಸ್ತೋತ್ರಮಾಡುತ್ತೇನೆ-. ಹಿಂದೆ ಶಿವನು ತನ್ನ ಫಾಲನೇತ್ರದಿಂದ 
ಮನ್ಮಥನನ್ನು ದಹಿಸಿದನು. ಆದರೆ, ಈಗ ಶಿವನನ್ನೇ ಜಯಿಸಿದವರಾದ ವಾಮಲೋಚನೆಯರು 
ತಮ್ಮ ನೇತ್ರದಿಂದಲೇ ಮನ್ಮಥನನ್ನು ಬದುಕಿಸಿದವರಾದ್ದರಿಂದ, ಸ್ತ್ರೀಯರು ಶಿವನ 
ವಿರೋಧಿಗಳಾಗಿರುವರು. ಮದನದಹನಸಾಧನವಾಗಿ ಶಿವನಿಂದ ಮಾಡಲ್ಪಟ್ಟ ಯಾವ 
ನೇತ್ರವುಂಟೋ, ಶಿವವಿರೋಧಿಗಳಾದ ಸ್ತ್ರೀಯರ ಅಂತಹ ನೇತ್ರವೇ ಮದನನ 
ಉಜ್ಜೀವನಸಾಧನವಾಗಿ ವರ್ಣಿತವಾಗಿರುವುದರಿಂದ ವ್ಯಾಘಾತಾಲಂಕಾರ. 
೨. ಸೌಕರ್ಯನಿಬದ್ಧಕಾರ್ಯವಿರೋಧಿಕ್ರಿಯಾ 


ಸೌಕರೈಣ ನಿಬದ್ಧಾಪಿ ಕ್ರಿಯಾಕಾರ್ಯವಿರೋಧಿನೀ | 
ದಯಾ ಚೇದ್ಪಾಲ ಇತಿ ಮಯೃಶರಿತ್ಯಾಜ್ಯ ಏವತೇ ॥ ೯೯॥ 


'ಕಾರೃವಿರೋಧಿನೀ ಕ್ರಿಯಾ ಸೌಕರ್ಯೇಣ ನಿಬದ್ದಾ (ಚೇತ್‌) ಅಪಿ, (ಸಃ) (ದ್ವಿತೀಯ: 
ವ್ಯಾಫಾತು' 'ಕಾರ್ಯವೊಂದಕ್ಕೆ ವಿರೋಧಿಯಾಗಿರುವ ಕ್ರಿಯೆಯು ಬೇರೊಬ್ಬ ವ್ಯಕ್ತಿಯಿಂದ ಸೌಕರ್ಯ 
ರೂಪವಾಗಿಯೇ ನಿಯುಕ್ತವಾದುದಾದರೆ ಅದು ಎರಡನೆಯ ವ್ಯಾಘಾತಾಲಂಕಾರ'. ಕಾರೃವಿರೋಧಿ 
ಕ್ರಿಯೆಯ ವಿಷಯದಲ್ಲಿ ಯಾವ ಸೌಕರ್ಯವುಂಟೋ, ಆ ಸೌಕರ್ಯವು ಕಾರಣಕ್ಕೆ ಸುತರಾಂ ಅನುಗುಣವೇ 
ಆಗಿರುತ್ತದೆ ಎಂದು ತಾತ್ಪರ್ಯ. 
ಉದಾಹರಣೆ : ಜೈತ್ರಯಾತ್ರೆಗಾಗಿ ಹೊರಟಿರುವ ರಾಜನೋರ್ವನು, ಯುವರಾಜನು ಇನ್ನೂ 
ಬಾಲಕನಾಗಿರುವನೆಂಬ ಕಾರಣದಿಂದ, ಅವನನ್ನು ರಾಜ್ಯದಲ್ಲಿಯೇ ನಿಯೋಜಿಸಿ ತಾನು ಜೈತ್ರ 
ಯಾತ್ರೆಗೆ ಹೊರಡುತ್ತಿರುವ ಸಂದರ್ಭದಲ್ಲಿ ಯುವರಾಜನು ಹೀಗೆ ಹೇಳುತ್ತಾನೆ - 'ಹೇ ರಾಜನ್‌! 
ಬಾಲಃ ಇತಿ ತೇ ಮಯಿ ದಯಾ ಚೇತ್‌ (ತರ್ಹಿ) (ಅಹಂ ತೇ) ಅಪರಿತ್ಯಾಜ್ಯಃ ಏವ". 'ಎಲೈ ರಾಜನೇ 
1 ನಾನು ಬಾಲಕನೆಂದು ನನ್ನ ವಿಷಯದಲ್ಲಿ ನಿನಗೆ ದಯೆ ಇರುವುದಾದರೆ, ನಾನು ಆ ಬಾಲಕನೆಂಬ 
ಕಾರಣದಿಂದಲೇ ನನ್ನನ್ನು ನೀನು ಬಿಟ್ಟು ಹೋಗಬಾರದು, (ಬದಲಾಗಿ ಜತೆಯಲ್ಲಿಯೇ 
ಕರೆದೊಯ್ಯಬೇಕು. ಏಕೆಂದರೆ ಈವರೆವಿಗೆ ನಿನ್ನನ್ನು ಬಿಟ್ಟಿರದ ನನ್ನನ್ನು ಈಗ ಹೀಗೆ ಬಿಟ್ಟು 
ಹೋಗುವುದು ಸರಿಯಲ್ಲ), ಇಲ್ಲಿ ಬಾಲತ್ವ ಕಾರಣವು ಯುವರಾಜನನ್ನು ರಾಜ್ಯದಲ್ಲಿ ಇರುವಂತೆ 
ಮಾಡಲು ಕಾರಣವಾಗಿದೆಯಷ್ಪೆ. ಈ ಬಾಲತ್ವಕಾರಣವೇ ಯುವರಾಜನಿಂದ, ವಿರುದ್ಧವಾದ 
ಅಂದರೆ ಜತೆಯಲ್ಲಿ ಕರೆದೊಯ್ಯುವ ರೂಪವಾದ ಕಾರ್ಯಕ್ಕೆ ಕಾರಣವಾಗಿ ಸಮರ್ಥಿತವಾಗಿರುವುದರಿಂದ 
ಎರಡನೆಯ ವ್ಯಾಘಾತಾಲಂಕಾರ. 


ಚಂದ್ರುಲೋಕ 67 
೪೬. ಕಾರಣಮಾಲಾಲಂಕಾರ: 


ಹಿಂದು ಹಿಂದಿನದು ಕಾರಣ, ಮುಂದು ಮುಂದಿನದು ಕಾರ್ಯವಾಗಬಹುದು; ಅಥವಾ ಹಿಂದು 
ಹಿಂದಿನದು ಕಾರ್ಮ, ಮುಂದು ಮುಂದಿನದು ಕಾರಣವಾಗಬಹುದು. ಈ ಎರಡೂ 
ರೀತಿಯಲ್ಲಿಯೂ ವಿಶಿಷ್ಟ ಚಮತ್ಕಾರವಿರುವುದರಿಂದ, ಮತ್ತು ಇಲ್ಲಿಯ ಕಾರಣಗಳು ಮಾಲೆಯ 
ರೂಪದಲ್ಲಿರುವುದರಿಂದ ಇದು ಕಾರಣಮಾಲಾ. ಈ ಅಲಂಕಾರವು ೧. ಉತ್ತರೋತ್ತರ 
ಕಾರಣಭೂತ-ಪೂರ್ವಪೂರ್ವಸಂದರ್ಭಃ ೨. ಪೂರ್ವಪೂರ್ವಕಾರಣಭೂತ - ಉತ್ತರೋತ್ತರ 
ಸಂದಭಣ ಎಂದು ಎರಡು ವಿಧವಾಗಿರುತ್ತದೆ. 


೧. ಉತ್ತರೋತ್ತರಕಾರಣಭೂತ-ಪೂರ್ವಪೂರ್ವಸಂದರ್ಭಾ 
ಗುಂಫಾಃ ಕಾರಣಮಾಲಾ ಸ್ಕಾದ್ಯೃಥಾ ಪ್ರಾಕ್‌ಪ್ರಾಂತಕಾರಣೆ; | 
ನಯೇನ ಶ್ರೀಃ ಶ್ರಿಯಾ ತ್ಯಾಗಸ್ತ್ವಾಗೇನ ವಿಪುಲಂ ಯಶಃ ॥ ೧೦೦ ॥॥ 


'ಯಥಾ ಪ್ರಾಕ್‌ಪ್ರಾಂತಕಾರಣೈ: ಗುಂಪಃ ಕಾರಣಮಾಲಾ ಸ್ಯಾತ್‌" (ಪ್ರಾಕ್‌ಪ್ರಾಂತೌ- 
ಪೂರ್ವೋತ್ತರದೇಶೌ, ಅನತಿಕ್ರಮೃ ಯಥಾ ಸ್ಯಾತ್ತಥಾ - ಯಥಾ ಪ್ರಾಕ್‌ಪ್ರಾಂತಂ, ಯಾನಿ 
ಕಾರಣಾನಿ ತೈ) "ಉತ್ತರೋತ್ತರ ಕಾರ್ಯವನ್ನು ಕುರಿತು ಪೂರ್ವಪೂರ್ವವು ಕಾರಣವಾಗುವುದು, 
ಅಥವಾ ಪೂರ್ವಪೂರ್ವ ಕಾರ್ಯವನ್ನು ಕುರಿತು ಉತ್ತರೋತ್ತರ ಕಾರಣವಾಗುವುದು. ಈ ರೀತಿಯ 
ವರ್ಣನೆ ಇದ್ದರೆ ಅದು ಕಾರಣಮಾಲಾಲಂಕಾರವಾಗುತ್ತದೆ. 


ಉದಾಹರಣೆ : 'ನಯೇನ ಶ್ರೀ: (ಭವತಿ) ಶ್ರಿಯಾ ತ್ಯಾಗು (ವಿದೃತೇ) ತ್ಯಾಗೇನ ವಿಪುಲಂ ಯಶಃ 
(ವಿದ್ಯತೇ. 'ನೀತಿಯಿಂದ ಸಂಪತ್ತು ಸಂಭವಿಸುತ್ತದೆ. ಈ ಸಂಪತ್ತಿನಿಂದ ತ್ಕಾಗಬುದ್ಧಿಯು 
ಸಂಭವಿಸುತ್ತದೆ. ಈ ತ್ಕಾಗದಿಂದ ಅಪಾರವಾದ ಕೀರ್ತಿ ಉಂಟಾಗುತ್ತದೆ. - ಈ ಉದಾಹರಣೆ 
ಯಲ್ಲಿ - ನಯಕಾರಣವಾದುದು ಶ್ರೀಪ್ರಾಪ್ತಿರೂಪಕಾರ್ಮ. ಶ್ರೀಪ್ರಾಪ್ತಿರೂಪ ಕಾರಣದಿಂದ 
ತ್ಕಾಗರೂಪ ಕಾರ್ಯ. ಈ ತ್ಕಾಗರೂಪ ಕಾರಣದಿಂದ ವಿಪುಲಯಶೋರೂಪಕಾರೃಪ್ರಾಪ್ತಿ- ಹೀಗೆ 
ಪೂರ್ವಪೂರ್ವವು ಉತ್ತರೋತ್ತರ ಕಾರ್ಯಕ್ಕೆ ಕಾರಣರೂಪವಾಗಿ ವರ್ಣಿತವಾಗಿರುವುದರಿಂದ ಇದು 
ಮೊದಲನೆಯ ಕಾರಣಮಾಲಾಲಂಕಾರ. ಕ 
೨. ಪೂರ್ವಪೂರ್ವಕಾರಣಭೂತ ಉತ್ತರೋತ್ತರ ಸಂದರ್ಭ 

ಭವಂತಿ ನರಕಾಃ ಪಾಪಾತ್‌ ಪಾಪಂ ದಾರಿದ್ರಸಂಭವಮ್‌,] 

ದಾರಿದ್ರಮಪ್ರದಾನೇನ ತಸ್ಮಾದ್ದಾನಪರೋ ಭವ ॥ ೧೦೧ ॥ 

'ನರಕಾ: ಪಾಪಾತ್‌ ಭವಂತಿ, ಪಾಪಂ ದಾರಿದ್ರಸಂಭವಮ್‌` ಅಪ್ರದಾನೇನ ದಾರಿದ್ರ್ಯಂ 

(ಭವತಿ); ತಸ್ಮಾತ್‌ ದಾನಪರಃ ಭವ; ಪಾಪದಿಂದ ನರಕಗಳು ಸಂಭವಿಸುತ್ತವೆ. ಈ ಪಾಪವಾದರೋ 


ದಾರಿದ್ರ್ಯದಿಂದ ಸಂಭವಿಸುತ್ತದೆ. ಈ ದಾರಿದ್ರವಾದರೋ ದಾನಮಾಡದಿರುವಿಕೆಯಿಂದ 
ಉಂಟಾಗುತ್ತದೆ. ಆದ್ದರಿಂದ (ನೀನು) ದಾನಶೀಲನಾಗಿ ಆಗು. ಈ ಉದಾಹರಣೆಯಲ್ಲಿ ನರಕವು 


68 ಚಂದ್ರಾಲೋಕ 


ಕಾರ್ಯ, ಪಾಪವು ಕಾರಣ, ಪಾಪವು ಕಾರ್ಕವಾದರೆ ಇದಕ್ಕೆ ಕಾರಣ ದಾರಿದ್ರ್ಯ. ಈ ದಾರಿದ್ರ್ಯ ಕಾರ್ಯಕ್ಕೆ 
ಕಾರಣವೆಂದರೆ ದಾನಮಾಡದೇ ಇರುವಿಕೆ. ಹೀಗೆ ಪೂರ್ವ ಪೂರ್ವ ಕಾರ್ಯಕ್ಕೆ ಉತ್ತರೋತ್ತರವು 
ಕಾರಣವಾಗಿರುವಂತೆ ವರ್ಣಿತವಾಗಿರುವುದರಿಂದ ಇದು ಎರಡನೆಯ ಕಾರಣಮಾಲಾಲಂಕಾರ. 


೪೭. ಏಕಾವಲ್ಕಲಂಕಾರಃ 


ಪೂರ್ವಪದಾರ್ಥ ಮತ್ತು ಉತ್ತರಪದಾರ್ಥಗಳಲ್ಲಿ ಪರಸ್ಪರ ವಿಶೇಷಣ- ವಿಶೇಷ್ಠಭಾವವಿರ 
ಬೇಕು. ಇದನ್ನೇ ಗೃಹೀತಮುಕ್ತರೀತಿ ಎನ್ನುವುದು. ಇದು 1. ಉತ್ತರೋತ್ತರವನ್ನು ಕುರಿತು 
ಪೂರ್ಮಪೂರ್ವವು ವಿಶೇಷಣವಾಗಿರುವುದು. 2. ಪೂರ್ವಪೂರ್ವವನ್ನು ಕುರಿತು ಉತ್ತರೋತ್ತರವು 
ವಿಶೇಷಣವಾಗಿರುವುದು - ಎಂದು ಎರಡು ವಿಧ. ಈ ರೀತಿಯ ವರ್ಣನೆ ಇದ್ದಲ್ಲಿ ಅದು 
ಏಕಾವಲ್ಕಂಕಾರವೆನಿಸುತ್ತದೆ. 


೧. ಉತ್ತರೋತ್ತರಸ್ಯ ಪೂರ್ವಪೂರ್ವವಿಶೇಷಣತ್ವಂ 


ಗೃಹೀತಮುಕ್ತರೀತ್ಕಾರ್ಥಶ್ರೇಣಿರೇಕಾವಲೀ ಮತಾ | 

ನೇತ್ರೇ ಕರ್ಣಾಂತವಿಶ್ರಾಂತೇ ಕರ್ಣೌ ದೋಸ್ತಂಭದೋಲಿನೌ ॥ ೧೦೨ ॥ 
ದೋಸ್ತಂಭೌ ಜಾನುಪರ್ಯಂತಪ್ರಲಂಬನ ಮನೋಹರೌ। 

ಜಾನುನೀ ರತ್ನಮುಕುರಾಕಾರೇ ತಸ್ಯ ಮಹೀಭುಜು ॥ ೧೦೩ ॥ 


'ಗೃಹೀತಮುಕ್ತರೀತ್ಯಾ ಅರ್ಥಶ್ರೇಣಿ: ಏಕಾವಲೀ ಮತಾ". 'ಉತ್ತರೋತ್ತರ ಅರ್ಥವು ಪೂರ್ವ 
ಪೂರ್ವ ಅರ್ಥಕ್ಕೆ ವಿಶೇಷಣವಾಗಿರುವುದು, ಅಥವಾ ಪೂರ್ವಪೂರ್ವ ಅರ್ಥವು ಉತ್ತರೋತ್ತರ 
ಅರ್ಥಕ್ಕೆ ವಿಶೇಷಣವಾಗಿರುವುದು ಗೃಹೀತಮುಕ್ತರೀತಿ ಎನಿಸುತ್ತದೆ. ಈ ರೀತಿಯಲ್ಲಿ 
ಅರ್ಥಪಂಕ್ತಿಯು ವರ್ಣಿತವಾದರೆ ಅದು ಏಕಾವಲ್ಮಲಂಕಾರವಾಗುತ್ತದೆ. ಇಲ್ಲಿ ಮೊದಲನೆಯ 
ಪ್ರಕಾರಕ್ಕೆ ಮಾತ್ರ ಉದಾಹರಣೆಯನ್ನು ಕೊಡಲಾಗಿದೆ. ಎರಡನೆಯದಕ್ಕೆ ಉದಾಹರಣೆಯನ್ನು 
ಊಹಿಸಿಕೊಳ್ಳಬೇಕು. 
ಉದಾಹರಣೆ : ಒಬ್ಬ ರಾಜನ ದೇಹಸ್ಥಿತಿಯ ವರ್ಣನೆ' - 'ಆ ರಾಜನ ಎರಡೂ ನೇತ್ರಗಳು 
ಕಿವಿಯವರೆಗೆ ಹಬ್ಬಿ ವಿಶಾಲವಾಗಿವೆ. ಎರಡೂ ಕಿವಿಗಳೂ, ಸ್ತಂಭದಂತಿರುವ ಎರಡು 
ಭುಜದವರೆಗೆ ಇಳಿ ಬಿದ್ದಿವೆ. ಈ ಎರಡೂ ಭುಜಸ್ತಂಭಗಳು ಜಾನು(ಮಂಡಿ)ವಿನ ವರೆಗೆ ಹಬ್ಬಿ 
ಮನೋಹರವಾಗಿವೆ. ಈ ಎರಡೂ ಜಾನುಗಳು ಎರಡು ಮಣಿದರ್ಪಣದಂತಿವೆ. ಈ 
ಉದಾಹರಣೆಯಲ್ಲಿ ಪೂರ್ವ ಪೂರ್ವವು ವಿಶೇಷ್ಠ, ಉತ್ತರೋತ್ತರ ವಿಶೇಷಣವಾಗಿವೆ. ಅಂದರೆ, 
ನೇತ್ರಗಳು ವಿಶೇಷ್ಠ,ಕರ್ಣಗಳು ವಿಶೇಷಣ. ಕರ್ಣಗಳು ವಿಶೇಷ್ಠ,ದೋಸ್ತಂಭಗಳು ವಿಶೇಷಣ, 
ದೋಸ್ತಂಭಗಳು ವಿಶೇಷ್ಠ ಜಾನುಗಳು ವಿಶೇಷಣ. ಜಾನುಗಳು ವಿಶೇಷ್ಠ, ರತ್ನಮುಕುರ ವಿಶೇಷಣ. 
ಹೀಗೆ ಉತ್ತರೋತ್ತರ ಅರ್ಥವು ಪೂರ್ವಪೂರ್ವ ಅರ್ಥಕ್ಕೆ ವಿಶೇಷಣವಾಗಿರುವಂತೆ 
ವರ್ಣಿಸಿರುವುದರಿಂದ ಇದು ಮೊದಲನೆಯ ಏಕಾವಲ್ಕಲಂಕಾರ. 


ಚಂದ್ರಾಲೋಕ 69 
೪೮. ಮಾಲಾದೀಪಕಾಲಂಕಾರಃ 


ಗೃಹೀತಮುಕ್ತರೀಶಿತ್ವವು ಏಕಾವಲಿಯ ಲಕ್ಷಣವಾದರೆ, ಧರ್ಮೈಕ್ಕವು ದೀಪಕಾಲಂಕಾರದ 
ಲಕ್ಷಣ. ಈ ಎರಡು ರೀತಿಯ ಚಮತ್ಕಾರಗಳನ್ನು ಮೇಳವಿಸಿ ಮಾಲಾದೀಪಕಾಲಂಕಾರವೆಂದು 
ಹೆಸರಿಸಲಾಗಿದೆ. 


ದೀಪಕ್ಕೆಕಾವಲೀಯೋಗಾನ್ಮಾಲಾದೀಪಕಮುಚ್ಛತೇ I 
ಸ್ಮರೇಣ ಹೃದಯೇ ತಸ್ಕಾಸ್ತೇನ ತ್ವಯಿ ಕೃತಾ ಸ್ಥಿತಿಃ ॥ ೧೦೪॥ 


'ದೀಪಕ್ಕೆಕಾವಲೀಯೋಗಾತ್‌ ಮಾಲಾದೀಪಕಮ್‌ (ಇತಿ) ಉಚ್ಛತೇ' - 'ದೀಪಕಾಲಂಕಾರ ಮತ್ತು 
ಏಕಾವಲ್ಕಲಂಕಾರಗಳ ಸಂಯೋಗದಿಂದ ಮಾಲಾದೀಪಕಾಲಂಕಾರವಾಗುತ್ತದೆ. ಅಂದರೆ ದೀಪಕಾ 
ಲಂಕಾರ, ಏಕಾವಲ್ಕಲಂಕಾರಗಳ ಲಕ್ಷಣಗಳು ಸಂಯುಕ್ತವಾಗಿರುವುದು ಮಾಲಾದೀಪಕ. 


ಉದಾಹರಣೆ : ನಾಯಿಕೆಯಿಂದ ನಾಯಕನ ಬಳಿಗೆ ಕಳುಹಿಸಲ್ಪಟ್ಟಿರುವ ದೂತಿಯು ನಾಯಕನನ್ನು 
ಕುರಿತು ಹೇಳುತ್ತಿರುವುದು. "ತಸ್ಕಾಃ ಹೃದಯೇ ಸ್ಮರೇಣ ಸ್ಥಿತಿ: ಕೃತಾ, ತೇನ (ತಾದೃಶಪ್ರಿಯಾ 
ಹೃದಯೇನ) ತ್ವಯಿ ಸ್ಥಿತಿಃ ಕೃತಾ. 'ಆ ನಿನ್ನ ಪ್ರಿಯತಮೆಯ ಹೃದಯದಲ್ಲಿ ಮನ್ಮಥನು 
ನೆಲೆಗೊಂಡಿರುವನು. ಅಂತಹ ಆಕೆಯ ಆ ಹೃದಯವು ನಿನ್ನಲ್ಲಿ (ನಿನ್ನ ಹೃದಯದಲ್ಲಿ) ನೆಲೆಗೊಂಡಿದೆ. 
ವಿರಹತಪ್ರಳಾದ ನಾಯಿಕೆಯ ಹೃದಯದಲ್ಲಿ ಅತೀವ ಮನ್ಮಥಬಾಧೆಯುಂಟಾಗಿದೆ. ಹೀಗೆ 
ಮನ್ಮಥಪರವಶಳಾದ ಆಕೆಯು ನಿನ್ನಲ್ಲಿಯೇ ತನ್ನ ಮನಸ್ಸನ್ನು ಇರಿಸಿರುವಳು ಎಂದು 
ತಾತ್ಪರ್ಯ. ಇಲ್ಲಿನ ಪೂರ್ವೋತ್ತರ ವಾಕ್ಕಗಳಲ್ಲಿ 'ಸ್ಥಿತಿ: ಎಂಬ ಒಂದೇ ಧರ್ಮವು 
ಉಕ್ತವಾಗಿರುವುದರಿಂದ ದೀಪಕಾಲಂಕಾರವಾಯ್ತು. 'ಸ್ಮರೇಣ ಹೃದಯೇ, ಹೃದಯೇನ ತ್ವಯಿ 
ಸ್ಥಿತಿಃ ಎಂದು ಗೃಹೀತಮುಕ್ತರೀತಿತ್ವವಿರುವುದರಿಂದ ಏಕಾವಲ್ಕಲಂಕಾರ. ಹೀಗೆ ಈ ಎರಡರ 
ಯೋಗವಿರುವುದರಿಂದ ಮಾಲಾದೀಪಕಾಲಂಕಾರ. 


೪೯. ಸಾರಾಲಂಕಾರಃ 
ಹಿಂದು ಹಿಂದಿನ ವಸ್ತುವಿಗಿಂತ ಮುಂದು ಮುಂದಿನ ವಸ್ತುವಿನಲ್ಲಿ ಉತ್ಕರ್ಪತ್ವದ ವರ್ಣನೆ 
ಸಾರಾಲಂಕಾರವಾಗುತ್ತದೆ. 


ಉತ್ತರೋತ್ತರಮುತ್ಕರ್ಷಃ ಸಾರ ಇತ್ಯಭಿಧೀಯತೇ | . 
ಮಧುರಂ ಮಧು ಪೀಯೂಪಂ ತಸ್ಮಾತ್ತಸ್ಮಾತ್ಯವೇರ್ವಚಃ ॥ ೧೦೫ ॥ 
'ಉತ್ತರೋತ್ತರಂ ಉತ್ಕರ್ಷಃ ಸಾರ: ಇತಿ ಅಭಿಧೀಯತೇ". 'ಪೂರ್ವಪೂರ್ವ ವಸ್ತುವಿಗಿಂತ 
ಉತ್ತರೋತ್ತರ ವಸ್ತುವಿನಲ್ಲಿ ಉತ್ಕರ್ಷದ ವರ್ಣನೆ ಸಾರಾಲಂಕಾರವೆನಿಸುತ್ತದೆ. 
ಉದಾಹರಣೆ : 'ಮಧು ಮಧುರಂ, ತಸ್ಮಾತ್‌ (ಮಧುನು) (ಅಪೇಕ್ಷಯಾ) ಪೀಯೂಪಂ ಮಧುರಂ, 
ತಸ್ಮಾತ್‌ (ಪೀಯೂಪಾತ್‌ ಅಪೇಕ್ಷಯಾ) ಕವೇಃ ವಚಃ ಮಧುರಂ". 'ಜೇನು ಸ್ವಾಭಾವಿಕವಾಗಿಯೇ 


70 ಚಂದ್ರಾಲೋಕ 
ಮಧುರ (ಸಿಹಿ); ಈ ಮಧುವಿಗಿಂತ ಅಮೃತವು(ಪೀಯೂಷಂ) ಮಧುರ, ಈ ಅಮೃತಕ್ಕಿಂತಲೂ 
ಕವಿಯ ವಾಕ್‌ (ಕಾವ್ಯ) ಮಧುರ. ಇಲ್ಲಿ ಪೂರ್ವಪೂರ್ವವಸ್ತುವಿನ ದೃಷ್ಟಿಯಿಂದ ಅದರ 
ಮುಂದು ಮುಂದಿನ ವಸ್ತು ಶ್ರೇಷ್ಠ. ಅಂದರೆ ಜೇನು ಸ್ವಾಭಾವಿಕವಾಗಿಯೇ ಸಿಹಿ, ಈ 


ಮಧುವಿಗಿಂತ ಅಮೃತವು ಮಧುರ. ಈ ಅಮೃತಕ್ಕಿಂತ ಕವಿಯ ವಾಕ್‌ ಮಧುರ - ಎಂದು 
ಶ್ರೇಷ್ಠತ್ವವನ್ನು ವರ್ಣಿಸಿರುವುದರಿಂದ ಇದು ಸಾರಾಲಂಕಾರ. 


೫೦. ಯಥಾಸಂಖ್ಯಾಲಂಕಾರಃ 


ಕಾರಕ ಮತ್ತು ಕ್ರಿಯಾಪದಗಳ ಸಮನ್ವಯದಲ್ಲಿ ಕ್ರಮವಾಗಿ ಮೊದಲನೆಯ ಪದವು 
ಮೊದಲನೆಯ ಕ್ರಿಯಾಪದದೊಂದಿಗೆ ಎರಡನೆಯದು ಎರಡನೆಯದರೊಂದಿಗೆ - ಇತ್ಯಾದಿ 
ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಳುವುದನ್ನು ಕ್ರಮಿಕಾನ್ವಯವೆಂದು ಹೇಳಲಾಗುತ್ತದೆ. ಈ 
ಕ್ರಮಿಕಾನ್ವಯವೇ ಚಮತ್ಕಾರವುಳ್ಳದ್ದಾಗಿ ಯಥಾಸಂಖವೆನಿಸುತ್ತದೆ. 
ಯಥಾ ಸಂಖ್ಯಂ ಕ್ರಮೇಣೈವ ಕ್ರಮಿಕಾಣಾಂ ಸಮನ್ವಯ; | 
ಶತ್ರುಂ ಮಿತ್ರಂ ವಿಪತ್ತಿಂ ಚ ಜಯ ರಂಜಯ ಭಂಜಯ ॥ ೧೦೬ ॥ 
'ಕ್ರಮಿಕಾಣಾಂ ಕ್ರಮೇಣ ಏವ ಸಮನ್ವಯ: ಯಥಾಸಂಖ್ಯಂ (ಇತಿ ಅಲಂಕಾರು). 'ಮೊದಲ 
ಪದವು ಮೊದಲ ಪದದೊಂದಿಗೆ, ಎರಡನೆಯ ಪದವು ಎರಡನೆಯ ಪದದೊಂದಿಗೆ ಸಮನ್ವಯ 
ಹೊಂದುವುದು ಯಥಾಸಂಖ್ಯಾಲಂಕಾರವಾಗುತ್ತದೆ. 
ಉದಾಹರಣೆ: 'ಶತ್ರುಂ ಜಯ, ಮಿತ್ರಂ ರಂಜಯ, ವಿಪತ್ತಿಂ ಚ ಭಂಜಯ'. 'ಶತ್ರುವನ್ನು ಜಯಿಸು, 
ಮಿತ್ರನನ್ನು ಸಂತೋಷಗೊಳಿಸು ಮತ್ತು ಆಪತ್ತನ್ನು ದೂರಮಾಡಿಕೋ.. ಇಲ್ಲಿ ಕರ್ಮ ಕ್ರಿಯೆಗಳಿಗೆ 
ಕ್ರಮವಾಗಿ ಅನ್ವಯವಿರುವುದರಿಂದ ಇದು ಯಥಾಸಂಖ್ಕಾಲಂಕಾರ. 


೫೧. ಪರ್ಯಾಯಾಲಂಕಾರಃ (ತದ್ರೆ ಕ್ಟೇದಾ?) 


ಒಂದು ವಸ್ತುವು ಕ್ರಮಕ್ರಮವಾಗಿ ಒಂದೊಂದು ವಸ್ತುವನ್ನು ಬಿಟ್ಟು ಮತ್ತೊಂದು 
ಮಗುದೊಂದು ವಸ್ತುವಿನಲ್ಲಿ ಆಶ್ರಯಪಡೆಯುವಿಕೆಯ ವರ್ಣನೆ ಪರ್ಯಾಯಾಲಂಕಾರ 
ವೆನಿಸುತ್ತದೆ. ಹಾಗೆಯೇ ಅನೇಕ ವಸ್ತುಗಳೂ ಸಹ ಏಕತ್ರ ಸಂಶ್ರಯಗೊಂಡರೂ, ಅದೂ ಸಹ 
ಪರ್ಯಾಯಾಲಂಕಾರ. ಹೀಗೆ ಈ ಅಲಂಕಾರವು ೧. ಏಕಸ್ಮ ಆನೇಕಾಶ್ರಯರೂಪಃ ೨. ಅನೇಕಸ್ಕ 
ಏಕಾಶ್ರಯರೂಪಃ ಎಂದು ಎರಡು ವಿಧವಾಗುತ್ತದೆ. 
೧. ಏಕೆಸ್ಕ ಅನೇಕಾಶ್ರಯರೂಪಃ ಪರ್ಯಾಯಾಲಂಕಾರ : 


ಪರ್ಯಾಯೋ ಯದಿ ಪರ್ಯಾಯೇಣ್ಛಕಸ್ಕಾನೇಕಸಂಶ್ರಯ: | 
ಪದ್ಮಂ ಮುಕ್ತ್ವಾ ಗತಾ ಚಂದ್ರಂ ಕಾಮಿನೀವದನೋಪಮಾ | ೧೦೭ ॥ 


ಚಂದ್ರಾಲೋಕ 71 


'ಏಕಸ್ಕ (ಏವ ವಸ್ತುನ) ಪರ್ಯಾಯೇಣ ಅನೇಕಾಶ್ರಯಃ ಯದಿ (ವರ್ಣ್ಯತೇ) (ತರ್ಹಿ) 
ಪರ್ಯಾಯಃ (ಇತಿ ಆಲಂಕಾರ; ಭವತಿ). "ಒಂದೇ ವಸ್ತುವು ಕ್ರಮಕ್ರಮವಾಗಿ ಅನೇಕ ಕಡೆ 
ಆಶ್ರಯ ಪಡೆದಿರುವಂತೆ ವರ್ಣಿತವಾದುದಾದರೆ, ಅದು ಮೊದಲನೆಯ 
ಪರ್ಕಾಯಾಲಂಕಾರವಾಗುತ್ತದೆ. 


ಉದಾಹರಣೆ: 'ಕಾಮಿನೀವದನೋಪಮಾ ಪದ್ಮಂ ಮುಕ್ತ್ವಾ ಚಂದ್ರಂ ಗತಾ"; 'ಕಾಮಿನಿಯ ಮುಖ 
ಸಾದೃಶೃವು ಮೊದಲು ಕಮಲದಲ್ಲಿದ್ದು, ಬಳಿಕ ಕಮಲವನ್ನು ಬಿಟ್ಟು ಚಂದ್ರನನ್ನು ಸೇರಿತು. 
'ಅಂದರೆ ಹಗಲಲ್ಲಿ ಪದ್ಮದಲ್ಲಿದ್ದು ರಾತ್ರಿಯಲ್ಲಿ ಚಂದ್ರನನ್ನು ಸೇರಿತು ಎಂದು ತಾತ್ಪರ್ಮ. ಇಲ್ಲಿ 
ಕಾಮಿನಿಯ ಮುಖಸಾದೃಶ್ಶವು ಪದ್ಮ-ಚಂದ್ರ ಹೀಗೆ ಅನೇಕ ವಸ್ತುಗಳಲ್ಲಿ ಆಶ್ರಯ ಪಡೆದಿರುವಂತ 
ಪರ್ಯಾಯ ರೀತಿಯಲ್ಲಿ ವರ್ಣಿತವಾಗಿರುವುದರಿಂದ ಇದು ಮೊದಲನೆಯ ಪರ್ಯಾಯಾಲಂಕಾರ. 


ಎ. ಅನೇಕಸ್ಯ ಏಕಾಶ್ರಯರೂಪಃ ಪರ್ಯಾಯಾಲಂಕಾರಃ : 


ಏಕಸ್ಮಿನ್‌ ಯದೃನೇಕಂ ವಾ ಪರ್ಯಾಯ: ಸೋಪಿ ಸಮ್ಮತ: | 
ಆಧುನಾ ಪುಲಿನಂ ತತ್ರ ಯತ್ರ ಸ್ರೋತಃ ಪುರಾಜನಿ ॥ ೧೦೮ ॥ 


'ವಾ ಇ ಆಥವಾ, ಯದಿ, ಏಕಸ್ಮಿನ್‌ (ಆಧಾರೇ) ಅನೇಕಂ (ಆಧೇಯಂ ಭವತಿ) ಸಃ ಅಪಿ 
ಪರ್ಯಾಯಃ (ಇತಿ) ಸಮ್ಮತಃ. 'ಒಂದೇ ಆಧಾರರೂಪ ವಸ್ತುವಿನಲ್ಲಿ ಆಧೇಯರೂಪ 
ಅನೇಕ ವಸ್ತುಗಳು ಕ್ರಮವಾಗಿ ಇರುವಂತೆ ವರ್ಣಿತವಾದರೂ, ಅದು ಎರಡನೆಯ 
ಪರ್ಯಾಯಾಲಂಕಾರವಾಗುತ್ತದೆ. 
ಉದಾಹರಣೆ : 'ಯತ್ರ (ನದ್ಯಾಂ) ಪುರಾ ಸ್ರೋತಃ ಅಜಿನಿ, ತತ್ರ ಅಧುನಾ ಪುಲಿನಂ (ವರ್ತತೇ). 
'ಹಿಂದೆ ಯಾವ ಸ್ಥಳದಲ್ಲಿ ನೀರಿನ ಪ್ರವಾಹವಿತ್ತೋ, ಆ ನದೀಪ್ರದೇಶದಲ್ಲಿ ಈಗ ಮರಳು 
ಕಂಡು ಬರುತ್ತದೆ. ಇಲ್ಲಿ ನದಿಯ ಸ್ಥಾನವಾದ ಏಕತ್ರಸ್ಥಳದಲ್ಲಿ, ಮೊದಲು ಪ್ರವಾಹವಿತ್ತು. ಈಗ 
ಮರಳು ಇರುತ್ತದೆ - ಎಂದು ಪ್ರವಾಹ ಪುಲಿನರೂಪ ಆಧೇಯಗಳನ್ನು ಪರ್ಕಾಯರೂಪವಾಗಿ, 
ಏಕತ್ರನದೀರೂಪ ಆಧಾರಸ್ಮಳದಲ್ಲಿ ವರ್ಣಿಸಿರುವುದರಿಂದ, ಇದು ಎರಡನೆಯ 
ಪರ್ಯಾಯಾಲಂಕಾರವಾಗುತ್ತದೆ. 


೫೨. ಪರಿವೃತ್ತ್ಯಲಂಕಾರಃ (ತದ್ಭೇದಾನಿ 


ವಸ್ತುಗಳ ಪರಸ್ಪರ ವಿನಿಮಯವು ಪರಿವೃತ್ತಿಯೆನಿಸುತ್ತದೆ. ಈ ರೀತಿಯ ವಿನಿಮಯವು 
೧. ನ್ಕೂನವಸ್ತು - ಅಧಿಕವಸ್ತುಗಳೊಡನೆ ೨. ಅಧಿಕವಸ್ತು - ಸ್ವಲ್ಪವಸ್ತುಗಳೊಡನೆ 
೩. ಪರಸ್ಪರ ಸಮಾನವಸ್ತುಗಳಲ್ಲಿ - ಹೀಗೆ ಮೂರು ರೀತಿಯಲ್ಲಿ" ಆಗಬಹುದಾದ್ದರಿಂದ, ಈ 
ಅಲಂಕಾರವು ಕ್ರಮವಾಗಿ ೧. ಸ್ವಲ್ಪವ್ಯಯೇನ ಅಧಿಕಸ್ವೀಕರಣರೂಪಃ ೨. ಅಧಿಕವೈಯೇನ 
ಸ್ವಲ್ಪಸ್ಟ್ರೀಕರಣರೂಪಃ ೩. ಸಮೇನ ಸಮಸ್ವೀಕರಣ ರೂಪಃ ಎಂದು ಮೂರು ವಿಧವಾಗುತ್ತದೆ. 
ಇಲ್ಲಿ ಮೊದಲ ಭೇದವನ್ನು ಮಾತ್ರ ವಿವರಿಸಲಾಗಿದೆ. 


72 ಚಂದ್ರಾಲೋಕ 
೧. ಸ್ವಲ್ಪವೃಯೇನ ಅಧಿಕಪಸ್ವೀಕರಣರೂಪಃ ಪರಿವೃತ್ತೃಲಂಕಾರಃ 


ಪರಿವೃತ್ತಿರ್ವಿನಿಮಯೋ ನ್ಯೂನಾಭ್ಯಧಿಕಯೋರ್ಮಿಥಃ | 
ಜಗ್ರಾಹೈಕಂ ಶರಂ ಮುಕ್ತ್ವಾ ಕಟಾಕ್ಷಾನ್ಸ ರಿಪುಶ್ರಿಯಾಮ್‌ ॥ ೧೦೯ ॥ 


'ನ್ಯೂನಾಭ್ಯಧಿಕಯೋ: ಮಿಥಃ ವಿನಿಮಯ: ಪರಿವೃತ್ತಿ: (ಇತ್ಯಲಂಕಾರು)'; 'ಅಲ್ಪ ಮತ್ತು 
ಅಧಿಕವಸ್ತುಗಳೊಡನೆ ಪರಸ್ಪರ ವಿನಿಮಯದ ವರ್ಣನೆ ಪರಿವೃತ್ತಲಂಕಾರವಾಗುತ್ತದೆ. ಅಲ್ಪದಿಂದ 
ಅಧಿಕಪ್ರಾಪ್ತಿ - ಮೊದಲ ವಿಧ. 


ಉದಾಹರಣೆ : ಸಃ (ರಾಜಾ) ಏಕಂ (ವಿವ) ಶರಂ ಮುಕ್ತ್ವಾ ರಿಪುಶ್ರಿಯಾಂ ಕಟಾಕ್ಷಾನ್‌ ಜಗ್ರಾಹ'. 
'ಆ ರಾಜನು ಶತ್ರುಗಳ ಮೇಲೆ ಒಂದೇ ಒಂದು ಬಾಣವನ್ನು ಪ್ರಯೋಗಿಸಿ, (ಶತ್ರುಗಳನ್ನು 
ದಮನಗೊಳಿಸಿ) ಆ ಶತ್ರುರಾಜರ ಸಂಬಂಧವಾದ ಸಂಪಲ್ಲಕ್ಕ್ಮಿಗಳ ಕಟಾಕ್ಷಗಳನ್ನೇ ಸೆಳೆದು 
ಕೊಂಡನು. ಇಲ್ಲಿ ಒಂದೇ ಒಂದು ಬಾಣರೂಪವಾದ ಅಲ್ಪವಸ್ತುವಿನಿಂದ ಅನೇಕವಾದ 
ಲಕ್ಲ್ಮೀಕಟಾಕ್ಷರೂಪ ವಸ್ತುಗಳನ್ನು ಪಡೆದಿರುವಂತೆ ವರ್ಣಿಸಿರುವುದರಿಂದ ಇದು ಮೊದಲನೆಯ 
ಪರಿವೃತ್ತಲಂಕಾರವಾಗುತ್ತದೆ. ಉಳಿದೆರಡನ್ನು ಹೀಗೆಯೇ ಊಹಿಸಬೇಕು. 


೫೩. ಪರಿಸಂಖ್ಯಾಲಂಕಾರ:ಃ 


ಒಂದು ವಸ್ತುವನ್ನು ಒಂದೆಡೆ ನಿಷೇಧಿಸಿ, ಬೇರೊಂದೆಡೆ ಅದನ್ನು ನಿಯಮನ ಮಾಡುವುದಾದರೆ 
ಅದೂ ಸಹ ಚಮತ್ಕಾರ ವಿಶೇಷವೇ ಆಗಿ ಪರಿಸಂಖ್ಯಾಲಂಕಾರವೆನಿಸುತ್ತದೆ. 


ಪರಿಸಂಖ್ಯಾ ನಿಷಿಧೈಕಮೇಕಸ್ಮಿನ್‌ ವಸ್ತುಯಂತ್ರಣಮ್‌ | 
ಸ್ನೇಹಕ್ಷಯಃ ಪ್ರದೀಪೇಷು ನ ಸ್ವಾಂತೇಷು ನತಭ್ರುವಾಮ್‌' ॥ ೧೧೦ ॥ 


'ಏಕಂ ವಸ್ತು ನಿಷಿಧ್ಯ ಏಕಸ್ಮಿನ್‌ ಯಂತ್ರಣಂ (ಯತ್‌, ಸಾ) ಪರಿಸಂಖ್ಯಾ' 'ಒಂದು ವಸ್ತುವನ್ನು 
ಒಂದೆಡೆ ನಿಷೇಧಿಸಿ, ಅದನ್ನೇ ಬೇರೊಂದು ಕಡೆ ನಿಯತವಾಗಿ ವರ್ಣಿಸಿದರೆ ಅದು ಪರಿಸಂಖ್ಮಾ 
ಲಂಕಾರವಾಗುತ್ತದೆ. 


ಉದಾಹರಣೆ : 'ಪ್ರದೀಪೇಷು ಸ್ನೇಹಕ್ಸಯ: (ಆಭೂತ್‌, ಕಿಂತು) ನತಬ್ರುವಾಂ ಸ್ವಾಂತೇಷು 
ಯ್ಲೇಹಕ್ಟಯು) ನ (ಆಭೂತ್‌)' 'ದೀಪಪಾತ್ರೆಗಳಲ್ಲಿ ಮಾತ್ರವೇ ಸ್ನೇಹಕ್ಷಯ (ತೈಲನಾಶ) ವಾಯಿತೇ 
ಹೊರತು ಸ್ತ್ರೀಯರ ಹೃದಯಗಳಲ್ಲಿ ಅಲ್ಲ. ಅಂದರೆ ಸ್ತ್ರೀಯರ ಹೃದಯದಲ್ಲಿ ಸ್ನೇಹವೃದ್ಧಿಯೇ 
ಆಯಿತು ಎಂದು ಅರ್ಥ. ಒಂದೆಡೆ ಸ್ನೇಹಕ್ಷಯವನ್ನು ಹೇಳಿ ಮತ್ತೊಂದೆಡೆ ನಿಯಂತ್ರಣ 
ಮಾಡಿರುವುದರಿಂದ ಇದು ಪರಿಸಂಖ್ಯಾಲಂಕಾರ. ಸ್ನೇಹ ಶಬ್ದಕ್ಕೆ ಶ್ಲೇಷದಿಂದಾಗಿ ತೈಲ ಮತ್ತು 
ಪ್ರೇಮ ಎಂಬ ಅರ್ಥವನ್ನಿಟ್ಟುಕೊಂಡು, 'ಸ್ನೇಹಕ್ಷಯ: ಏವ ಸ್ನೇಹಕ್ಸಯು' ಎಂದು 
ಆಭೇದಾಧ್ಯಮಾನ ಮಾಡಿಕೊಳ್ಳಬೇಕು. ದೀಪಗಳಲ್ಲಿ ತೈಲನಾಶ ರಾತ್ರಿಯ ವೇಳೆ ಆಯಿತು. ಆದರೆ, 
ರಾತ್ರಿಯಲ್ಲೆಲ್ಲಾ ವಿರಹಿಣಿಯರ ಹೃದಯದಲ್ಲಿ ಅನುರಾಗ ಕ್ಷಯವಾಗದೆ, ಅಕ್ಷೆಯತ್ವವನ್ನೇ 
ಹೊಂದಿತೆಂದು ತಾತ್ಚರ್ಯ. ಅಂದರೆ ಸ್ನೇಹವನ್ನು ದೀಪಗಳಲ್ಲಿ ನಿಷೇಧಿಸಿ ಸ್ತ್ರೀಯರ ಹೃದಯದಲ್ಲಿ 
ನಿಯಮನ ಮಾಡಿರುವುದರಿಂದ ಪರಿಸಂಖ್ಕು. 


ಚಂದ್ರುಲೋಕ 73 
೫೪. ವಿಕಲ್ಬಾಲಂಕಾರಃ 


ಸಮಾನ ಬಲವುಳ್ಳ ಎರಡು ವಿರುದ್ಧ ಕ್ರಿಯೆಗಳು ಏಕಕಾಲದಲ್ಲಿ ಆಗಲು ಸಾಧ್ಯವೇ ಇಲ್ಲ. 
ಅವುಗಳ ಪೈಕಿ ಯಾವುದಾದರೊಂದು ಸಾಧಿತವಾಗಬೇಕು. ಈ ರೀತಿಯ ವರ್ಣನೆ 
ವಿಕಲ್ಬಾಲಂಕಾರವೆನಿಸುತ್ತದೆ. 


ವಿರೋಧೇ ತುಲ್ಕಬಲಯೋರ್ವಿಕಲ್ಪಾಲಂಕೃತಿರ್ಮತಾ | 
ಸದ್ಯಃ ಶಿರಾಂಸಿ ಚಾಪಾನ್‌ವಾ ನಮಯಂತು ಮಹೀಬುಜಃ ॥ ೧೧೧ ॥ 


'ತುಲ್ಕಬಲಯೋಃ ವಿರೋಧೇ (ಸತಿ) ವಿಕಲ್ಪಾಲಂಕೃತಿಃ ಮತಾ'. 'ಸಮಾನ ಬಲವುಳ್ಳ ಎರಡು 
ಕ್ರಿಯೆಗಳಿಗೆ ವಿರೋಧವಿದ್ದಾಗ, ಅಂತಹ ವರ್ಣನೆ ವಿಕಲ್ಪಾಲಂಕಾರವೆನಿಸುತ್ತದೆ. ಪರಸ್ಪರ 
ವಿರುದ್ಧವೂ, ಏಕಕಾಲದಲ್ಲಿ ಸಾಧಿಸಲಸಾಧ್ಯವೂ ಆಗಿರುವ ಕ್ರಿಯೆಗಳ ಪೈಕಿ 
ಯಾವುದಾದರೊಂದನ್ನು ನಿಶ್ಚಯಿಸಿಕೊಳ್ಳಬೇಕು ಎಂಬ ರೀತಿಯ ವರ್ಣನೆ ವಿಕಲ್ಬಾಲಂಕಾರ. 


ಉದಾಹರಣೆ : 'ಮಹೀಭುಜಃ ಸದ್ಯ: ಶಿರಾಂಸಿ ನಮಯಂತು, ವಾ - ಅಥವಾ, ಚಾಪಾನ್‌ 
ನಮಯಂತು' 'ರಾಜರು ಕೂಡಲೇ ತಮ್ಮ ಶಿರಸ್ಸುಗಳನ್ನಾದರೂ ಬಾಗಿಸಲಿ, ಅಥವಾ 
ಧನುಸ್ಸುಗಳನ್ನಾದರೂ ಬಾಗಿಸಲಿ ಅಂದರೆ ಸಂಧಿಯ ಅಪೇಕ್ಷೆ ಇದ್ದಲ್ಲಿ ಶಿರಗಳನ್ನು ಬಾಗಿಸಿ 
ಶರಣಾಗಲಿ, ಯುದ್ಧ ಮಾಡುವ ಅಪೇಕ್ಷೆ ಇದ್ದಲ್ಲಿ ತಮ್ಮ ಧನುಸ್ಸುಗಳನ್ನು ಸಿದ್ಧಪಡಿಸಿಕೊಂಡು 
ಯುದ್ಧಸನ್ನದ್ಧರಾಗಲಿ ಎಂದು ತಾತ್ಪರ್ಯ. ಸಂಧಿಕಾರ್ಯ, ಯುದ್ಧಕಾರ್ಯಗಳು ಪರಸ್ಪರ 
ವಿರುದ್ಧಗಳಾಗಿದ್ದು, ಏಕಕಾಲದಲ್ಲಿ ಅಸಾಧ್ಯಗಳು. ಈ ಎರಡರಲ್ಲಿ ಯಾವುದಾದರೊಂದನ್ನು 
ವಿಕಲ್ಪರೂಪವಾಗಿ ಆರಿಸಿಕೊಳ್ಳಬೇಕಾಗಿ ವರ್ಣಿತವಾಗಿರುವುದರಿಂದ ಇದು ವಿಕಲ್ಪಾಲಂಕಾರ. 


೫೫. ಸಮುಚ್ಚಯಾಲಂಕಾರ: (ತದ್ಭೇದಾ) 


ಏಕಕಾಲಕ್ಕೆ ಅನೇಕ ಕಾರ್ಯಗಳು ಒದಗಿ ಬರುವುದೂ ಸಹ ಒಂದು ಚಮತ್ಕಾರ ವಿಶೇಷವೇ 
ಹೌದು. ಹೀಗೆ ಏಕಕಾಲದಲ್ಲಿ ಒದಗಿಬರುವ ಅನೇಕ ಕಾರ್ಕಗಳಲ್ಲಿ ಪರಸ್ಪರ ವಿರೋಧವಿರುವು 
ದಿಲ್ಲವೆಂಬುದು ಗಮನಾರ್ಹ ಅಂಶ. ಇಂತಹುದು ಸಮುಚ್ಚಯಾಲಂಕಾರವೆನಿಸುತ್ತದೆ. ಇದು 
೧. ಅವಿರುದ್ಧ-ಅನೇಕಸಂದರ್ಭರೂಪಕ:ಃ ೨. ಆಹಂಪೂರ್ವಿಕಾವತಾಂ ಏಕಾನ್ರಯರೂಪಃ - ಎಂದು 
ಎರಡು ವಿಧವಾಗಿರುತ್ತದೆ. ಮೊದಲ ವಿಧಕ್ಕೆ ಶತಪತ್ರ ಪತ್ರಶತಭೇದ ನ್ಯಾಯ'ವನ್ನೂ, ಎರಡನೆಯ 
ಭೇದಕ್ಕೆ- 'ಖಲೇ ಕಪೋತ ನ್ಯಾಯ' ವನ್ನು ಉದಾಹರಿಸಲಾಗುತ್ತದೆ. ಕಮಲದ ನೂರು ದಳಗಳನ್ನು 
ಏಕಕಾಲಕ್ಕೆ ಸೂಜಿಯಿಂದ ಚುಚ್ಚಿದರೆ, ಕಾಲಭೇದವು ಅತ್ಮಂತ ಸೂಕ್ತವೇ ಆಗಿರುವುದರಿಂದ 
ಏಕಕಾಲದಲ್ಲಿಯೇ ಆದಂತಾಗುತ್ತದೆ. ಇದು ಶತಪತ್ರ ಪತ್ರಶತಭೇದ ನ್ಯಾಯ.' ಕಣದಲ್ಲಿನ 
ಕಾಳುಗಳನ್ನು ಶಿನ್ನಲು ಪಾರಿವಾಳಗಳು ಆಕಾಶಮಾರ್ಗದಿಂದ ತಾನು ಮುಂದು ತಾನು ಮುಂದು 
ಎಂಬಂತೆ ಇಳಿಯುವುದು ಎರಡನೆಯ ವಿಧಕ್ಕೆ ಉದಾಹರಣೆಯಾಗುತ್ತದೆ. 


74 ಚಂದ್ರಾಲೋಕ 


೧. ಅವಿರುದ್ಧ ಆನೇಕಸಂದರ್ಭರೂಪಃ ಸಮುಚ್ಚಯಾಲಂಕಾರ: 


ಬಹೂನಾಂ ಯುಗಪದ್ದಾ ್ಸಿವಭಾಜಾಂ ಗುಂಘಃ ಸಮುಚ್ಚಯ: | 
ನಶ್ಯಂತಿ ಪಾಶ್ಚಾತ್‌ ಪಶ್ಯಂತಿ ಭ್ರಮಂತಿ ಚ ತವಾಹಿತಾಃ ॥ ೧೧೨ ॥ 


'ಯುಗಪದ್ಭಾವಭಾಜಾಂ ಬಹೂನಾಂ ಗುಂಘಃ ಸಮುಚ್ಚಯ: (ಇತ್ಕಲಂಕಾರಃ)'. 
'ಏಕಕಾಲದಲ್ಲಿಯೇ ಸಂಭವಿಸಲು ಯೋಗ್ಯವಾದ ಅಂತೆಯೇ ಅವಿರುದ್ಧವಾದ ಅನೇಕ ಪದಾರ್ಥಗಳ 
ಗುಂಫನವು ಮೊದಲನೆಯ ಸಮುಚ್ಚಯಾಲಂಕಾರ. 
ಉದಾಹರಣೆ : '(ಹೇ ರಾಜನ್‌) । ತವ ಅಹಿತಾ: ನಶ್ಯಂತಿ, ಪಶ್ಚಾತ್‌ ಪಶ್ಯಂತಿ, ಭ್ರಮಂತಿ ಚ". 
'ಎಲ್ಶ ರಾಜನೇ । ನಿನ್ನ ಶತ್ರುಗಳು ನಾಶಹೊಂದುತ್ತಾರೆ. ಬಳಿಕ ಓಡಿ ಹೋಗುತ್ತಾರೆ. ಮತ್ತೆ 
ಹಿಂತಿರುಗಿ ಭಯದಿಂದ ನೋಡುತ್ತಾರೆ. ಮತ್ತೂ ಹಾಗೆಯೇ ಎಲ್ಲೆಡೆ ಸುಮ್ಮನೆ ಅಲೆಯುತ್ತಾರೆ. 
ಇಲ್ಲಿ ನಾಶ, ಪಲಾಯನ, ಹಿಂತಿರುಗಿ ನೋಡುವಿಕೆ, ಭ್ರಮಣ ಈ ಕ್ರಿಯೆಗಳು ಅವಿರುದ್ಧವಾಗಿದ್ದು, 
ಏಕಕಾದಲ್ಲಿಯೇ ಸಂಭವಿಸಿರುವಂತೆ ವರ್ಣಿತವಾಗಿರುವುದರಿಂದ, ಇದು ಮೊದಲನೆಯ 
ಸಮುಚ್ಚಯಾಲಂಕಾರ. 

೨. ಆಹಂಪೂರ್ವಿಕಾವತಾಂ ಏಕಾನ್ವಯರೂಪಃ ಸಮುಚ್ಚಯಾಲಂಕಾರಃ 


ಅಹಂಪ್ರಾಥಮಿಕಾಭಾಜಾಮೇಕಕಾರ್ಯಾನ್ವಯೋಪಿ ಸಃ | 
ಕುಲಂ ರೂಪಂ ವಯೋ ವಿದ್ಯಾ ಧನಂ ಚ ಮದಯಂತೃಮುಮ್‌ ॥ ೧೧೩ ॥ 


'ಅಹಂಪ್ರಾಥಮಿಕಾಭಾಜಾಂ (ಕಾರಣಾನಾಂ) ಏಕಕಾರ್ಯಾನ್ಪಯಃ ಅಪಿ ಸಃ (ದ್ವಿತೀಯ: 
ಸಮುಚ್ಛಯ), 'ನಾನು ಮೊದಲು ತಾನು ಮೊದಲು - ಎಂದು ಮುನ್ನುಗ್ಗುವ ಕಾರಣಗಳು 
ಏಕಕಾರ್ಯದಲ್ಲಿ ಅನ್ವಯವಾಗುವಂತೆ ವರ್ಣಿತವಾದರೆ ಆದೂ ಸಹ ಎರಡನೆಯ ಸಮುಚ್ಚಯಾಲಂಕಾರ. 


ಉದಾಹರಣೆ : 'ಕುಲಂ, ರೂಪಂ, ವಯ ವಿದ್ಯಾ, ಧನಂ ಚ ಅಮುಂ ಮದಯಂತಿ "ಕುಲ, 
ರೂಪ, ವಯಸ್ಸು, ವಿದೆ, ಧನ, ಈ ಎಲ್ಲವೂ ಇವನಿಗೆ ಮದವನ್ನುಂಟುಮಾಡುತ್ತಿವೆ. ಇಲ್ಲಿ 
ಮದರೂಪಕಾರೃದಲ್ಲಿ ಉತ್ತಮವಂಶ, ಸೌಂದರ್ಕ, ಯೌವನ, ವೇದಶಾಸ್ತ್ರಾದಿ ಪಾಂಡಿತ್ಯ, ರತ್ನ 
ಕನಕಾದಿ ಧನಬಾಹುಲ್ಕ ಎಲ್ಲವೂ ಕಾರಣಗಳಾಗಿರುತ್ತವೆ. ಒಂದೊಂದೇ ಮದಕ್ಕೆ ಕಾರಣವಾದರೂ, 
ನಾನು ಮುಂದು ತಾನು ಮುಂದು ಎಂಬಂತೆ ಒಬ್ಬನಲ್ಲಿಯೇ ಈ ಎಲ್ಲವೂ ಸಂಗತವಾಗಿರುವುದ 
ರಿಂದ ಇದು ಎರಡನೆಯ ಸಮುಚ್ಚಯಾಲಂಕಾರ. 


೫೬. ಕಾರಕದೀಪಕಾಲಂಕಾರಃ 
ಒಂದೇ ಕರ್ತೃಕಾರಕದಲ್ಲಿ (ಒಬ್ಬನೇ ಕರ್ತ್ಯವಿನಲ್ಲಿ) ಕ್ರಮಪ್ರಾಪ್ತವಾದ ಕ್ರಿಯೆಗಳ ಯೋಜನೆಯು 
ಕಾರಕದೀಪಕಾಲಂಕಾರವಾಗುತ್ತದೆ. ದೀಪಕದಲ್ಲಿ ಧರ್ಮೈಕೃವಿದ್ದರೆ, ಇಲ್ಲಿ ಕಾರಕವೊಂದರಲ್ಲಿಯೇ 


ಅನೇಕ ಕ್ರಿಯೆಗಳ ಕ್ರಮಿಕವುದ ಅನ್ವಯವಿರುತ್ತದೆ. ಏಕಕಾಲದಲ್ಲಿಯೇ ಅನೇಕ ಏಕತ್ರಸಮನ್ವಯ 
ಹೊಂದುವುದು ಸಮುಚ್ಚಯಾಲಂಕಾರವಾಗುತ್ತದೆ. 


ಚಂದ್ರಾಲೋಕ 75 


ಕ್ರಮಿಕೈಕಗತಾನಾಂ ತು ಗುಂಘಃ ಕಾರಕದೀಪಕಮ್‌ | 
ಗಚ್ಛತ್ಕಾಗಚ್ಛತಿ ಪುನಃ ಪಾಂಥಃ ಪಶ್ಯತಿ ಪೃಚ್ಛತಿ ॥ ೧೧೪ ॥ 


'್ರಮಿಕೈಕಗತಾನಾಂ (ಕ್ರಿಯಾಣಾಂ) ಗುಂಘ; ತು ಕಾರಕದೀಪಕಮ್‌'. 'ಕ್ರಮಪ್ರಾಪ್ತವಾಗಿ ಒಂದೇ 
ಕರ್ತೃಕಾರಕದಲ್ಲಿ ಅನೇಕ ಕ್ರಿಯೆಗಳು ಅನ್ವಯವಾಗುವಂತೆ ವರ್ಣನೆಯಾದುದಾದರೆ ಅದು 
ಕಾರಕದೀಪಕಾಲಂಕಾರ'. 


ಉದಾಹರಣೆ : ವಿರಹಿಯಾಗಲಿರುವ ಪಥಿಕನ ಸ್ಥಿತಿಯ ವರ್ಣನೆ - 'ಪಾಂಥಃ ಗಚ್ಛತಿ, ಪುನಃ 
ಆಗಚ್ಛತಿ, ಪಶ್ಶತಿ (ತತಃ) ಪೃಚ್ಛತಿ. 'ಪ್ರಯಾಣ ಹೊರಡಲುದ್ಳುಕ್ತನಾಗಿರುವ ಪಥಿಕನು ಪ್ರಿಯೆಯನ್ನು 
ಬಿಟ್ಟು ಬಹಳ ಪ್ರಯಾಸದಿಂದಲೇ ಹೊರಡುತ್ತಾನೆ.ಆದರೆ ಮತ್ತೆ ಹಿಂತಿರುಗುತ್ತಾನೆ, ಪ್ರಿಯೆಯ 
ಮುಖವನ್ನೇ ನೆಟ್ಟದೃಷ್ಟಿಯಿಂದ ನೋಡುತ್ತಾನೆ; ನಾನು ಹೊರಡುವುದು ನಿನಗೆ ಇಷ್ಟವೋ? ಅಥವಾ 
ಇಷ್ಟವಿಲ್ಲವೋ ? ಎಂದು ಪ್ರಶ್ನಿಸುತ್ತಾನೆ. - ಹೀಗೆ ಪಥಿಕರೂಪ ಏಕಕರ್ತೃವಿನಲ್ಲಿ ಗಮನ- 
ಆಗಮನ - ದರ್ಶನ - ಪ್ರಶ್ನಕರಣರೂಪ ಅನೇಕ ಕ್ರಿಯೆಗಳು ಕ್ರಮವಾಗಿ ಅನ್ವಯವಾಗುವಂತೆ 
ಇಲ್ಲಿ ವರ್ಣಿತವಾಗಿರುವುದರಿಂದ ಇದು ಕಾರಕದೀಪಕಾಲಂಕಾರ. 


೫೭. ಸಮಾದ್ಯಲಂಕಾರಃ 


ಯಾವುದೇ ಕಾರ್ಕಕ್ಕೆ ಕಾರಣವೊಂದು ಇರಲೇಬೇಕು. ಕೆಲವೊಮ್ಮೆ ತಮ್ಮ ಕಾರ್ಯಸಾಧನೆಗೆ ಬೇರೆ 
ಕಾರಣವೂ ಸಾಧಕವಾಗಬಹುದು. ಈ ರೀತಿಯ ವರ್ಣನೆ ಸಮಾಧ್ಯಲಂಕಾರವೆನಿಸುತ್ತದೆ. 


ಸಮಾಧಿಃ ಕಾರೈಸೌಕರೃಂ ಕಾರಣಾಂತರಸನ್ನಿಧೇಃ | 
ಉತ್ಕಂಠಿತಾ ಚ ಕುಲಟಾ ಜಗಾಮಾಸ್ತಂ ಚ ಭಾನುಮಾನ್‌ ॥ ೧೧೫ ॥ 


'ಕಾರಣಾಂತರಸನ್ನಿಧೇ: ಕಾರೃಸೌಕರ್ಯ೦ (ಸ್ಯಾತ್‌ ಚೇತ್‌) ಸಮಾಧಿಃ (ಇತಿ ಅಲಂಕಾರ; 
'ವಸ್ತುತಃ ಮೂಲ ಕಾರಣವನ್ನು ಬಿಟ್ಟು ಬೇರೊಂದು ಕಾರಣವು ಆರಬ್ಬಕಾರ್ಕಕ್ಕೆ ಸೌಕರ್ಯವನ್ನು 
ಒದಗಿಸಿಕೊಟ್ಟುದ್ದಾದರೆ, ಅದು ಸಮಾಧ್ಯಲಂಕಾರವೆನಿಸುತ್ತದೆ. 
ಉದಾಹರಣೆ : 'ಕುಲಟಾ ಚ ಉತ್ಕಂಠಿತಾ, ಭಾನುಮಾನ್‌ ಚ ಅಸ್ತಂ ಜಗಾಮ' 'ಜಾರಿಣಿಯು 
ಪ್ರಿಯಾಭಿಸರಣ ವಿಷಯದಲ್ಲಿ ಬಹಳ ಉತ್ಸುಕಳಾಗಿದ್ದಳು; ಅಪ್ಪರಲ್ಲಿ ಸೂರ್ಯನು ಮುಳುಗಿದನು". 
ಪ್ರಿಯಾಭಿಸರಣ (ಉಪಪತಿಯ ಮನೆಗೆ ಹೋಗುವ) ಕಾರ್ಕಕ್ಕೆ ಉತ್ಕಂಠತೆಯೊಂದೇ ಪರ್ಮಾಪ್ತ 
ಕಾರಣವಾಗಿರುತ್ತದೆ. ಆದರೆ, ಇಪ್ಪರಲ್ಲಿ 'ಕಾಕತಾಲೀಯ ನ್ಯಾಯ'ದಂತೆ ಅನಿರೀಕ್ಷಿತವಾಗಿ ಸೂರ್ಯ 
ಮುಳುಗಿ ಕತ್ತಲೆಯಾದದ್ದು, ಕುಲಟೆಯ ಅಭಿಸರಣ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಸೌಕರ್ಯವನ್ನೇ 
ಒದಗಿಸಿಕೊಟ್ಟಿತು - ಎಂದು ವರ್ಣನೆ ಇರುವುದರಿಂದ ಇದು ಸಮಾಧ್ಯ್ಮಲಂಕಾರ. ಕಾಗೆಯು 
ಆಹಾರಕ್ಕಾಗಿ ತನ್ನ ಗೂಡಿನಿಂದ ಹೊರ ಹೊರಟಿತು. ಅದೇ ವೇಳೆಗೆ ಮಾಗಿದ ತಾಳಫಲವು ತೊಟ್ಟು 
ಕಳಚಿ ಕೆಳಗೆ ಬಿತ್ತು. ಆಹಾರಾಪೇಕ್ಟಿಯಾದ ಕಾಗೆಯ ಆಹಾರಾನ್ವೇಷಣೆಯ ಕಾರ್ಯಕ್ಕೆ ಈ ತಾಳೆಹಣ್ಣು 
ಸುಕರವಾದಂತೆ, ಪ್ರಕೃತ ಉದಾಹರಣೆಯಲ್ಲಿ ಸೂರ್ಮಾಸ್ತವು ಅಭಿಸರಣ ಕಾರ್ಯಕ್ಕೆ ಸೌಕರ್ಯವನ್ನು 
ಒದಗಿಸುತ್ತದೆ ಎಂದು ಭಾವ. 


76 ಚಂದ್ರಾಲೋಕ 
೫೮. ಪ್ರತ್ಯನೀಕಾಲಂಕಾರಃ 


ಪ್ರಬಲವಾದ ಶತ್ರುವನ್ನು ಎದುರಿಸುವುದು ಕಷ್ಟವಾದ್ದರಿಂದ ಆ ಶತ್ರುವಿನ ಸಂಬಂಧಿಯ 
ವಿಷಯದಲ್ಲಿ ತನ್ನ ಪರಾಕ್ರಮವನ್ನು ತೋರಿದಂತೆ ಮಾಡುವ ವರ್ಣನೆ ಪ್ರತ್ಮನೀಕಾಲಂಕಾರ 
ಮೌಸುತ್ತದೆ. 
ಪ್ರತ್ಯನೀಕಂ ಬಲವತಃ ಶತ್ರೋಃ ಪಕ್ಷೇ ಪರಾಕ್ರಮ: | 
ಜೈತ್ರನೇತ್ರಾನುಗೌ ಕರ್ಣಾವುತ್ಸಲಾಭ್ಯಾಮಧ: ಕೃತೌ ॥ ೧೧೬ ॥ 


'ಬಲವತಃ ಶತ್ರೋಃ (ಸಂಬಂಧಿನಿ) ಪಕ್ಷೇ ಪರಾಕ್ರಮ: ಪ್ರತ್ಯನೀಕಮ್‌' ಇತಿ ಅಲಂಕಾರ; - 
'ಪ್ರಬಲ ಶತ್ರುವಿನ ಸಂಬಂಧಿ ಮಿತ್ರಾದಿ ವಿಷಯದಲ್ಲಿ ಪರಾಕ್ರಮದ ವರ್ಣನೆ ಪ್ರತ್ಯನೀಕಾಲಂಕಾರ 
ವಾಗುತ್ತದೆ. 
ಉದಾಹರಣೆ : 'ಉತ್ಪಲಾಭ್ಯಾಂ ಜೈತ್ರನೇತ್ರಾನುಗೌ ಕರ್ಣೌ ಅಧಃ ಕೃತೌ' 'ತಮ್ಮನ್ನು (ಇಂದೀ 
ವರಗಳನ್ನು) ಜಯಿಸಿರುವ ನೇತ್ರಗಳ ಅನುವರ್ಶಿಗಳಾದ ಕರ್ಣಗಳನ್ನು ಇಂದೀವರಗಳು (ತಿರಸ್ಕರಿಸಿವೆ) 
ತುಳಿದಿವೆ. ಇಲ್ಲಿ ನೇತ್ರಗಳು ಇಂದೀವರಗಳನ್ನು ಜಯಿಸಿರುವುದರಿಂದ, ಇಂದೀವರಗಳಿಗೆ ನೇತ್ರಗಳು 
ಪ್ರಬಲಶತ್ರುವಾದಂತಾಯ್ತು. ಆದ್ದರಿಂದ ಈ ನೇತ್ರಗಳ ಮೇಲೆ ಇಂದೀವರಗಳು ತಮ್ಮ 
ಪರಾಕ್ರಮವನ್ನು ಪ್ರದರ್ಶಿಸಲು ಅಸಮರ್ಥಗಳಾಗಿ, ಆ ನೇತ್ರಗಳ ಅನುವರ್ತಿಗಳಾದ ಕರ್ಣಗಳ 
ಮೇಲೆ ಕುಳಿತು ಅವುಗಳನ್ನು ತುಳಿದವು - ಎಂದು ತಾತ್ರರ್ಯ. ನಾಯಿಕೆಯ ನೇತ್ರಗಳು ಕರ್ಣಾಂತ 
ವಿಶ್ರಾಂತವಾಗಿದ್ದವಾದ್ದರಿಂದ ಕರ್ಣಗಳು ನಯನಾನುವರ್ತಿಗಳಾದಂತಾಯ್ತು. ಇಂತಹ ಕರ್ಣಗಳ 
ಮೇಲೆ ಉತ್ಪಲಗಳು ಅಲಂಕಾರಕ್ಕಾಗಿ ಧರಿಸಲ್ಪಟ್ಟಿದ್ದವು ಎಂಬ ಅಭಿಪ್ರಾಯವನ್ನು - ಶತ್ರುಪಕ್ಷೀಯ 

೯ಗಳನ್ನು ತಿರಸ್ಕರಿಸಿವೆ ಎಂದು ವರ್ಣಿಸಿರುವುದರಿಂದ ಇದು ಪ್ರತ್ಯನೀಕಾಲಂಕಾರ. 


೫೯. ಕಾವ್ಯಾರ್ಥಾಪತ್ತ್ಯಲಂಕಾರಃ 


ಅ ೯ದಿಂದಲೇ ಮತ್ತೊಂದು ಅರ್ಥವು ಸಿದ್ಧವಾಗುವುದು ಅರ್ಥಾಪತ್ತಿ ಎನಿಸುತ್ತದೆ. 
ಇದು ಚಮತ್ಕಾರವುಳ್ಳದ್ದಾದರೆ ಆಗ ಕಾವ್ಕಾರ್ಥಾಪತ್ತಿ - ಎಂಬ ಅಲಂಕಾರ ವಾಗುತ್ತದೆ. ಇದನ್ನು 
ಸೂಚಿಸಲು ಕಿಮುತ ಇತ್ಕಾದಿ ಪದಗಳ ಪ್ರಯೋಗವಿರುತ್ತದೆ. 


ಕೈಮುತ್ಯ ಕನಾರ್ಥಸಂಪಿದ್ದಿ; ಕಾವ್ಯಾರ್ಥಾಪತ್ತಿರಿಷ್ಯತೇ | 
ಸ ಜಿತಸ್ತ್ಯನ್ನು ಖೇನೇಂದು: ಕಾ ವಾರ್ತಾ ಸರಸೀರುಹಾಮ್‌ || ೧೧೭ ॥ 


ಕೈಮುತ್ಸೇನ ಆರ್ಥಸಂಯದ್ದಿ; ಕಾವ್ಯಾರ್ಥಾಪತ್ತಿ: (ಇತಿ) ಇಷ್ಯತೇ 'ಕಿಮುತ ಕಿಮುತ ಕಥನೀಯಂ, 
ಕಾ ವಾವಾರ್ತಾ' ಇತ್ಕುದಿ ಪದಗಳ ಮುಖಾಂತರ ಅರ್ಥಾಂತರದ ಸಿದ್ದಿಯಾಗುವುದಾದರೆ ಅದು 

ಕಾವ್ಯಾರ್ಧುಪತ್ತಲಂಕಾರ. ಇದಕ್ಕೆ ಕೈಮುತಿಕನ್ಯಾಯ' ಅಥವಾ 'ದಂಡಾ ಪೂಪಿಕಾನ್ಳಾಯ'ವನ್ನು 
ಉದಾಹರಿಸಣಾಗುತ್ತದೆ. ದಂಡದಲ್ಲಿ ಕೋಡೆಬಳೆಗಳನ್ನು ಇದಲಾಗಿತ್ತು. ಇಲಿಯು ದಂಡವ್ನೇ ತಿಂದಿರುವಾಗ, 
ಕೋಡು೭ಳೆಗಳನ್ನು ತಿಂದಿದೆ - ಎಂದು ಹೇಳಲೇಜಿಣಾಗಿಲ್ಲವಷ್ಟೆ!. ಇದು ಅರ್ಥದ ಸಾಮರ್ಥ್ಯದಿಂದಲೇ 
ತೋರುತ್ತದೆ. ಇದೇ ಕಾವ್ಯಾರ್ಧಾಪತ್ತಲಂಕಾರ. 


ಚಂದ್ರಾಲೋಕ 77 


ಉದಾಹರಣೆ : 'ಹೇ ಸಖ । ಸಃ ಇಂದು: ತ್ವನ್ನುಖೇನ ಜಿತಃ ಸರಸೀರುಹಾಂ (ಜಯವಿಷಯೇ) 
ಕಾ ವಾರ್ತಾ?'. 'ಎಲೌ ಸಖಿಯೇ ! ಜಯಿಸಲಸಾಧ್ಯನಾದ ಆ ಚಂದ್ರನು ನಿನ್ನ ಮುಖದಿಂದ 
(ಮುಖ ಕಾಂತಿಯಿಂದ) ಜಯಿಸಲ್ಪಟ್ಟಿರುವುದರಿಂದ, ಇವನ ವಿರೋಧಿಗಳಾಗಿರುವ (ಚಂದ್ರನು 
ಮೂಡಿದಾಗ ಬಾಡಿಹೋಗುವ) ಪದ್ಮಗಳು ಸಹ ಜಯಿಸಲ್ಪಟ್ಟಿವೆ' ಎಂಬ ವಿಷಯದಲ್ಲಿ 
ಹೇಳುವುದೇನಿದೆ? ಇಲ್ಲಿ ಚಂದ್ರನ ಜಯವು ಕಪ್ಪಸಾಧ್ಯ. ಆದರೆ ಕಮಲಗಳ ಜಯವು 
ಸುಲಭಸಾಧ್ಯ. ಕಷ್ಟಸಾಧ್ಯವಾದ ಚಂದ್ರನ ಜಯವೇ ಮುಖದಿಂದಾಗಿರುವುದರಿಂದ, ಈ ಮುಖವು 
ಕಮಲಗಳನ್ನೂ ಜಯಿಸಿದೆಯೆಂಬುದು ಕಾ ವಾರ್ತಾ' ಎಂಬ ಪದದಿಂದ ತೋರುವುದರಿಂದ ಇದು 
ಕಾವ್ಯಾರ್ಥಪತ್ತ್ಯಲಂಕಾರ. ' 


೬೦. ಕಾವ್ಯಲಿಂಗಾಲಂಕಾರಃ 


ಎರಡು ವಾಕ್ಕಗಳಲ್ಲಿ ಪರಸ್ಪರ ಸಮರ್ಥ್ಯ - ಸಮರ್ಥಕಭಾವವಿದ್ದಲ್ಲಿ, ಅದು ಕಾವ್ಕಲಿಂಗಾ 
ಲಂಕಾರವಾಗುತ್ತದೆ. ಇಂತಹ ವಾಕ್ಕಗಳಲ್ಲಿ ಸಾಮಾನ್ಯ - ವಿಶೇಷಭಾವವಿದ್ದರೆ ಅದು 
ಅರ್ಧಾಂತರನ್ಮಾಸಾಲಂಕಾರವಾಗುತ್ತದೆ. ಒಂದು ಅರ್ಥವು ಸಮರ್ಥನಯೋಗ್ಯವಾಗಿದ್ದು, ಅದನ್ನು 
ಸಮರ್ಥಿಸಲು ಒಂದು ಸಮರ್ಥಕ ವಾಕ್ಕವನ್ನು ಹೇಳುವುದು ಕಾವ್ಕಲಿಂಗಾಲಂಕಾರವಾಗುತ್ತದೆ. 
ಸಮರ್ಥನೀಯಸ್ಕಾರ್ಥಸ್ಯ ಕಾವ್ಯಲಿಂಗಂ ಸಮರ್ಥನಮ್‌ | 
ಜಿತೋಸಿ ಮಂದ ಕಂದರ್ಪ ಮಚ್ಚಿತ್ತೇಂಸ್ತಿ ತ್ರಿರೋಚನಃ ॥ ೧೧೮ ॥ 


'ಸಮರ್ಥನೀಯಸ್ಕ ಅರ್ಥಸೃ ಸಮರ್ಥನಂ ಕಾವ್ಯಲಿಂಗಂ(ಇತೃಲಂಕಾರಃ). 'ಸಮರ್ಥನೆ ಯನ್ನು 
ಬಯಸಿರುವ ಒಂದು ಅರ್ಥಕ್ಕೆ ಸಮರ್ಥನರೂಪವಾದ ಹೇತುವನ್ನು ಹೇಳಿದ್ದಾದರೆ, ಅದು 
ಕಾವ್ಕಲಿಂಗಾಲಂಕಾರ". ಸಮರ್ಥನೆಗಾಗಿ ಒಂದು ಪದಾರ್ಥವನ್ನಾದರೂ ಹೇಳಬಹುದು. ಅಥವಾ 
ಒಂದು ವಾಕ್ಕಾರ್ಥವನ್ನಾದರೂ ಹೇಳಬಹುದು. 
ಉದಾಹರಣೆ : 'ಹೇ ಮಂದ ಕಂದರ್ಪ 1 (ಮಯಾ) (ತ್ವಂ) ಜಿತಃ ಅಸಿ, (ಯತಃ) ಮಚ್ಚಿತ್ತೇ 
ತ್ರಿಲೋಚನ: ಅಸ್ತಿ". 'ಎಲ್ಕೈ ಜಡನಾದ (ಮೂರ್ಯನಾದ) ಮನ್ಮಥನೇ ! ನನ್ನಿಂದ ನೀನು 
ಪರಾಜಿತನಾಗಿರುವೆ. ಏಕೆಂದರೆ ನನ್ನ ಮನಸ್ಸಿನಲ್ಲಿ ತ್ರಿರೋಚನನಾದ ಶಿವನಿರುವನು.' - ಇಲ್ಲಿ 
ಕಂದರ್ಪಜಯವೆಂಬುದು ದುಶಾಧ್ಯ. ಆದ್ದರಿಂದ, 'ಕಂದರ್ಪಜಯವು ಇಲ್ಲಿ ಸಮರ್ಥನೀಯವಾಗಿದೆ. 
ಅಂದರೆ ಸಮರ್ಥನೆಯನ್ನು ಬಯಸುತ್ತಿದೆ. ಇದಕ್ಕೆ 'ತನ್ನ ಹಣೆಗಣ್ಣಿನಿಂದ ಮನ್ಮಥನನ್ನು 
ಭಸ್ಮಮಾಡಿರುವ ಶಿವನೇ ನನ್ನ ಮನಸ್ಸಿನಲ್ಲಿರುವುದರಿಂದ, ಮನ್ಮಥಜಯವು ಸುಲಭವಾಯಿತು' 
ಎಂಬ ಹೇತುರೂಪಸಮರ್ಥನೆಯನ್ನು ಹೇಳಿರುವುದರಿಂದ ಇದು ಕಾವ್ಮಲಿಂಗಾಲಂಕಾರ. 


೬೧. ಅರ್ಥಾ೦ತರನ್ಯಾಸಃ 


ಒಂದು ಸಾಮಾನ್ಯವಾಕ್ಕ, ಮತ್ತೊಂದು ವಿಶೇಷವಾಕ್ಕವಿದ್ದು, ಈ ಎರಡು ವಾಕ್ಕಗಳಲ್ಲಿ 
ಪರಸ್ಪರ ಸಮರ್ಥ್ಯ- ಸಮರ್ಥಕ ಭಾವವಿದ್ದಲ್ಲಿ ಅದು ಅರ್ಥಾ೦ತರನ್ಮಾಸಾಲಂಕಾರವಾಗುತ್ತದೆ. 


76 ಚಂದ್ರಾಲೋಕ 


ಸಾಮಾನ್ಯದಿಂದ ವಿಶೇಷಸಮರ್ಥನರೂಪ, ವಿಶೇಷದಿಂದ ಸಾಮಾನ್ಶಸಮರ್ಥನರೂಪ- ಎಂದು 
ಈ ಅಲಂಕಾರವು ಎರಡು ವಿಧವಾಗಿರುತ್ತದೆ. ವಿಶೇಷವು ಪ್ರಸ್ತುತವಾಗಿದ್ದರೆ ಸಾಮಾನ್ಮವು 
ಅಪ್ರಸ್ತುತವಾಗಿರುತ್ತದೆ. ಹಾಗೆಯೇ ಸಾಮಾನ್ಯವು ಪ್ರಸ್ತುತವಾಗಿದ್ದರೆ ವಿಶೇಷವು ಅಪ್ರಸ್ತುತವಾಗಿರುತ್ತದೆ. 
ಒಂದನೇ ವಿಧ - ಸಾಮಾನೃದಿಂದ ವಿಶೇಷಸಮರ್ಥನೆ -- 


ಉಕ್ತಿರರ್ಥಾ೦ತರನ್ಯಾಸಃ ಸ್ಕಾತ್ಸಾಮಾನೃವಿಶೇಷಯೋ: | 
ಹನೂಮಾನಬ್ಬಿಮತರದ್‌ ದುಷ್ಕರಂ ಕಿಂ ಮಹಾತ್ಮನಾಮ್‌ ॥ ೧೧೯ ॥ 


'ಸಾಮಾನೃವಿಶೇಷಯೋಃ ಉಕ್ತಿ: ಅರ್ಥಾಂತರನ್ಯಾಸ: ಸ್ಕಾತ್‌'. 'ಪರಸ್ಪರಸಮರ್ಥನ 
ಸಾಪೇಕ್ಷವಾದ ಸಾಮಾನ್ಯವಾಕ್ಕ ಮತ್ತು ವಿಶೇಷವಾಕ್ಕಗಳನ್ನು ಹೇಳಿದ್ದಾದರೆ ಅದು 
ಅರ್ಥಾ೦ತರನ್ಶಾಸಾಲಂಕಾರವಾಗುತ್ತದೆ. ಸಾಮಾನ್ಕವಾಕ್ಕದಿಂದ ವಿಶೇಷವಾಕ್ಕವೂ ಸಮರ್ಥಿತ 
ವಾಗಬಹುದು. ಅಥವಾ ವಿಶೇಷವಾಕ್ಕದಿಂದ ಸಾಮಾನ್ಯವಾಕ್ಕವೂ ಸಮರ್ಥಿತವಾಗಬಹುದು. 


ಉದಾಹರಣೆ : 'ಹನೂಮಾನ್‌ ಅಬ್ಬಿಂ ಅತರತ್‌; ಮಹಾತ್ಮನಾಂ ದುಷ್ಕರಂ ಕಿಂ (ಆಸ್ತಿ)?' 
'ಹನುಮಂತನು ಸಮುದ್ರವನ್ನು ದಾಟಿದನು. (ಇದು ಸತ್ಯ. ಏಕೆಂದರೆ) ಮಹಾತ್ಮರಾದವರಿಗೆ ಯಾವುದೂ 
ದುಷ್ಕರವಲ್ಲ.. ಇಲ್ಲಿ ಹನುಮಂತನ ಸಮುದ್ರತರಣ' ವಿಶೇಷವಾಕ್ಕ. (ಇದು ಕೇವಲ ಒಬ್ಬ ವ್ಯಕ್ತಿಗೆ 
ಅನ್ವಯಿಸುವುದರಿಂದ), ಇದು ಸಮರ್ಥನೆಯನ್ನು ಬಯಸುತ್ತಿದೆ. 'ಮಹಾತ್ಮರಿಗೆ ಯಾವುದೂ 
ಕಪ್ಪವಲ್ಲ' ಎಂಬ ಸಾಮಾನ್ಕವಾಕ್ಕವು ಈ ವಿಶೇಷವಾಕ್ಕವನ್ನು ಸಮರ್ಥನೆ ಮಾಡುವುದರಿಂದ, 
ಇದು ಅರ್ಥಾ೦ತರನ್ಮಾಸಾಲಂಕಾರ. 


ಎರಡನೇ ವಿಧ - ವಿಶೇಷದಿಂದ ಸಾಮಾನ್ಯಸಮರ್ಥನೆ -- 


ಗುಣವದ್ವಸ್ತುಸಂಸರ್ಗಾದ್ಯಾತಿ ಸ್ವಲ್ಪೋಪಿ ಗೌರವಮ್‌ | 
ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿ ಧಾರೃತೇ ॥ ೧೨೦॥ 


"ಸ್ವಲ್ಪ: ಅಪಿ ಗುಣವದೃಸ್ತುಸಂಸರ್ಗಾತ್‌ ಗೌರವಂ ಯಾತಿ (ಐತತ್ತು ಯುಕ್ತಮೇವ, 
ಯತಃ) ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿ ಧಾರೃತೇ' ನಿಕೃಷ್ಟವಸ್ತುವೂ ಸಹ ಗುಣವುಳ್ಳ 
ವಸ್ತುವಿನ ಸಂಪರ್ಕದಿಂದ ಗೌರವಕ್ಕೆ ಪಾತ್ರವಾಗುತ್ತದೆ. ಇದು ಯುಕ್ತವೇ ಹೌದು, ಹೇಗೆಂದರೆ, 
ಪುಷ್ಪ ಮಾಲಿಕೆಯ ಸಂಪರ್ಕದಿಂದ ಗುಣರಹಿತವಾದ ದಾರವೂ ಸಹ ಶಿರಸ್ಸಿನಲ್ಲಿ ಧರಿಸಲ್ಪಡುತ್ತದೆ. 
ಇಲ್ಲಿ ಪೂರ್ವಾರ್ಧವು ಪ್ರಸ್ತುತ ಸಾಮಾನ್ಯವಾಕ್ಕವಾಗಿದ್ದು, ಇದು ಸಮರ್ಥನೆಯನ್ನು 
ಬಯಸುವುದರಿಂದ, ಇದರ ಸಮರ್ಥನೆಗಾಗಿ ಉತ್ತರಾರ್ಧವಾದ ಅಪ್ರಸ್ತುತ ವಿಶೇಷವಾಕ್ಕವನ್ನು 
ಹೇಳಿರುವುದರಿಂದ ಇದು ಎರಡನೆಯ ಅರ್ಥಾ೦ತರನ್ಶಾಸಾಲಂಕಾರ. 


೬೨. ವಿಕಸ್ವರಾಲಂಕಾರ: 


ಸಾಮಾನ್ಕವಾಕ್ಕವೊಂದರ ಸಮರ್ಥನೆಗೆ ವಿಶೇಷಮಕ್ಕವೊಂದನ್ನು ಹೇಳುವುದು, ಅಥವಾ 


ವಿಶೇಷವಾಕ್ಕದ ಸಮರ್ಥನೆಗೆ ಸಾಮಾನ್ಯವಾಕೃವನ್ನು ಹೇಳುವುದು ಒಂದು ರೀತಿಯ 


ಚಂದ್ರಾಲೋಕ 79 
ಚಮತ್ಕಾರವಾದರೆ (ಅರ್ಥಾ೦ತರನ್ಮಾಸವಾದರೆ), ಒಂದು ವಿಶೇಷವಾಕ್ಕವನ್ನು ಸಮರ್ಥನೆ 
ಮಾಡುವ ಸಲುವಾಗಿ. ಒಂದು ಸಾಮಾನ್ಯವಾಕ್ಕವನ್ನು ಹೇಳಿ, ಪುನಃ ಇದರ ಸಮರ್ಥನೆಗಾಗಿ 
ಒಂದು ಉಪಮಾನವನ್ನೋ, ಅಥವಾ ಮತ್ತೊಂದು ವಿಶೇಪವಾಕ್ಕವನ್ನೋ ಹೇಳುವುದು 
ವಿಕಸ್ಟರಾಲಂಕಾರವಾಗುತ್ತದೆ. ಇಲ್ಲಿ ಉಪಮಾನರೀತ್ಕಾ ವಿಕಸ್ವರವನ್ನು ಮಾತ್ರ ಉದಾಹರಿಸಲಾಗಿದೆ. 


ಯಸ್ಮಿನ್‌ ವಿಶೇಷಸಾಮಾನ್ಯವಿಶೇಷಾಃ ಸ ವಿಕಸ್ವರ: | 
ಸನ ಜಿಗ್ಯೇ ಮಹಾಂತೋ ಹಿ ದುರ್ಧರ್ಷಾಃ ಸಾಗರಾ ಇವ ॥ ೧೨೧॥ 


'ಯಸ್ಮಿನ್‌ ವಿಶೇಷಸಾಮಾನೃವಿಶೇಪಾಃ(ಸಮರ್ಥ್ಯ - ಸಮರ್ಥಕಭಾವೇನ ಉಪಮಾನರೀತ್ಕಾ 
ವಾ ವರ್ಣ್ಯಂತೇ) ಸ: ವಿಕಸ್ವರಃ (ಇತ್ಯಲಂಕಾರಃ)'. 'ಯಾವ ಕಾವ್ಯದಲ್ಲಿ ವಿಶೇಷವಾಕ್ಕ-ಸಾಮಾನ್ಕ 
ವಾಕ್ಕ- ವಿಶೇಷವಾಕ್ಕಗಳು ಸಮರ್ಥ - ಸಮರ್ಥಕಭಾವದಿಂದ ಅಥವಾ ಉಪಮಾನರೀತಿಯಿಂದ 
ವರ್ಣಿತವಾಗಿರುತ್ತವೋ, ಅದು ವಿಕಸ್ಟರಾಲಂಕಾರವಾಗುತ್ತದೆ'. 


ಉದಾಹರಣೆ : 'ಸಃ ನ ಜಿಗ್ಬೇ; (ತತ್ತು ಸತೃಂ, ಯತಃ) ಮಹಾಂತಃ ಸಾಗರಾಃ ಇವ ದುರ್ಧರ್ಪಾಃ 
ಹಿ. 'ಆ ಪ್ರಸಿದ್ಧನಾದ ರಾಜನು ಯಾರಿಂದಲೂ ಜಯಿಸಲ್ಪಟ್ಟಿಲ್ಲ. ಇದು ಯುಕ್ತವೇ ಹೌದು, 
ಹೇಗೆಂದರೆ ಮಹಾತ್ಮರಾದವರು ಸಾಗರಗಳಂತೆ ಜಯಿಸಲಸಾದ್ಯರಷ್ಟೆ! ' ಇಲ್ಲಿ ಸಃ ನ ಜಿಗ್ಮೇ 
ಎನ್ನುವುದು ವಿಶೇಷವಾಕ್ಕ. ಇದನ್ನು ಸಮರ್ಥಿಸಲು 'ಮಹಾಂತಃ ಹಿ ದುರ್ಧರ್ಷಾಃ ಎಂಬ 
ಸಾಮಾನ್ಯವಾಕ್ಕವನ್ನು ಹೇಳಿದ್ದು, ಪುನಃ ಈ ವಾಕ್ಕವನ್ನು ಸಮರ್ಥನೆ ಮಾಡುವ ಸಲುವಾಗಿ 
'ಸಾಗರಾಃ ಇವ' ಎಂಬ ಉಪಮಾನವಾಕ್ಕವನ್ನು ಹೇಳಿರುವುದರಿಂದ, ಇದು ವಿಕಸ್ವರಾಲಂಕಾರ. 


೬೩. ಪ್ರೌಢೋಕ್ತೃಲಂಕಾರಃ 


ಒಂದು ವಸ್ತುವಿನಲ್ಲಿನ ಉತ್ಕೃಪ್ಪತೆಗೆ ಒಂದು ವಸ್ತುವು ಕಾರಣವಿಲ್ಲದಿದ್ದರೂ, ಆದರ 
ಉತ್ಪಪ್ಪತೆಗಾಗಿ ಅದನ್ನೇ ಹೇತುವನ್ನಾಗಿ ಕಲ್ಪನೆ ಮಾಡುವುದು ಪ್ರೌಢೋಕ್ತ್ಕಲಂಕಾರ. 
ಪ್ರೌಢೋಕ್ತಿರುತ್ಕರ್ಪಾಹೇತೌ ತದ್ಯೇತುತ್ವಪ್ರಕಲ್ಪನಮ್‌ | 
ಕಚಾಃ ಕಲಿಂದಜಾತೀರತಮಾಲಸ್ತೋಮಮೇಚಕಾಃ ॥ ೧೨೨॥ 
'ಉತ್ಕರ್ಷಾಹೇತೌ ತದ್ವೇತುತ್ವಪ್ರಕಲ್ಪನಂ ಪ್ರೌಢೋಕ್ತಿ:. 'ಒಂದು ವಸ್ತುವಿನ ಉತ್ಕರ್ಷಕ್ಕೆ 
ಕಾರಣವಲ್ಲದೇ ಇದ್ದರೂ, ಆ ಉತ್ಕರ್ಷತೆಗೋಸ್ಕರ ಅದನ್ನೇ ಕಾರಣವನ್ನಾಗಿ :ಕಲ್ಪಿಸಿ ವರ್ಣಿಸುವುದು 
ಪ್ರೌಢೋಕ್ತಲಂಕಾರ- 
ಉದಾಹರಣೆ : 'ಕಚಾಃ ಕಲಿಂದಜಾತೀರತಮಾಲಸ್ತೋಮಮೇಚಕಾ: 'ಕಾಂತೆಯ ಕೇಶಪಾಶಗಳು 
ಯಮುನಾ ನದಿಯ ತೀರದಲ್ಲಿ ಬೆಳೆದಿರುವ ತಮಾಲವೃಕ್ಷಗಳು ಸ್ವಾಭಾವಿಕವಾಗಿಯೇ 
ನೈಲ್ಕವರ್ಣವುಳ್ಳವು. ಆದರೂ 'ಕಲಿಂದಜಾತೀರ' ಎಂಬ ವಿಶೇಷಣವನ್ನು ಹೇಳಿರುವುದರಿಂದ, 
ಯಮುನಾನದಿಯ ನೀರು ಕಪ್ಪು, ಇಂತಹ ನೀರನ್ನು ಪಡೆದು ಬೆಳೆದಿರುವ ತಮಾಲವೃಕ್ಷಗಳು 
ಇನ್ನೂ ಹೆಚ್ಚು ನೈಲ್ಕವುಳ್ಳವು - ಎಂಬ ವಿಶಿಷ್ಟಾರ್ಥವು ತೋರುತ್ತದೆ. ಈ ಉದಾಹರಣೆಯಲ್ಲಿ 


80 ಚಂದ್ರಾಲೋಕ 


ನೈಲ್ಮಾತಿಶಯತ್ವಕ್ಕೆ ಕಲಿಂದಜಾಶೀರಸ್ವತ್ವವು ಕಾರಣವಲ್ಲದೇ ಇದ್ದರೂ, ಅದನ್ನೇ ಇಲ್ಲಿ 
ಉತ್ಕರ್ಷತೆಗಾಗಿ ಹೇತುವನ್ನಾಗಿ ಕಲ್ಪಿಸಿರುವುದರಿಂದ ಇದು ಪ್ರೌಢೋಕ್ತ್ಯಲಂಕಾರ. ಕಾಂತೆಯ 
ಕೇಶಪಾಶಗಳು ಅಷ್ಟೊಂದು ಅತ್ಯಂತ ಕಪ್ಪು ಬಣ್ಣವುಳ್ಳವು ಎಂಬುದೇ ಉತ್ಕರ್ಷತೆ. 


೬೪. ಸಂಭಾವನಾಲಂಕಾರಃ 


ಒಂದು ವಿವಕ್ಷಿತಾರ್ಥದ (ವಿವರಿಸಲು ಸ್ವೀಕರಿಸುವ ವಸ್ತುವಿನ) (ಅಥವಾ ಅರ್ಥದ) ಸಿದ್ದಿಗಾಗಿ 
'ಹೀಗಾದಲ್ಲಿ ಇದು ಹೀಗಾಗಬಹುದು' - ಇತ್ಮಾದಿ ರೀತಿಯ ಊಹೆ ಮಾಡುವುದೂ ಸಹ ಒಂದು 
ಚಮತ್ಕಾರವಿಶೇಷವಾಗಿ ಸಂಭಾವನಾಲಂಕಾರವೆನಿಸುತ್ತದೆ. ಇದು ಸಂಭವನಾ ಜ್ಞಾನವಾಗಿರದೆ, ಕೇವಲ 
ಊಹೆ ಅಥವಾ ತರ್ಕವಪ್ಟೆ । 


ಸಂಭಾವನಂ ಯದೀತ್ವಂ ಸ್ಯಾದಿತ್ಯೂಹೋತನ್ಯಸೃ ಸಿದ್ಧಯೇ | 
ಯದಿ ಶೇಷೋ ಭವೇದ್ರಕ್ತಾ ಕಥಿತಾಃ ಸೃುರ್ಗುಣಾಸ್ತವ ॥ ೧೨೩ ॥ 


'ಅನ್ಯಸ್ಯ ಸಿದ್ಧಯೇ ಯದಿ ಇತ್ಮಂ ಸ್ಯಾತ್‌ ಇತಿ ಊಹಃ (ಯತ್‌,ತತ್‌) ಸಂಭಾವನಂ (ಇತ್ಯ 
ಲಂಕಾರಃ)'. 'ಒಂದು ವಿವಕ್ಷಿತವಾದ ಅರ್ಥದ ಸಿದ್ಧಿಗಾಗಿ, ಒಂದು ವೇಳೆ ಹೀಗೆ ಇದ್ದಲ್ಲಿ 
ಹೀಗಾಗುತ್ತಿತ್ತು ಎಂಬ ಊಹೆಯ ಯಾವ ವರ್ಣನೆಯುಂಟೋ, ಅದು ಸಂಭಾವನಾಲಂಕಾರ. 


ಉದಾಹರಣೆ : ಹೇ ರಾಜನ್‌ । ಯದಿ ಶೇಷಃ ವಕ್ತಾ ಭವೇತ್‌, (ತದಾ) ತವ ಗುಣಾಃ ಕಥಿತಾಃ 
ಸ್ಯುಃ 'ಎಲೈ ರಾಜನೇ ! ಒಂದು ವೇಳೆ ಆದಿಶೇಷನೇ ನಿನ್ನ ಗುಣಗಳನ್ನು ವರ್ಣನೆ 
ಮಾಡುವವನಾದರೆ, ಆಗ ನಿನ್ನ ಎಲ್ಲ ಗುಣಗಳನ್ನೂ ಹೇಳಿದಂತಾಗುತ್ತದೆ. ಅಂದರೆ ನಿನ್ನ ಶೌರ್ಯ 
ಔದಾರ್ಕಾದಿ ಗುಣಗಳು ಅನಂತವೇ ಆಗಿರುವುದರಿಂದ, ಸಹಸ್ರಮುಖನಾದ ಆದಿಶೇಷನಿಂದ ಮಾತ್ರ 
ಅವುಗಳನ್ನು ಸಮಗ್ರವಾಗಿ ವರ್ಣನೆ ಮಾಡಲು ಸಾಧ್ಯ, ಏಕಮುಖನಾದ ನನ್ನಿಂದ ಸಾಧ್ಯವಿಲ್ಲ 
ಎಂದು ತಾತ್ಪರ್ಕ. ಇಲ್ಲಿ ರಾಜನ ಗುಣಗಳ ಅಪರಿಮಿತತ್ವವನ್ನು ಸಿದ್ಧಿಮಾಡುವ ಸಲುವಾಗಿ, “ಒಂದು 
ವೇಳೆ ಶೇಷನೇ ವಕ್ಸವಾದಲ್ಲಿ ನಿನ್ನ ಗುಣಗಳನ್ನು ನಿಶ್ಶೇಪ ಹೇಳಿದಂತಾಗುತ್ತಿತ್ತು- ಎಂಬ ಊಹೆಯನ್ನು 
ಇಲ್ಲಿ ವರ್ಣಿಸಿರುವುದರಿಂದ ಇದು ಸಂಭಾವನಾಲಂಕಾರ. 


೬೫. ಮಿಥ್ಯಾಧ್ಯವಸಿತ್ಯಲಂಕಾರಃ 


ಒಂದು ಮಿಧ್ಮಾರ್ಥವನ್ನು ಸಿದ್ಧಿಮಾಡುವ ಸಲುವಾಗಿ ಮತ್ತೊಂದು ಮಿಥ್ಕಾರ್ಥದ ಕಲ್ಪನೆ 
ಒಂದು ವಿಶಿಷ್ಟವಾದ ಚಮತ್ಕಾರವೇ ಹೌದು. ಇದು ಮಿಧ್ಯಾಧ್ಯವಸಿಶಿ ಎಂಬ ಅಲಂಕಾರ ವಾಗುತ್ತದೆ. 
ಕಿಂಚಿನ್ಮಿಹ್ಯಾತ್ರಸಿದ್ಧರ್ಥಂ ಮಿಥ್ಯಾರ್ಥಾ೦ತರಕಲ್ಪನಮ್‌ | 
ಮಿಥ್ಯಾಧ್ಯವಸಿತಿರ್ವೇಶ್ಯಾಂ ವಶಯೇತ್‌ ಖಸ್ರಜಂ ವಹನ್‌ ॥ ೧೨೪೪ | 
'ಕಿಂಚಿನ್ಮಿಥ್ಯಾತ್ವಸಿದ್ಧರ್ಥಂ ಮಿಥ್ಯಾರ್ಥಾಂತರಕಲ್ಪನಂ ಮಿಥ್ಕಾಧ್ಯವಸಿತಿ: (ಇತ್ಯಲಂಕಾರ: 
ಭವತಿ”. ಒಂದು ಮಿಥ್ಕಾರ್ಥತ್ವದ ಸಿದ್ದಿಗಾಗಿ ಮತ್ತೂಂದು ಮಿಥ್ಕಾರ್ಥವನ್ನು ಕಲ್ಪಿಸಿ 
ವರ್ಣಿಸುವುದು ಮಿಥ್ಯಧ್ಯವಸಿತ್ಕಲಂಕಾರ- 


ಚಂದ್ರಾಲೋಕ 81 


ಉದಾಹರಣೆ : "ಖಸ್ರಜಂ ವಹನ್‌ ವೇಶ್ಯಾಂ ವಶಯೇತ್‌'. 'ವೇಶ್ಮಯನ್ನು ವಶಪಡಿಸಿ 
ಹೇಗೆ ಅಸಂಭವವೋ, ಹಾಗೆಯೇ ವೇಶ್ಕಾವಶೀಕರಣವೂ ಸಹ ಅಸಂಭವ ಎಂದು ತಾತ್ಪರ್ಮ. 
ವೇಶ್ಕಾವಶೀಕರಣವೆಂಬ ಮಿಥ್ಕಾರ್ಥತ್ವದ ಸಿದ್ಧಿಗಾಗಿ, ಮತ್ತೊಂದು ಮಿಥ್ಕಾರ್ಥವಾದ 
ಗಗನಕುಸುಮಮಾಲೆಯನ್ನು ಧರಿಸಿ - ಎಂಬ ವಾಕ್ಕವನ್ನು ಕಲ್ಪನೆ ಮಾಡಿ ವರ್ಣಿಸಿರುವುದರಿಂದ 
ಇದು ಮಿಧ್ಯಾಧ್ಯವಸಿತ್ಯಲಂಕಾರ. 


೬೬. ಲಲಿತಾಲಂಕಾರಃ 


ಪ್ರಸ್ತುತ ಧರ್ಮಿಗೆ ಸಂಬಂಧಿಸಿದಂತೆ, ಈ ಧರ್ಮಿಗೆ ಸಂಬಂಧಿಸಿದ ವೃತ್ತಾಂತವನ್ನು 
ವರ್ಣಿಸದೆ, ಇದರ ಪ್ರತಿಬಿಂಬರೂಪವಾದ ಅಪ್ರಸ್ತುತವೃತ್ತಾಂತವನ್ನು ಪ್ರಸ್ತುತಧರ್ಮಿಯಲ್ಲಿ 
ಆರೋಪರೂಪವಾಗಿ ವರ್ಣಿಸಿದ್ದಾದರೆ ಅದು ಲಲಿತಾಲಂಕಾರ. ಪ್ರಕೃತಧರ್ಮಿಯು 
ಉಪಾತ್ರವಾಗಿರುತ್ತದೆ. ಆದರೆ, ಇದರ ಸಂಬಂಧವಾದ ವೃತ್ತಾಂತವಿರದೆ, ಈ ವೃತ್ತಾಂತಕ್ಕೆ ಪ್ರತಿಬಿಂಬ 
ರೂಪವಾದ ಅಪ್ರಸ್ತುತ ವೃತ್ತಾಂತದ ವರ್ಣನೆ ಇರುತ್ತದೆ. 


ಪ್ರಸ್ತುತೇ ವರ್ಣ್ಯವಾಕ್ಕಾರ್ಥಪ್ರತಿಬಿಂಬಸ್ಕ ವರ್ಣನಮ್‌ | 
ಲಲಿತಂ ನಿರ್ಗತೇ ನೀರೇ ಸೇತುಮೇಷಾ ಚಿಕೀರ್ಪತಿ ॥ ೧೨೫॥ 


'ಪ್ರಸ್ತುತೇ (ಧರ್ಮಿಣಿ) ವರ್ಣ್ಯವಾಕ್ಕಾರ್ಥ್ಯಪ್ರತಿಬಿಂಬಸ್ಕ ವರ್ಣನಂ ಲಲಿತಮ್‌' - 'ಪ್ರಸ್ತುತ 
ಧರ್ಮಿಯಲ್ಲಿ, ಈ ಪ್ರಸ್ತುತಧರ್ಮಿಸಂಬಂಧವಾದ ವಾಕ್ಕಾರ್ಥವನ್ನು ವರ್ಣಿಸದೆ, ಇದರ 
ಪ್ರತಿಬಿಂಬರೂಪವಾದ ಅವರ್ಣವಾಕ್ಕಾರ್ಥವನ್ನು ವರ್ಣಿಸಿದರೆ, ಅದು ಲಲಿತಾಲಂಕಾರ". 


ಉದಾಹರಣೆ : 'ಏಷಾ, ನೀರೇ ನಿರ್ಗತೇ ( ಸತಿ) ಸೇತುಂ ಚಿಕೀರ್ಷತಿ'. 'ಈ ನಾಯಿಕೆಯು, 
ನೀರೆಲ್ಲ ಹೋದ ಮೇಲೆ ಸೇತುವನ್ನು ಕಟ್ಟಬಯಸಿದ್ದಾಳೆ. ಓರ್ವ ನಾಯಕನು ತನ್ನ ನಾಯಿಕೆಯ 
ಬಳಿ ಬಂದಾಗ, ಕೋಪದಿಂದ ಅವನನ್ನು ನಾಯಿಕೆಯು ಉಪೇಕ್ಷಿಸುವಳು. ಅವನು ಹೊರಟುಹೋಗಿ 
ಬೇರೊಬ್ಬ ನಾಯಿಕೆಯಲ್ಲಿ ಆಸಕ್ತನಾಗಿರಲು, ಪಶ್ಚಾತ್ತಾಪಪಟ್ಟ ನಾಯಿಕೆಯು ಮತ್ತೆ ಅವನನ್ನು 
ಕರೆತರಲು ಸಖಿಯನ್ನು ಕಳುಹಿಸುತ್ತಿರುವಳು. ಆ ಸಂದರ್ಭದಲ್ಲಿ ಸಖಿ ಹೇಳುವ ಮಾತಿದು. 
'ನಾಯಕನು ಹೋದ ಮೇಲೆ ಅವನನ್ನು ಕರೆತರುವ ಪ್ರಯತ್ನ' ವು ಪ್ರಕೃತಧರ್ಮಿಯಾದ ನಾಯಿಕೆಗೆ 
ಸಂಬಂಧಿಸಿದ ವೃತ್ತಾಂತ. ಆದರೆ, ಈ ವೃತ್ತಾಂತವನ್ನು ವರ್ಣಿಸದೆ, ಇದರ ಪ್ರತಿಬಿಂಬ ರೂಪವಾದ 
ಮತ್ತು ಅಪ್ರಸ್ತುತವಾದ 'ಗತಜಲಸೇತುಬಂಧನರೂಪ' ವಾಕ್ಕಾರ್ಥವನ್ನು, ಪ್ರಕೃತಧರ್ಮಿಗೆ 
ಸಂಬಂಧಿಸಿದಂತೆ ಇಲ್ಲಿ ವರ್ಣಿಸಿರುವುದರಿಂದ ಇದು ಲಲಿತಾಲಂಕಾರ. 


೬೭, ಪ್ರಹರ್ಪ್ಷಣಾಲಂಕಾರಃ 


ಕಾರ್ಯಸಿದ್ದಿಯು ಸ್ವಾಭಾವಿಕವಾಗಿಯೇ ಹರ್ಷದಾಯಕ. ಇಂತಹ ಕಾರ್ಯಸಿದ್ದಿಯು ಪರಿಶ್ರಮ 
ವಿಲ್ಲದೆಯೂ ಆಗಬಹುದು, ತಾನು ಬಯಸಿದ್ದಕ್ಕಿಂತ ಅಧಿಕವೂ ಆಗಿರಬಹುದು, ಅಥವಾ 


82 ಚಂದ್ರಾಲೋಕ 


ಕಾರ್ಯಸಿದ್ಧಿಗಾಗಿ ಉಪಾಯವನ್ನು ಮಾಡುತ್ತಿರುವಾಗ ಸಾಕ್ಷಾತ್ತಾಗಿ ಫಲವೇ ಕೈಗೂಡಬಹುದು. 
ಇದೆಲ್ಲವೂ ಪ್ರಹರ್ಷಣವೇ ಆಗುತ್ತದೆ. ಹೀಗೆ ಈ ಅಲಂಕಾರವು ೧. ಯತ್ನಂ ವಿನಾ 
ಈಪ್ಪಿತಾರ್ಥಸಿದ್ದಿ ರೂಪಃ ೨. ವಾಂಛಿತಾರ್ಥಾತ್‌ ಅಧಿಕಾರ್ಥಸಿದ್ದಿರೂಪಃ ಮತ್ತು 
೩. ಉಪಾಯಾರ್ಥಯತ್ನಾತ್‌ ಫಲಸಿದ್ಧಿರೂಪಃ - ಎಂದು ಮೂರು ವಿಧವಾಗಿರುತ್ತದೆ. 
ಕ್ರಮವಾಗಿ ಇವುಗಳ ವಿವರಣ - 


೧. ಯತ್ನಂ ವಿನಾ ಈಪ್ಪಿತಾರ್ಥಸಿದ್ದಿರೂಪಃ ಪ್ರಹರ್ಷಣಾಲಂಕಾರಃ -- 


ಉತ್ಕಂಠಿತಾರ್ಥಸಂಸಿದ್ಧಿರ್ವಿನಾ ಯತ್ನಂ ಪ್ರಹರ್ಷಣಮ್‌ | 
ತಾಮೇವ ಧ್ಯಾಯತೇ ತಸ್ಮೈ ನಿಸೃಷ್ಟಾ ಸೈವ ದೂತಿಕಾ ॥ ೧೨೬॥ 


“ಯತ್ನಂ ವಿನಾ ಉತ್ಕಂಠಿತಾರ್ಥಸಂಸಿದ್ದಿ: ಪ್ರಹರ್ಷಣಂ (ಇತ್ಯಲಂಕಾರು)' ಪ್ರಯತ್ನವೇ ಇಲ್ಲದೆ, 
ತನ್ನ ಈಪ್ಸಿತಾರ್ಥದ ಸಿದ್ಧಿಯಾದುದಾದರೆ ಅದು ಮೊದಲನೆಯ ಪ್ರಹರ್ಷಣಾಲಂಕಾರ" 
ಉದಾಹರಣೆ: 'ತಾಂ ಏವ ಧ್ಯಾಯತೇ ತಸ್ಮೈ ಸಾ ಏವ ದೂತಿಕಾ ನಿಸೃಪ್ಪಾ' ಯಾವ ನಾಯಿಕೆಯನ್ನು 
ನಾಯಕನು ಧ್ಯಾನಿಸುತ್ತಿದ್ದನೋ ಅಂತಹ ಆ ನಾಯಕನ ಬಳಿಗೆ, ಅವನನ್ನು ಕರೆತರಲು ಅವನಿಗೆ 
ಅಭೀಪ್ಸಳಾದ ಆ ದೂತಿಯೇ (ನಾಯಿಕೆಯಿಂದ) ಕಳುಹಿಸಲ್ಪಟ್ಟಳು, ನಾಯಿಕೆಯ ಪ್ರಾಪ್ತಿ, ನಾಯಕನ 
ಅಭೀಪ್ಸೆ. ಅವನು ಯಾವುದೇ ಪ್ರಯತ್ನ ಮಾಡದೇ, ದೂತಿಯ ಆಗಮನದ ಮುಖಾಂತರ ಅವನ 
ಅಭೀಪ್ಸೆ ನೆರವೇರಿದ್ದರಿಂದ ಇದು ಮೊದಲನೆಯ ಪ್ರಹರ್ಷಣಾಲಂಕಾರ. 


೨. ವಾಂಛಿತಾರ್ಥಾತ್‌ ಅಧಿಕಾರ್ಥಸಿದ್ಧಿ ರೂಪಃ ಪ್ರಹರ್ಪಣಾಲಂಕಾರಃ -- 


ವಾಂಛಿತಾದಧಿಕಾರ್ಥಸ್ಯ ಸಂಸಿದ್ದಿಶ್ಚ ಪ್ರಹರ್ಪಣಮ್‌ | 


ನದು 


ದೀಪಮುದ್ಯೋತಯೇದ್ಯಾವತ್‌ ತಾವದಭ್ಯುದಿತೋ ರವಿಃ ॥೧೨೭॥ 


'ವಾಂಛಿತಾತ್‌ ಅಧಿಕಾರ್ಥಸ್ಥ ಸಂಸಿದ್ಧಿ; ಚ ಪ್ರಹರ್ಷಣಂ (ಇತ್ಯಲಂಕಾರು' ತಾನು ಬಯಸಿದ್ದ ಕ್ಕಿಂತ 
ಇನ್ನೂ ಹೆಚ್ಚಿನ ಫಲಪ್ರಾಪ್ರಿಯಾದಂತೆ ವರ್ಣಿತವಾದರೆ ಅದು ಎರಡನೆಯ ಪ್ರಹರ್ಷಣಾಲಂಕಾರ. 
ಉದಾಹರಣೆ : 'ಯಾವತ್‌ ದೀಪಂ ಉದ್ಯೋತಯೇತ್‌, ತಾವತ್‌ (ಏವ) ರವಿಃ ಅಭೃದಿತಃ' - 
'ಎಷ್ಟರಲ್ಲಿ ಬೆಳಕಿಗಾಗಿ ದೀಪವನ್ನು ಬೆಳಗಿಸಲಾ ಭಿಸಲಾಯಿತೋ, ಆ ಕೂಡಲೇ ಸೂರ್ಯನೇ 
ಉದಯಿಸಿದನು' ಇಲ್ಲಿ ಪದಾರ್ಥಪ್ರಕಾಶನಕ್ಕಾಗಿ ದೀಪವನ್ನು ಹಚ್ಚುವ ಪ್ರಯತ್ನವಾಗುತ್ತಿರುವಾಗಲೇ, 
ತಾನು ಬಯಸಿದ್ದಕ್ಕಿಂತ ಹೆಚ್ಚಿನ ಫಲವೇ ಆದ ಸೂರ್ಕೋದಯವಾದಂತೆ ವರ್ಣನೆ 
ಇರುವುದರಿಂದ ಇದು ಎರಡನೆಯ ಪ್ರಹರ್ಷಣಾಲಂಕಾರ. 


೩. ಉಪಾಯಾರ್ಥಯತ್ನಾತ್‌ ಫಲಸಿದ್ದಿ ರೂಪ: ಪ್ರಷರ್ಷಣಾಲಂಕಾರಃ 


ಯತ್ನಾದುಪಾಯಸಿದ್ಧರ್ಥಾತ್‌ ಸಾಕಾಲ್ಲಾಭಃ ಫಲಸ್ಕ ಚ| 
ನಿಧ್ಯಂಜನೌಷಧೀಮೂಲಂ ಖನತಾ ಸಾಧಿತೋ ನಿಧಿ: ॥ ೧೨೮ ॥ 


ಚಂದ್ರಾಲೋಕ ಟಿ 


'ಉಪಾಯಸಿದ್ಧ ರಾತ್‌ ಯತ್ನಾತ್‌ ಸಾಕ್ಷಾತ್‌ ಫಲಸ್ಕ ಲಾಭಃ ಚ (ಪ್ರಹರ್ಹಣಂ)' "ಒಂದು 
ಕಾರೃಸಿದ್ದಿಗಾಗಿ ಬೇಕಾದ ಉಪಾಯವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ, ಸಾಕ್ಷಾತ್ತಾಗಿ ತನ್ನ 
ಅಭೀಪ್ಪಫಲವೇ ದೊರಕುವುದು ಮೂರನೆಯ ಪ್ರಷರ್ಷಣಾಲಂಕಾರ'. 


ಉದಾಹರಣೆ : 'ನಿಧ್ಯಂಜನೌಷಧೀಮೂಲಂ ಖನತಾ (ಪುರುಷೇಣ) ನಿಧಿ: ಸಾಧಿತ. ನಿಧಿಯನ್ನು 
ಕಂಡುಹಿಡಿಯಲು ಬೇಕಾದ ಅಂಜನದ ಔಷಧಿಯ ಬೇರನ್ನು ಅಗೆಯುತ್ತಿರುವವನಿಗೆ ಅಲ್ಲಿ ನಿಧಿಯೇ 
ದೊರೆಯಿತು. ಹೂಶಿಟ್ಟರುವ ನಿಧಿಯನ್ನು ಕಂಡುಹಿಡಿಯಲು ಅಂಜನವು ಬೇಕಷ್ಟೆ! ಈ ಅಂಜನವನ್ನು 
ಒಂದು ವಿಶಿಷ್ಟ ಔಷಧಿಯ ಬೇರಿನಿಂದ ಸಿದ್ಧಪಡಿಸಲಾಗುತ್ತದೆ. ಇಂತಹ ಉಪಾಯಭೂತ ಬೇರನ್ನು 
ಪಡೆಯಲು ನೆಲವನ್ನು ಅಗೆಯುತ್ತಿರುವಾಗ ಅಲ್ಲಿಯೇ ಉದ್ದಿಷ್ಟನಿಧಿಯೇ ದೊರೆಯಿತೆಂದು 
ವರ್ಣಿತವಾಗಿರುವುದರಿಂದ ಇದು ಮೂರನೆಯ ಪ್ರಹರ್ಷಣಾಲಂಕಾರವಾಗುತ್ತದೆ. 


೬೮. ವಿಷಾದನಾಲಂಕಾರಃ 


ಇದು ಪ್ರಹರ್ಷಣಾಲಂಕಾರಕ್ಕೆ ವಿರುದ್ಧವಾದ ಅಲಂಕಾರ. ಒಂದು ಫಲವನ್ನು ಬಯಸಿ ಪ್ರಯತ್ನ 
ಮಾಡುತ್ತಿರುವಾಗ, ಅದಕ್ಕೆ ವಿರುದ್ಧವಾದ ಫಲದ ಪ್ರಾಪ್ತಿಯಾಗುವುದು ವಿಷಾದನಾಲಂಕಾರ. 
ಇಷ್ಟಮಾಣವಿರುದ್ಧಾರ್ಥಸಂಪ್ರಾಪ್ತಿಸ್ತು ವಿಷಾದನಮ್‌ | 
ದೀಪಮುದ್ಯೋತಯೇದ್ಯಾವನ್ನಿರ್ವಾಣಸ್ತಾವದೇವ ಸಃ ॥ ೧೨೯॥ 


'ಇಷ್ಕಮಾಣವಿರುದ್ದಾ: ರ್ಥಸಂಪ್ರಾಪ್ತಿ; ತು ವಿಷಾದನಂ(ಇತ್ಕಲಂಕಾರಃ)' 'ತಾನು ಬಯಸಿದ 
ಫಲಕ್ಕೆ ವಿರುದ್ಧವಾದ ಫಲದ ಪ್ರಾಪ್ತಿಯಾಗುವುದಾದರೆ ಅದು ವಿಷಾದನಾಲಂಕಾರ. 


ಉದಾಹರಣೆ : 'ಯಾವತ್‌ ದೀಪಂ ಉದ್ಯೋತಯೇತ್‌ ತಾವತ್‌ ಏವ ಸಃ ನಿರ್ವಾಣಃ' 
'ಎಪ್ಪರಲ್ಲಿ ದೀಪವನ್ನು ಬೆಳಗಿಸಲು (ಬೆಳಕನ್ನು ಹೆಚ್ಚು ಮಾಡಲು) ಪ್ರಯತ್ನಿಸಲಾಯಿತೋ, 
ಅಪ್ಪರಲ್ಲಿಯೇ, ಆ ದೀಪವೇ ಆರಿಹೋಯಿತು.' ಇಲ್ಲಿ ಬಯಸಿದ ಪ್ರಯತ್ನ ದೀಪದ ಉದ್ಯೋತನ. 
ಆದರೆ ದೀಪನಿರ್ವಾಣರೂಪ ವಿರುದ್ಧಫಲವು ಪ್ರಾಪ್ತವಾದಂತೆ ವರ್ಣಿತವಾಗಿರುವುದರಿಂದ ಇದು 
ವಿಷಾದನಾಲಂಕಾರ. 


೬೯. ಉಲ್ಲಾಸಾಲಂಕಾರಃ (ತದ್ದೆ ಕೀದಾಃ ) 


ಒಬ್ಬರ ಗುಣ ಅಥವಾ ದೋಷಗಳು ಬೇರೊಬ್ಬರ ಗುಣದೋಷಗಳಿಗೆಕಾರಣವಾಗುವುದಾದರೆ 
ಅದು ಉಲ್ಲಾಸಾಲಂಕಾರ. ಒಬ್ಬರ ಗುಣದಿಂದ ಬೇರೊಬ್ಬರಲ್ಲಿ ಗುಣವಾಗಲೀ, 
'ದೋಷವಾಗಲೀ ಉಂಟಾಗುವುದು ಉಲ್ಲಾಸ. ಅಂದರೆ ಈ ಅಲಂಕಾರವು ೧. ಅನೃಗುಣೇನ 
ತದನ್ಯಗುಣೋತೃತ್ತಿವರ್ಣನರೂಪು ೨. ಅನ್ಯದೋಷೇಣ ತದನ್ಯದೋಪೋತ್ಪತ್ತಿವರ್ಣನ ರೂಪು 
೩. ಅನ್ಯಗುಣೇನ ತದನೈಸ್ಯ ದೋಷೋತ್ಪತ್ತಿವರ್ಣನರೂಪಃ ೪. ಅನ್ಕದೋಪೇಣ ತದನ್ಯಸ್ಯ 
ಗುಣೋತ್ಪತ್ತಿವರ್ಣನರೂಪ: ಎಂದು ನಾಲ್ಕು ವಿಧವಾಗುತ್ತದೆ. 


84 ಚಂದ್ರಾಲೋಕ 


ಏಕಸ್ಯ ಗುಣದೋಷಾಭ್ಯಾಮುಲ್ಲಾಸೋನನೃಸ್ಯ ತೌ ಯದಿ | 
ಅಪಿ ಮಾಂ ಪಾವಯೇತ್‌ ಸಾಧ್ವೀ ಸ್ನಾತ್ರೇತೀಚ್ಛತಿ ಜಾಹ್ನವೀ ॥ ೧೩೦॥ 


'ಏಕಸ್ಕ ಗುಣದೋಷಪಾಭ್ಯಾಂ ಆನೃಸ್ಯ ತೌ ಯದಿ (ಸ್ಯಾತಾಂ ಚೇತ್‌ ಸಃ) ಉಲ್ಲಾಸ; 
(ಇತ್ಯಲಂಕಾರ). 'ಒಬ್ಬರ ಗುಣ- ದೋಷಗಳ ಕಾರಣದಿಂದ ಬೇರೊಬ್ಬರಲ್ಲಿ ಗುಣ- ದೋಷಗಳು 
ಉಂಟಾಗುವುದಾದರೆ ಅದು ಉಲ್ಲಾಸಾಲಂಕಾರ'. ಕ್ರಮವಾಗಿ ೧. ಗುಣದಿಂದ ಗುಣ 
೨. ದೋಷದಿಂದ ದೋಷ ೩. ಗುಣದಿಂದ ದೋಷ ೪. ದೋಷದಿಂದ ಗುಣ ಈ ರೀತಿಯ 
ಉತ್ಪತ್ತಿಕ್ರಮವೆಂದು ನಾಲ್ಕು ವಿಧ. ಕ್ರಮವಾಗಿ ಇವುಗಳ ಉದಾಹರಣೆ - 


೧. ಅನೃಗುಣೇನ ತದನ್ಯಸ್ಯ ಗುಣೋತ್ಪತ್ತಿವರ್ಣನರೂಪಃ -- 


(ಇಯಂ) ಸಾಧ್ವೀ ಸ್ನಾತ್ವಾ ಮಾಂ ಪಾವಯೇತ್‌ ಇತಿ ಜಾಹ್ನವೀ ಅಪಿ ಇಚ್ಛತಿ 7' "ಈ 
ಪತಿವ್ರತೆಯು ನನ್ನಲ್ಲಿ ಸ್ನಾನಮಾಡಿ, ನನ್ನನ್ನು ಪವಿತ್ರಗೊಳಿಸುವಳೇನು ? ಎಂದು ಗಂಗೆಯು 
ಬಯಸುತ್ತಿರಬಹುದೇ? ಎಂಬ ಈ ಉದಾಹರಣೆಯಲ್ಲಿ ಗಂಗೆಯು ಸ್ವಭಾವತಃ ಪವಿತ್ರಳೇ 
ಆಗಿದ್ದರೂ, ಸಾಧ್ವಿಯು ತನ್ನ ಮಹಿಮೆಯ ಗುಣದಿಂದ ಇನ್ನೂ ಹೆಚ್ಚು ಪವಿತ್ರಳಾಗಿರುವುದರಿಂದ, 
ಈ ಸಾಧ್ವಿಯು ಗಂಗೆಯಲ್ಲಿ ಸ್ನಾನಮಾಡಿ ಗಂಗೆಯನ್ನು ಇನ್ನೂ ಹೆಚ್ಚು ಪಾವನಗೊಳಿಸುವಳೆಂದು, 
ಸಾಧ್ವಿಯ ಮಹಿಮೆಯ ಗುಣದ ಕಾರಣ ಗಂಗೆಯಲ್ಲಿ ಮಹಿಮೆಯ ಗುಣೋತ್ಪತ್ತಿಯನ್ನು 
ವರ್ಣಿಸಿರುವುದರಿಂದ ಇದು ಮೊದಲನೆಯ ಉಲ್ಲಾಸಾಲಂಕಾರ. 


೨. ಅನ್ಯದೋಪೇಣ ತದನೃಸ್ಯ ದೋಷೋತ್ಪತ್ತಿವರ್ಣನರೂಪಃ - 


ಕಾಠಿನ್ಯಂ ಕುಚಯೋಃ ಸೃಪ್ಟಂ ವಾಂಛಂತ್ಯಃ ಪಾದಪದ್ಮಯೋಃ | 
ನಿಂದಂತಿ ವಿಶ್ವಧಾತಾರಂ ತ್ವದ್ಧಾಟೀಷ್ಟರಿಯೋಷಿತಃ ॥ ೧೩೧ ॥ 


ರಾಜನ ಪರಾಕ್ರಮಾತಿಶಯದ ವರ್ಣನೆ - 'ಹೇ ರಾಜನ್‌ । ತ್ವದ್ಧಾಟೀಷು ಅರಿಯೋಪಿತ: 
ಕುಚಯೋಃ ಸೃಷ್ಟಂ ಕಾಠಿನ್ಯಂ ಪಾದಪದ್ಮಯೋಃ ವಾಂಛಂತ್ಯಃ (ಸತ್ಯಃ) ವಿಶ್ವಧಾತಾರಂ ನಿಂದಂತಿ.' 
'ಎಲೈ ರಾಜನೇ | ನಿನ್ನ ವನಪ್ರದೇಶಗಳಲ್ಲಿ ಶತ್ರುಸ್ತ್ರೀಯರುಗಳು, ಕಾಲುನಡಿಗೆಯ ಮುಖಾಂತರ 
ಪಲಾಯನಮಾಡುತ್ತಾ, ತಮ್ಮಕುಚಗಳಲ್ಲಿನ ಕಾಠಿಣ್ಯವನ್ನು ಬ್ರಹ್ಮನು ತಮ್ಮಪಾದಪದ್ಮಗಳಲ್ಲಿ 
ಸೃಷ್ಟಿಸಬೇಕಾಗಿತ್ತೆಂದು ಬಯಸತಕ್ಕವರಾಗಿ, ಜಗತ್ಪೃಪ್ಪಿಕರ್ತನಾದ ಬ್ರಹ್ಮನನ್ನು ನಿಂದಿಸುತ್ತಿರುವರು; 
ವನಪ್ರದೇಶದಲ್ಲಿ ಧಾಮಿಸುತ್ತಿರುವ ಸ್ತ್ರೀಯರು, ಧಾವನಕ್ಕೆ ವಿರೋಧಿಯಾಗಿರುವ ತಮ್ಮ ಪಾದಗಳ 
ಮಾರ್ದವದೋಪದಿಂದ, ಆ ಪಾದಗಳಲ್ಲಿ ಕಾಠಿಣ್ಯವನ್ನು ಸೃಷ್ಟಿಸದೆ ತಮ್ಮ ಕುಚಗಳಲ್ಲಿ ಕಾಠಿಣ್ಯವನ್ನು 
ಸೃಷ್ಟಿಸಿದ ಬ್ರಹ್ಮನ ನಿಂದಾರೂಪದೋಷವು ಇಲ್ಲಿ ವರ್ಣಿತವಾಗಿರುವುದರಿಂದ ಇದು ಎರಡನೆಯ 
ಉಲ್ಲಾಸಾಲಂಕಾರ. 
೩. ಆನ್ಯಗುಣೇನ ತದನ್ಯಸ್ಯ ದೋಷೋತ್ಪತ್ತಿವರ್ಣನರೂಪಃ - 

ತದಭಾಗ್ಯಂ ಧನಸ್ಸೈವ ಯನ್ನಾಶ್ರಯತಿ ಸಜ್ಞನಮ್‌ | 


ಚಂದ್ರಾಲೋಕ 85 


ತತ್‌ ಧನಸ್ಕೈವ ಅಭಾಗೃಂ, ಯತ್‌ ಸಜ್ಜನಂ ನ ಆಶ್ರಯತಿ'. 'ಯಾವ ಕಾರಣದಿಂದ ಧನವು 
ಸಜ್ಜನರನ್ನು ಆಶ್ರಯಿಸುವುದಿಲ್ಲವೋ ಅದು ಆ ಧನದ ದೌರ್ಭಾಗ್ಯವೇ ಸರಿ. ಇಲ್ಲಿ ಸಜ್ಜನರ 
ಗುಣದಿಂದ, ಅವರನ್ನು ಆಶ್ರಯಿಸದಿರುವ ಧನದ ದೋಷವೆಂದು, ಅನ್ಕಗುಣದಿಂದ ತದನ್ಮದೋಷದ 
ಉತ್ಪತ್ತಿಯನ್ನು ವರ್ಣಿಸಿರುವುದರಿಂದ ಇದು ಮೂರನೆಯ ಉಲ್ಲಾಸಾಲಂಕಾರ. 


೪. ಅನ್ಯದೋಪೇಣ ತದನ್ಯಸ್ಯ ಗುಣೋತ್ಪತ್ತಿವರ್ಣನರೂಪಃ -- 
ಲಾಭೋಂಯಮೇವ ಭೂಪಾಲ-ಸೇವಕಾನಾಂ ನ ಚೇದ್ವಧಃ ||೧೩೨॥| 


'ಭೂಪಾಲಸೇವಕಾನಾಂ ವಧಃ ನ ಚೇತ್‌ ಯದಿ ಆಯಮೇವ ಲಾಬ:ಃ'. 'ರಾಜನ ಸೇವಕರ 
ವಧೆಯಾಗದಿರುವಿಕೆಯೇ ಒಂದು ಲಾಭವಷ್ಟೆ.. | ಇಲ್ಲಿ ರಾಜನ ಕ್ರೌರ್ಯದ ದೋಷದಿಂದ, ಸೇವಕರ 
ವಿಷಯದಲ್ಲಿ ವಧೆಯ ರೂಪವಾದ ದೋಷವಾಗದೇ, ಪ್ರಾಣಸಹಿತ ಹಿಂತಿರುಗುವಿಕೆ ಎಂಬ 
ಗುಣೋತ್ಪತ್ತಿರೂಪವಾಗಿ ವರ್ಣಿತವಾಗಿರುವುದರಿಂದ ಇದು ನಾಲ್ಕನೆಯ ಉಲ್ಲಾಸಾಲಂಕಾರ. 


೭೦. ಅವಜ್ಞಾಲಂಕಾರಃ (ತದ್ದೆ ಸೀದಾ?) 


ಒಬ್ಬನ ಗುಣದೋಷಗಳು ಮತ್ತೊಬ್ಬನ ಗುಣದೋಷಗಳಿಗೆ ಕಾರಣವಾಗುವುದು 
ಉಲ್ಲಾಸಾಲಂಕಾರವಾದರೆ, ಇದಕ್ಕೆ ವಿರುದ್ಧವಾಗಿ, ಗುಣದೋಷಗಳಿಂದ ಇತರರಲ್ಲಿ ಗುಣದೋಷ 
ಗಳಾಗದೇ ಇರುವುದು ಇದಕ್ಕೆ ಪ್ರತಿದ್ವಂದ್ವಿಯಾದ ಅವಜ್ಞಾಲಂಕಾರವಾಗುತ್ತದೆ. ಇದು 
೧) ಅನ್ಯಗುಣೇನ ಅನ್ಯಗುಣಾಭಾವಃ ೨) ಆನೃದೋಪೇಣ ಅನ್ಯದೋಷಾಭಾವಃ - ಎಂದು ಎರಡು 
ವಿಧವಾಗುತ್ತದೆ. 
ತಾಭ್ಯಾಂ ತೌ ಯದಿ ನ ಸ್ಕಾತಾಮವಜ್ಞಾಲಂಕೃತಿರ್ಮತಾ | 
ಸ್ವಲ್ಪಮೇವಾಂಬು ಲಭತೇ ಪ್ರಸ್ಥ: ಪಾಪ್ಕಾಪಿ ಸಾಗರಮ್‌ | ೧೩೩ | 


'ತಾಭ್ಕಾಂ ಎ ಗುಣದೊಪಾಭ್ಯಂ, ತೌ - ಗುಣದೋಷೌ ಯದಿ ನ ಸ್ಕಾತಾಂ (ತದಾ) 
ಅವಜ್ಞಾಲಂಕೃತಿಃ (ಇತಿ) ಮತಾ. 'ಇತರರ ಗುಣದೋಷಗಳಿಂದ ಇತರರಲ್ಲಿ ಗುಣ ದೋಷಗಳು 
ಆಗಲಿಲ್ಲ- ಅಭಾವ - ಎಂದು ವರ್ಣಿಸಿದ್ದಾದರೆ ಅವಜ್ಞಾಲಂಕಾರ "ವಾಗುತ್ತದೆ. ಇದು ಈ 
ಮೇಲ್ಕಂಡಂತೆ ೧) ಅನ್ಯಗುಣೇನ ಅನೃಗುಣಾಭಾವಃ ೨) ಅನ್ಯದೋಪೇಣ ಆನ್ಯದೋಷಾಭಾವಃ 
- ಎಂದು ಎರಡು ವಿಧ. 

೧. ಅನ್ಯಗುಣೇನ ಅನ್ಯಗುಣಾಭಾವಃ - ಇದಕ್ಕೆ ಉದಾಹರಣೆ : 

'ಪ್ರಸ್ತಃ ಸಾಗರಂ ಪ್ರಾಪ್ಯ ಅಪಿ, ಸ್ವಲ್ಪಂ ಏವ ಅಂಬು ಲಭತೇ". 'ಬಳ್ಳವು ಸಮುದ್ರದಲ್ಲಿಯೇ 
ಆದರೂ, ಸ್ವಲ್ಪವೇ ನೀರನ್ನು ಪಡೆಯುತ್ತ; ದೆ. ಸಮುದ್ರವು ಬಹುಜಲ ಪೂರ್ಣವುಳ್ಳದ್ದೇ ಆಗಿದ್ದರೂ 
ಪ್ರಸ್ಥವು (ಬಳ್ಳೆವು ಅಲ್ಪಜಲವನ್ನೇ ಹೊಂದುವುದೇ ಹೊರತು ಹೆಚ್ಚು ಜಲವನ್ನಲ್ಲ - ಎಂದು 
ತಾತ್ರರ್ಯ. ಈ ಉದಾಹರಣೆಯಲ್ಲಿ ಸಾಗರದ ಸಮೃದ್ದಿಯ ಗುಣವು ಪ್ರಸ್ಥಕ್ಕೆ ಒದಗಲಿಲ್ಲ. 


86 ಚಂದ್ರಾಲೋಕ 
ವೃದ್ಧಿಯ ಅಲಾಭ ಎಂದು ವರ್ಣಿಸಿರುವುದರಿಂದ ಇದು ಮೊದಲನೆಯ ಅವಜ್ಞಾಲಂಕಾರ. 
೨. ಅನ್ಯದೋಪೇಣ ಅನ್ಯದೋಪಾಭಾವಃ - ಇದಕ್ಕೆ ಉದಾಹರಣೆ 

ಮೀಲಂತಿ ಯದಿ ಪದ್ಮಾನಿ ಕಾ ಹಾನಿರಮೃತದ್ಕುತೇಃ | 


'ಪದ್ಮಾನಿ ಯದಿ ಮೀಲಂತಿ ಚೇತ್‌ ತದಾ ಅಮೃತದ್ಯುತೈಃ ಕಾ ಹಾನಿಃ? 'ಸಕಲಜನ ಆನಂದಕರ 
ನಾದ ಚಂದ್ರನು ಮೂಡಿದ್ದೇ ಆದರೆ, ಸಕಲಜನರಿಗೆ ಆನಂದವೇ (ಮುಖ ವಿಕಾಸವೇ) ಆಗುತ್ತದೆ. 
ಆದರೆ, ಕಮಲಗಳು ಮಾತ್ರ ಮುಕುಲಭಾವವನ್ನು ಹೊಂದುವುದರಿಂದ ಚಂದ್ರನಿಗೆ ಯಾವ 
ನಪ್ಪವೂ ಇಲ್ಲ.. ಇಲ್ಲಿ ಕಮಲಗಳ ಮುಕುಲೀಭಾವದೋಷದಿಂದ ಚಂದ್ರನಲ್ಲಿ ತದಭಾವವರ್ಣನೆ 
ಇರುವುದರಿಂದ ಇದು ಎರಡನೆಯ ಅವಜ್ಞಾಲಂಕಾರ. 


೭೧. ಅನುಜ್ಞಾಲಂಕಾರಃ 


ಗುಣಗಳ ಮುಖಾಂತರ ಒಂದು ವೇಳೆ ದೋಷಗಳನ್ನೇ ಬಯಸುವುದಾದರೆ ಅದು 
ಅನುಜ್ಞಾಲಂಕಾರವಾಗುತ್ತದೆ. ದೋಷಗಳಲ್ಲಿ ಗುಣಗಳನ್ನೇ ಅರಸಿದರೂ, ಆ ಗುಣಗಳ ಮುಖಾಂತರ 
ದೋಷಗಳನ್ನೇ ಬಯಸುವುದು ಒಂದು ವಿಶಿಷ್ಟ ಚಮತ್ಕಾರವಪ್ಪೆ ! ಇದೇ ಅನುಜ್ಞಾಲಂಕಾರ. 


ದೋಪಸ್ಯಾಭ್ಯರ್ಥನಾನುಜ್ಞಾ ತತ್ರೈವ ಗುಣದರ್ಶನಾತ್‌ ॥ ೧೩೪ ॥ 
ವಿಪದಃ ಸಂತು ನಃ ಶಶ್ಚದ್ಧಾಸು ಸಂಕೀರ್ತ್ಯತೇ ಹರಿ: | 


'ತತ್ರೈವ ಗುಣದರ್ಶನಾತ್‌ ದೋಷಸ್ಯ ಅಭ್ಯರ್ಥನಾ ಅನುಜ್ಞಾ (ಇತ್ಕಲಂಕಾರ;/. 'ಆ ದೋಷ 
ಸ್ಫಲದಲ್ಲಿಯೇ ಗುಣವನ್ನು ಕಾಣುವ ನಿಮಿತ್ತವಾಗಿಯೇ ಮತ್ತೆ ದೋಷವನ್ನೇ ಬೇಡುವುದು 
(ದೋಷವೇ ಸಂಭವಿಸಲೆಂದು ಬೇಡುವುದು) ಅನುಜ್ಞಾಲಂಕಾರ.. 


ಉದಾಹರಣೆ : 'ನಃ (ತಾ) ಎಪದಃ ಶಶ್ವತ್‌ ಸಂತು, ಯಾಸು ಹರಿಃ ಸಂಕೀರ್ತೃತೇ'. 'ಯಾವ 
ಆಪತ್ತುಗಳ ಸಂದರ್ಭದಲ್ಲಿ ವಿಷ್ಣುವು ಸ್ತುತಿಸಲ್ಪಡುತ್ತಾನೋ, ಅಂತಹ ವಿಪತ್ತುಗಳೇ ನಮಗೆ 
ಯಾವಾಗಲೂ ಸಂಭವಿಸಲಿ. ಇಲ್ಲಿ ವಿಪತ್ತೆಂಬುದು ದೋಷ. ಆದರೆ, ವಿಪತ್‌ಸಂದರ್ಭದಲ್ಲಿ 
ಹರಿಸಂಕೀರ್ತನೆ ಎಂಬ ಗುಣವಿರುತ್ತದೆ. ಈ ಗುಣದ ನಿಮಿತ್ತವಾಗಿಯೇ ಒಂದು ವೇಳೆ ಅನಿಷ್ಟವೇ 
(ಇಪ್ಪವಿಲ್ಲದ್ದು) ಆಗಿದ್ದರೂ ವಿಪತ್ವರಂಪರೆಯನ್ನು ಬೇಡಿಕೊಳ್ಳುವಂತೆ ಇಲ್ಲಿ ವರ್ಣನೆ ಇರುವುದರಿಂದ 
ಇದು ಅನುಜ್ಞಾಲಂಕಾರ. 

೭೨. ಲೇಶಾಲಂಕಾರಃ 


ದೋಷವನ್ನು ಗುಣವಾಗಿ ಕಲ್ಪಿಸುವುದು, ಗುಣವನ್ನು ದೋಷವಾಗಿ ಕಲ್ಪಿಸುವುದು 
ಲೇಶಾಲಂಕಾರ. ಅನುಕೂಲಕರವಾಗಿರುವುದರಿಂದ ದೋಷವೂ ಗುಣತ್ವ ಹೊಂದುವುದು, 
ಪ್ರತಿಕೂಲವಾಗಿರುವುದರಿಂದ ಗುಣವೂ ದೋಪತ್ತ ಹೆ ಇಂದುವುದು ಎಂಬುದು ಇದರ ತಾತ್ವರ್ಕ. 
ಇದೂ ಸಹ ಒಂದು ಚಮತ್ಕಾರ ವಿಶೇಷವನ್ಥೆ ! 


ಚಂದ್ರಾಲೋಕ 87 


ಲೇಶಃ ಸ್ಕಾದ್ಹೋಷಗುಣಯೋರ್ಗುಣದೋಷತ್ವಕಲ್ಪನಮ್‌ | ೧೩೫ ॥ 
ಅಖಿಲೇಷು ವಿಹಂಗೇಷು, ಹಂತ ಸ್ವಚ್ಛಂಧಚಾರಿಷು | 
ಶುಕ ಪಂಜರಬಂಧಸ್ತೇ ಮಧುರಾಣಾಂ ಗಿರಾಂ ಫಲಮ್‌ ॥ ೧೩೬ ॥ 


'ದೋಷಗುಣಯೋಃ ಕ್ರಮೇಣ) ಗುಣದೋಷತ್ವಕಲ್ಪನಂ ಲೇಶಃ ಸ್ಕಾತ್‌'. 'ದೋಷ-ಗುಣಗಳು 
ಕ್ರಮವಾಗಿ ಗುಣ -ದೋಷಗಳಾಗಿ ಕಲ್ಪಿತವಾದಂತೆ ವರ್ಣಿತವಾದರೆ, ಅದು ಲೇಶಾಲಂಕಾರ". 


ಉದಾಹರಣೆ : ಓರ್ವ ವಿದ್ವಾಂಸನ ಪುತ್ರನು ರಾಜನಿಂದ ಬಹುಮಾನ ಪಡೆಯುವ ಸಲುವಾಗಿ 
ರಾಜಧಾನಿಗೆ ಹೋಗಿ, ಅಲ್ಲಿಯೇ ಬಹಳ ಕಾಲ ವಾಸಿಸುತ್ತಿರಲು, ಅವನ ದರ್ಶನವನ್ನು ಬಯಸಿದ 
ತಂದೆಯು ಅಪ್ರಸ್ತುತಪ್ರಶಂಸಾರೂಪವಾಗಿ ಹೀಗೆ ಹೇಳುತ್ತಿರುವ ಮಾತಿದು. 'ಹೇ ಶುಕ! ಆಖಲೇಷು 
ವಿಹಂಗೇಷು ಸ್ವಚ್ಛಂದಚಾರಿಷು(ಸತ್ಸು), ಹಂತ! ತೇ ಪಂಜರಬಂಧಃ (ತೇ) ಮಧುರಾಣಾಂ ಗಿರಾಂ 
ಫಲಮ್‌' (ಹೇ ಪುತ್ರ! ತ್ವದನ್ಶೇಷು ಅಪಂಡಿತಜನೇಷು ಸರ್ವೇಷು ಸ್ವಗೃಹೇಷು ಸುಖಂ ತಿಪ್ಪತ್ಸು 
ತವ ಅಯಂ ರಾಜಧಾನ್ಯಾಂ ಚಿರಕಾಲವಾಸಃ ತ್ವದೀಯ ಪಾಂಡಿತ್ಯಮೂಲಕ:, ಇತಿ 
ತ್ವತ್ಪಾಂಡಿತ್ಯಮೇವ ಪ್ರತಿಕೂಲಮಭೂತ್‌".) 'ಎಲೈ ಗಿಳಿಯೇ ! ನಿನ್ನನ್ನು ಬಿಟ್ಟು ಉಳಿದ ಎಲ್ಲ 
ಮೂಕಪಕ್ಷಿಗಳೂ ಸ್ವಚ್ಛಂದವಾಗಿ ಸಂಚರಿಸುತ್ತಿರಲು, ನಿನಗೆ ಈ ರೀತಿಯ ಪಂಜರಬಂಧವು ನಿನ್ನ 
ಮಧುರವಾದ ಮಾತುಗಳ ಫಲವೇ ಆಗಿರುತ್ತದೆ. (ಇದು ಅಪ್ರಸ್ತುತ). 

(ಇದರ ಪ್ರಸ್ತುತವೃತ್ತಾಂತವೆಂದರೆ) 'ಎಲ್ಕೆ ಪುತ್ರನೇ! ನಿನ್ನನ್ನು ಹೊರತಾಗಿ ಉಳಿದ ಆ ಪಂಡಿತರು 
ತಮ್ಮ ತಮ್ಮ ಮನೆಗಳಲ್ಲಿ ಸುಖವಾಗಿರುವರು. ಆದರೆ, ನಿನಗೆ ರಾಜಧಾನಿಯಲ್ಲಿ ಈ ರೀತಿಯ 
ಚಿರಕಾಲಮಸವು ನಿನ್ನ ಪಾಂಡಿತ್ಯದ ಕಾರಣವಾದುದು. ಹೀಗೆ ನಿನ್ನ ಪಾಂಡಿತ್ಯವು ನಿನಗೆ ಪ್ರತಿಕೂಲವೇ 
ಆಗಿದೆ. ಈ ಪದ್ಮದ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳು ಎರಡೂ ರೀತಿಗೆ ಕ್ರಮವಾಗಿ 
ಉದಾಹರಣೆಯಾಗಿರುತ್ತವೆ. ಹೇಗೆಂದರೆ - ಪೂರ್ವಾರ್ಧದಲ್ಲಿ - ಎಲ್ಲ ಪಕ್ಷಗಳಲ್ಲಿನ ಅವಾಗ್ಮಿತ್ವ 
ದೋಷವು ಸ್ವಚ್ಛಂದಚಾರಿತ್ವರೂಪಗುಣವಾಗಿ ಕಲ್ಪಿತವಾಗಿಯೂ, ಉತ್ತರಾರ್ಧದಲ್ಲಿ ಶುಕದ 
ವಾಗ್ಮಿತ್ತರೂಪಗುಣವು ಪಂಜರಬಂಧನಕ್ಕೆ ಕಾರಣವಾಗಿ ದೋಷವಾಗಿ ಕಲ್ಪಿತವಾಗಿಯೂ 
ವರ್ಣಿತವಾಗಿರುವುದರಿಂದ, ಇಲ್ಲಿ ಎರಡೂ ವಿಧದ ಲೇಶಾಲಂಕಾರ. 


೭೩. ಮುದ್ರಾಲಂಕಾರಃ 


ಸೂಚ್ಮಾರ್ಥಸೂಚಕವಾದ ಪದಗಳ ಮುಖಾಂತರ ಪ್ರಕೃತಾರ್ಥವು ಸೂಚಿತವಾಗುವಂತೆ 
ವರ್ಣಿತವಾದಲ್ಲಿ ಅದು ಮುದ್ರಾಲಂಕಾರ. ಬಹುಮಟ್ಟಿಗೆ ನಾಟಕಗಳ ನಾಂದೀಪದ್ಯದಲ್ಲಿ ಈ 
ಮುದ್ರಾಲಂಕಾರವಿರುವುದನ್ನು ಮನಗಾಣಬಹುದು. 
ಸೂಚ್ಛಾರ್ಥಸೂಚನಂ ಮುದ್ರಾ ಪ್ರಕೃತಾರ್ಥಪರೈಃ ಪದೈಃ | 
ನಿತಂಬಗುರ್ವೀ ತರುಣೀ ದೃಗ್ಯುಗ್ನವಿಪುಲಾ ಚಸಾ ॥ ೧೩೭॥ 
'ಪ್ರಕೃತಾರ್ಥಪಕಶೈ: ಪದೆ: ಸೂಚ್ಛ್ಯಾರ್ಥಸೂಚನಂ ಮುದ್ರಾ (ಇತ್ಯಲಂಕಾರು). 'ಪ್ರಕೃತಾರ್ಥವನ್ನು 
ಪ್ರತಿಪಾದನೆ ಮಾಡಿಕೊಡುವ ಪದಗಳ ಮುಖಾಂತರ ಪ್ರಕೃತಾರ್ಥದ ಸೂಚನೆಯಾಗುವಂತೆ 
ವರ್ಣಿಸಿದರೆ ಅದು ಮುದ್ರಾಲಂಕಾರ. 


68 ಚಂದ್ರಾಲೋಕಿ 


ಉದಾಹರಣೆ : 'ಸಾ ತರುಣೀ ನಿತಂಬಗುರ್ವೀ (ತಥಾ) ದೃಗ್ಯುಗ್ಮವಿಪುಲಾ ಚೆ. ಆ ನಾಯಿಕೆಯು 
ಸ್ಥೂಲವಾದ ನಿತಂಬವುಳ್ಳವಳು ಮತ್ತು (ದೃಗ್ಯುಗ್ನ) ಎರಡೂ ನೇತ್ರಗಳ ವೈಶಾಲ್ಯವುಳ್ಳವಳು 
(ಆಗಿರುವಳು)'.. ಇಲ್ಲಿ ನಾಯಿಕೆಯ ನೇತ್ರಯುಗಲದ ವೈಶಾಲ್ಯವನ್ನು ಪ್ರತಿಪಾದಿಸುವ ಪದದಿಂದ 
'ಯುಗ್ಮವಿಪುಲಾ' ಎಂಬ ವೃತ್ತದ ಹೆಸರು ಸೂಚಿತವಾಗಿರುವುದರಿಂದ ಇದು ಮುದ್ರಾಲಂಕಾರ. 
ಯುಗ್ಮವಿಪುಲಾ - ಎಂಬ ವೃತ್ತವು ಅನುಷ್ಟುಪ್‌ ಪ್ರಕರಣದಲ್ಲಿ ಇರುವ ಒಂದು ವೃತ್ತ. 
ಇದರ ಲಕ್ಷಣ - 'ಯಸ್ಯಾಂ ಲಃ ಸಪ್ತಮೋ ಯುಗ್ಮೇ ಸಾ ಯುಗ್ಮವಿಪುಲಾ ಮತಾ' - '೨-೪ನೇ 
ಪಾದಗಳಲ್ಲಿ ಏಳನೆಯ ಅಕ್ಷರವು ಲಘುವಾಗಿರಬೇಕು. ಪ್ರಕೃತ ಉದಾಹರಣೆಯಲ್ಲಿ ಎರಡನೇ 
ಪಾದದ ಏಳನೆಯ ಅಕ್ಷರವಾದ 'ಚ' ಕಾರವು ಲಘುವಾಗಿರುವುದರಿಂದ ಲಕ್ಷಣ ಸಂಗತಿಯಾಗುತ್ತದೆ. 


೭೪. ರತ್ನಾವಲ್ಯಲಂಕಾರಃ 


ಲೋಕಪ್ರಸಿದ್ಧವಾದ ಉಪಮಾನವ್ಯಕ್ತಿಗಳ ಕ್ರಮದಂತೆ ಒಂದೆಡೆ ನಿವೇಶ ಅಥವಾ 
ಆರೋಪ ಮಾಡುವುದು ರತ್ಗಾವಲ್ಕಲಂಕಾರವಾಗುತ್ತದೆ. ಬಹುಮಟ್ಟಿಗೆ ಪ್ರಕೃತದಲ್ಲಿ ಅಪ್ರಕೃತಗಳ 
ಕ್ರಮಿಕತಾದಾತ್ಮ್ಯವನ್ನು ಹೇಳುವುದೇ ಈ ಅಲಂಕಾರದ ಮುಖ್ಯ ಗುರಿಯೆನ್ನಬಹುದು. 
ಕ್ರಮಿಕಾ ಪ್ರಕೃತಾರ್ಥಾನಾಂ ನ್ಯಾಸಂ ರತ್ನಾವಲಿಂ ವಿದುಃ | 
ಚತುರಾಸ್ಯ: ಪತಿರ್ಲಕ್ಷ್ಮಾಃ ಸರ್ವಜ್ಞಸ್ತ್ವಂ ಮಹೀಪತೇ ॥ ೧೩೮ || 
'ಕ್ರಮಿಕಾ ಪ್ರಕೃತಾರ್ಥಾನಾಂ ನ್ಯಾಸಂ ರತ್ನಾವಲಿಂ (ಅಲಂಕಾರಂ) ವಿದುಃ. 'ಲೋಕಪ್ರಸಿದ್ಧ 
ಕ್ರಮವನ್ನುಳ್ಳ ಅಪ್ರಕೃತಾರ್ಥಗಳ ನ್ಯಾಸವನ್ನು (ಪ್ರಕೃತದಲ್ಲಿ ಆರೋಪಿಸುವಿಕೆಯನ್ನು)ರತ್ನಾವಲಿ 
ಎಂಬ ಅಲಂಕಾರ ವೆಂದು ತಿಳಿಯಲಾಗುತ್ತದೆ.' 
ಉದಾಹರಣೆ : 'ಹೇ ಮಹೀಪತೇ ! ಶ್ವಂ ಚತುರಾಸ್ಯ: ಲಕ್ಷ್ಮಾಃ ಪತಿ, ಸರ್ವಜ್ಞ (ಚೆ ಅಸಿ)' 'ಎರೈ 
ರಾಜನೇ।ನೀನು ಚತುರಾಸ್ಯನು ಬ್ರಹ್ಮನು ಮತ್ತು ಸುಂದರಮುಖವುಳ್ಳವನು) ಲಕ್ಷ್ಮೀಪತಿ (ವಿಷ್ಣುವು 
ಮತ್ತು ರುಜ್ಕಲಕ್ಷ್ಮಿಗೆ ಒಡೆಯ), ಸರ್ವಜ್ಞ (ಈಶ್ವರ, ಎಲ್ಲವನ್ನೂ ಬಲ್ಲವನು) ಆಗಿರುವೆ". ಇಲ್ಲಿ 
ಬ್ರಹ್ಮ - ವಿಷ್ಣು- ಮಹೇಶ್ವರ ತ್ರಿಮೂರ್ತಿಗಳ ಕ್ರಮಿಕತ್ವ ಲೋಕಪ್ರಸಿದ್ಧವಪ್ಪೆ! ಈ ತ್ರಿಮೂರ್ತಿಗಳು 
ಅಪ್ರಕೃತಗಳು (ಉಪಮಾನಗಳು). ಇವರ ತಾದಾತ್ಮೃವನ್ನು (ಅಭೇದವನ್ನು) ಪ್ರಕೃತ ರಾಜನಲ್ಲಿ 
ವರ್ಣಿಸಿರುವುದರಿಂದ ಇದು ರತ್ನಾವಲ್ಕಲಂಕಾರ. 


೭೫. ತದ್ಗುಣಾಲಂಕಾರಃ 
ಒಂದು ವಸ್ತುವು ತನ್ನ ಗುಣವನ್ನು ಬಿಟ್ಟು ಬೇರೆ ಗುಣವನ್ನು ಸ್ವೀಕರಿಸುವುದಾಗಿ ವರ್ಣಿಸಿದರೆ 
ಅದು ತದ್ದುಣಾಲಂಕಾರಮಾಗುತ್ತದೆ. 
ತದ್ಗುಣಃ ಸ್ವಗುಣತ್ಕಾಗಾದನ್ಕದೀಯಗುಣಗ್ರಹ: | 
ಪದ್ಮರಾಗಾಯತೇ ನಾಸಾಮೌಕ್ಟಿಕಂ ತೇಂದರತ್ತಿಷಾ ॥ ೧೩೯ ॥ 


ಚಂದ್ರಾಲೋಕ 89 

'ಸ್ವಗುಣತ್ಕಾಗಾತ್‌ ಅನ್ಯದೀಯಗುಣಗ್ರಹಃ ತದ್ಗುಣಃ (ಇತ್ಯಲಂಕಾರಃ). 'ತನ್ನ ಗುಣವನ್ನು 
ಬಿಟ್ಟು ಒಂದು ವಸ್ತುವು ಬೇರೆಯ ವಸ್ತುವಿನ ಗುಣವನ್ನು ಸ್ಟೀಕರಿಸುವಿಕೆ ತದ್ಗುಣಾಲಂಕಾರ'. 
ಉದಾಷರಣೆ : ತೇ ನಾಸಾಮೌತ್ತಿಕಂ ಅಧರತ್ವಿಷಾ ಪದ್ಮರಾಗಾಯತೇ' 'ನಿನ್ನ ಮೂಗುತಿಯಲ್ಲಿನ 
ಮುತ್ತು ಅಧರದ ಕೆಂಪು ಕಾಂತಿಯಿಂದಾಗಿ ಪದ್ಮರಾಗಮಣಿಯಂತೆ ಶೋಭಿಸುತ್ತದೆ. ಇಲ್ಲಿ ನಾಯಿಕೆಯ 
ನುಸಾಮೌಕ್ತಿತ್ವವು ತನ್ನ ಧವಲವರ್ಣತ್ವವನ್ನು ಬಿಟ್ಟು ಅನ್ಯವಸ್ತುವಾದ ಅಧರದ ರಕ್ತವರ್ಣತ್ವವನ್ನು 
ಸ್ಟೀಕರಿಸಿದಂತೆ ವರ್ಣಿಸಿರುವುದರಿಂದ ಇದು ತದ್ಗುಣಾಲಂಕಾರ. 

೭೬. ಪೂರ್ವರೂಪಾಲಂಕಾರಃ(ತದ್ದೇದಾಃ) 

ಒಂದು ವಸ್ತುವು ತನ್ನ ಗುಣವನ್ನು ಬಿಟ್ಟು ಬೇರೆ ವಸ್ತುವಿನ ಗುಣವನ್ನು ಸ್ವೀಕರಿಸಿ, ಬಳಿಕ 
ಬೇರೆ ನಿಮಿತ್ತವಾಗಿ ಮತ್ತೆ ತನ್ನ ಪೂರ್ವರೂಪವನ್ನೇ ಹೊಂದುವುದೂ ಸಹ ಒಂದು ವಿಶಿಷ್ಟವಾದ 
ಚಮತ್ಕಾರವೇ ಆಗುತ್ತದೆ. ಇದು ಪೂರ್ವರೂಪಾಲಂಕಾರ. ಇದು ೧. ಪುನಃ ಸ್ವಗುಣಪ್ರಾಪ್ತಿ 
ರೂಪಃ ಪೂರ್ವರೂಪಾಲಂಕಾರ: ೨. ವಿಕಾರೇ ಸತಿ ಪೂರ್ವಾವಸ್ಥಾನುವೃತ್ತಿರೂಪಃ 
ಪೂರ್ವರೂಪಾಲಂಕಾರ: ಎಂದು ಎರಡು ವಿಧವಾಗುತ್ತದೆ. ಕ್ರಮವಾಗಿ ಇವುಗಳ ಲಕ್ಷಣ- ಲಕ್ಷ್ಮ 
ಹೀಗಿದೆ. 
ಒಂದನೇ ಬೇದ -- 

ಪುನಃ ಸ್ವಗುಣಸಂಪ್ರಾಪ್ತಿ: ಪೂರ್ವರೂಪಮುದಾಹೃತಮ್‌ | 
ಪರಕಂಠಾಂಶುಲಿಪ್ತೋ ಷಿ ಶೇಷಸ್ತ್ರದೃಶಸಾ ಸಿತಃ ॥ ೧೪೦॥ 

'ಪುನಃ ಸ್ಟಗುಣಸಂಪ್ರಾಪ್ತಿ: ಪೂರ್ವರೂಪಂ(ಇತಿ) ಉದಾಹೃತಮ್‌'. ತನ್ನ ಗುಣವನ್ನು ಕಳೆದು 
ಕೊಂಡು ಬೇರೊಂದು ವಸ್ತುವಿನ ಗುಣವನ್ನು ಪಡೆದಿದ್ದರೂ, ಪುನಃ ಬೇರೊಂದು ಕಾರಣದಿಂದಾಗಿ 
ತನ್ನ ನೈಜಗುಣವನ್ನೇ ಪಡೆದಂತೆ ವರ್ಣಿಸುವುದು ಮೊದಲನೆಯ ಪೂರ್ವರೂಪಾಲಂಕಾರವಾಗುತ್ತದೆ. 
ಉದಾಹರಣೆ : ' ಓರ್ವ ರಾಜನ ಕೀರ್ತಿಯ ವರ್ಣನೆ ಇದು. (ಹೇ ರಾಜನ್‌!) ಶೇಷಃ 
ಹರಕಂಠಾಂಶುಲಿಪ್ಪಃ (ಸನ್‌) ಅಪಿ, ತ್ವದೃಶಸಾ ಸಿತ:(ಅಭೂತ್‌)'. 'ಎಲೈ ರಾಜನೇ । ಆದಿಶೇಷನು 
ಶಿವನ ಕಂಠದ ನೈಲ್ಕದಿಂದ ಲಿಪ್ತನಾಗಿ ನೀಲವರ್ಣವನ್ನು ಹೊಂದಿದ್ದರೂ, ನಿನ್ನ ತೀರ್ತಿಯ 
ಸಂಪರ್ಕದಿಂದ ಮತ್ತೆ ತನ್ನ ಶುಭ್ರತ್ವವನ್ನೇ ಹೊಂದಿದನು ಇಲ್ಲಿ, ಆದಿಶೇಷನು ತನ್ನ ಶುಭ್ರತೆಯನ್ನು 
ಕಳೆದುಕೊಂಡು ಶಿವನ ಕಂಠದ ನೈಲ್ಕಕಾಂತಿಯನ್ನು ಹೊಂದಿದ್ದನು. ಈಗ ಪುನಃ ಈ ರಾಜನ 
ಕೀರ್ತಿಯ ಸಂಪರ್ಕದಿಂದ ಮತ್ತೆ ತನ್ನಪೂರ್ವದ ಶುಭ್ರತೆಯನ್ನೇ ಪಡೆದನೆಂದು 'ವರ್ಣಿಸಿರುವುದರಿಂದ 
ಇದು ಮೊದಲನೆಯ ಪೂರ್ವರೂಪಾಲಂಕಾರ. ಕೀರ್ತಿಯು ಬೆಳ್ಳೆಗಿದೆಯೆಂದು ವರ್ಣಿಸುವುದು 
ಕವಿಸಮಯ. 
ಎರಡನೆಯ ಭೇದ -- 

ಪೂರ್ವಾವಸ್ಥಾನುವೃತ್ತಿಶ್ಚ ವಿಕೃತೇ ಸತಿ ವಸ್ತುನಿ | 
ದೀಪೇ ನಿರ್ವಾಪಿತೇಂಪ್ಛಾಸೀತ್‌ ಕಾಂಚೀರತ್ನೈರ್ಮಹನ್ಮಹಃ ॥ ೧೪೧॥ 


90 ಚಿಂದ್ರಾಲೋಕ 


'ಮಸ್ತುನಿ ವಿಕೃತೇ ಸತಿ, ಪೂರ್ವಾವಸ್ಥಾನುವೃತ್ತಿ: ಚ ಪೂರ್ವರೂಪಂ(ಭವತಿ). 'ಒಂದು ವಸ್ತುವು 
ತನ್ನ ನೈಜರೂಪವನ್ನು ಕಳೆದುಕೊಂಡು ವಿಕಾರಹೊಂದಿದ್ದರೂ ಪೂರ್ವಾವಸ್ಥೆಯ ಅನುವೃತ್ತಿಯು 
ವರ್ಣಿತವಾದರೂ, ಅದು ಎರಡನೆಯ ಪೂರ್ವರೂಪಾಲಂಕಾರ. 


ಉದಾಹರಣೆ : 'ದೀಪೇ ನಿರ್ವಾಪಿತೇ ಸತಿ ಅಪಿ, ಕಾಂಚೇರತ್ಸೈ: ಮಹತ್‌ ಮಹಃ ಆಸೀತ್‌". 
“ದೀಪವು ಆರಿಸಲ್ಪಟ್ಟರೂ ಸಹ ನಾಯಿಕೆಯ ಕಾಂಚಿಯಲ್ಲಿದ್ದ ರತ್ನಗಳ ಕಾಂತಿಯಿಂದ ಇನ್ನೂ 
ಹೆಚ್ಚಿನ ಕಾಂತಿಯೇ ಉಂಟಾಯಿತು. ಮುಗ್ಗೆಯಾದ ನಾಯಿಕೆಯ ರಾತ್ರಿಯಲ್ಲಿ ಲಜ್ಜೆಯಿಂದ 
ದೀಪವನ್ನೇನೋ ಆರಿಸಿದಳು. ಆದರೆ ಅವಳ ಕಾಂಚಿ (ಒಡ್ಡಿಯಾಣ) ಎಂಬ ಆಭರಣವಿಶೇಷ 
(ಡಾಬು ಇತ್ಯಾದಿ) ದಲ್ಲಿದ್ದ ರತ್ನಗಳ ಕಾಂತಿಯಿಂದಾಗಿ, ದೀಪದ ಬೆಳಕಿಗಿಂತಲೂ ಇನ್ನೂ ಹೆಚ್ಚಿನ 
ಕಾಂತಿಯೇ ಅಲ್ಲಿ ಉಂಟಾಯಿತು ಎಂದು ತಾತ್ಪರ್ಕ. ಕತ್ತಲೆಗಾಗಿ ದೀಪವನ್ನು ಆರಿಸುವ ರೂಪವಾದ 
ವಿಕಾರವುಂಟಾಗಿದ್ದರೂ, ಕಾರಣಾಂತರವಾದ ರತ್ನಗಳ ಕಾಂತಿಗಳಿಂದಾಗಿ, ಪೂರ್ವಾವಸ್ಥೆ ಅಂದರೆ 
ಮತ್ತೆ ಬೆಳಕಿನ ಸ್ಥಿತಿಯೇ ಉಂಟಾಯಿತೆಂದು ವರ್ಣಿಸಿರುವುದರಿಂದ ಇದು ಎರಡನೆಯ 
ಪೂರ್ವರೂಪಾಲಂಕಾರ. 


೭೭. ಅತದ್ಗುಣಾಲಂಕಾರಃ 


ಎರಡು ವಸ್ತುಗಳು ಪರಸ್ಪರ ಸಂಪರ್ಕವನ್ನು ಹೊಂದಿದ್ದರೂ, ಒಂದರ ಗುಣವನ್ನು ಮತ್ತೊಂದು 
ಪಡೆಯದೇ ಇದ್ದಲ್ಲಿ ಅದು ಅತದ್ದುಣಾಲಂಕಾರವಾಗುತ್ತದೆ. ತದ್ಗುಣಾಲಂಕಾರಕ್ಕೆ ಇದು 
ಪ್ರತಿದ್ವಂದ್ವಿಯಾದ ಅಲಂಕಾರ. 


ಸಂಗತಾನೃಗುಣಾನಂಗೀಕಾರಮಾಹುರತದ್ಗುಣಮ್‌ | 
ಚಿರಂ ರಾಗಿಣಿ ಮಚ್ಚಿತ್ತೇ ನಿಹಿತಾಪಿ ನ ರಜೃಸಿ ॥ ೧೪೨ ॥ 


"ಸಂಗತ - ಆನ್ಕ- ಗುಣ- ಅನಂಗೀಕಾರಂ, ಅತದ್ದುಣಂ ಆಹು. 'ಒಂದು ವಸ್ತುವಿನಲ್ಲಿ ಸಾಂಗತ್ಯ 
(ಸಂಯೋಗ)ವನ್ನು ಹೊಂದಿರುವ ವಸ್ತುವು ಅದರ ಗುಣವನ್ನು ಹೊಂದಿರುವುದಿಲ್ಲವೆಂದು 
ವರ್ಣಿಸಿದ್ದಾದರೆ ಅದು ಅತದ್ಗುಣಾಲಂಕಾರ'. 

ಉದಾಹರಣೆ: ನಾಯಿಕೆಯ ವಿಷಯದಲ್ಲಿ ಅಪಾರವಾಗಿ ಆಸಕ್ತನಾಗಿದ್ದರೂ ಅಂತಹ ನಾಯಕನನ್ನು 
ಉಪೇಕ್ಷಿಸುತ್ತಿರುವ ನಾಯಿಕೆಯನ್ನು ಕುರಿತು ನಾಯಕನು ಹೇಳುವ ಮಾತು - ಹೇ ನಾಯಿಕೇ)) 
ರಾಗಿಣಿ ಮಚ್ಚಿತ್ತೇ ಚಿರಂ ನಿಹಿತಾ (ಸತೀ) ಆಪಿ (ತ್ವಂ) ನ ರಜ್ಯಸಿ. ಎಲೌ ನಾಯಿಕೆಯೇ | 
ಕೆಂಬಣ್ಣವನ್ನುಳ್ಳ (ಅನುರಾಗವನ್ನುಳ್ಳ) ನನ್ನ ಮನಸ್ಸಿನಲ್ಲಿ ನಿನ್ನನ್ನು ಬಹಳ ಕಾಲದಿಂದಲೂ ಇಟ್ಟು 
ಕೊಂಡಿದ್ದರೂ, ನೀನು ಮಾತ್ರ ಆರುಣ್ಯವನ್ನು ಹೊಂದಲಿಲ್ಲ (ನನ್ನ ವಿಷಯದಲ್ಲಿ ಅನುರಾಗವನ್ನು 
ಹೊಂದುತ್ತಿಲ್ಲ). ಇಲ್ಲಿ ರಕ್ತವರ್ಣವುಳ್ಳ ನಾಯಕನ ಮನಸ್ಸಿನಲ್ಲಿ ನಾಯಿಕೆಯು ಇದ್ದರೂ, ನಾಯಕನ 
ಮನಸ್ಸಿನಲ್ಲಿರುವ ರಾಗದ ಸಂಕ್ರಮಣವು ಆಗಲಿಲ್ಲವೆಂದು ವರ್ಣಿಸಿರುವುದರಿಂದ ಇದು 
ಅತದ್ಗುಣಾಲಂಕಾರ. ತಾನು ಹೆಚ್ಚು ಪ್ರೀತಿಸುತ್ತಿದ್ದರೂ, ನೀನು ಮಾತ್ರ ನನ್ನ ಬಗ್ಗೆ ಪ್ರೀತಿಯನ್ನೇ 
ತೋರುತ್ತಿಲ್ಲ - ಎಂಬುದು ತಾತ್ಪರ್ಯ. 


ಚಂದ್ರಾಲೋಕ 91 


೭೮. ಅನುಗುಣಾಲಂಕಾರಃ 


ಪರವಸ್ತುವಿನ ಗುಣದ ಸಾನ್ನಿಧ್ಯದಿಂದ ಒಂದು ವಸ್ತುವು ತನ್ನ ಗುಣದಲ್ಲಿ ಇನ್ನೂ ಹೆಚ್ಚಿನ 
ಉತ್ಕರ್ಷವನ್ನು ಹೊಂದುವುದಾದರೆ, ಅದು ಅನುಗುಣಾಲಂಕಾರವಾಗುತ್ತದೆ. 


ಪ್ರಾಕ್‌ಸಿದ್ಧಸ್ವಗುಣೋತ್ಕರ್ಷೋಂನುಗುಣಃ ಪರಸನ್ನಿದೇಃ | 
ನೀಲೋತ್ಪಲಾನಿ ದಧತೇ ಕಟಾಕ್ಟೈರತಿನೀಲತಾಮ್‌ ॥ ೧೪೩ | 


'ಪರಸನ್ನಿಧೇಃ ಪ್ರಾಕ್‌ ಸಿದ್ಧ-ಸ್ವಗುಣ- ಉತ್ಕರ್ಷಃ ಅನುಗುಣಃ (ಇತ್ಯಲಂಕಾರಃ)'. 'ಗುಣವುಳ್ಳ 
ಬೇರೊಂದು ವಸ್ತುವಿನ ಸಾನ್ನಿಧ್ಯದಿಂದ, ಒಂದು ವಸ್ತುವಿನಲ್ಲಿ ಈ ಮುನ್ನವೇ ಪ್ರಸಿದ್ಧವಾಗಿರುವ 
ಗುಣವಿದ್ದು, ಆ ಗುಣಕ್ಕೆ ಆ ಉತ್ಕರ್ಷತೆ ವರ್ಣಿತವಾದರೆ ಅದು ಅನುಗುಣಾಲಂಕಾರ. 


ಉದಾಹರಣೆ : 'ನೀಲೋತ್ಪಲಾನಿ ಕಟಾಕ್ಷೈಃ ಅತಿ ನೀಲತಾಂ ದಧತೇ". 'ಈ ನಾಯಿಕೆಯ 
ಕಟಾಕ್ಷಗಳಿಂದ ನೀಲನೈದಿಲೆಗಳು ಇನ್ನೂ ಹೆಚ್ಚು ನೀಲತ್ವವನ್ನು ಹೊಂದಿರುತ್ತವೆ. ಇಲ್ಲಿ 
ಸಹಜವಾಗಿಯೇ ಕಪ್ಪಗಿರುವ ನೈದಿಲೆಗಳು ನಾಯಿಕೆಯ ಕಟಾಕ್ಷಗಳ ಸಂಪರ್ಕದಿಂದ ಇನ್ನೂ ಹೆಚ್ಚಿನ 
ನೀಲತ್ವವನ್ನು ಪಡೆದಿವೆಯೆಂದು ಉತ್ಕೃಷ್ಟತೆಯನ್ನು ವರ್ಣಿಸಿರುವುದರಿಂದ ಇದು ಅನುಗುಣಾಲಂಕಾರ. 
ನೀಲೋತ್ಪಲಸದೃಶಗಳಾದ ನೇತ್ರಗಳಿಂದ ನೀಲಿಯ ಕಾಂತಿ ಹೊರಬಂದು ಕರ್ಣಾಭರಣವಾದ 
ನೈದಿಲೆಗಳ ಮೇಲೆ ಬಿದ್ದು, ಅವು ಇನ್ನೂ ನೀಲಿಮತೆ ಹೊಂದುವಂತೆ ಮಾಡಿವೆ- ಎಂದು ತಾತ್ಪರ್ಯ. 


೭೯. ಮೀಲಿತಾಲಂಕಾರಃ (ತದೆ ಶ್ಟೇದಾಃ) 


ಎರಡು ಸದೃಶಗುಣವುಳ್ಳ ವಸ್ತುಗಳು ಒಂದೆಡೆ ಸೇರಿದ್ದಾಗ, ಅವುಗಳನ್ನು ಗುರುತು ಹಿಡಿಯುವುದೇ 
ಆಗುವುದಿಲ್ಲವೆಂಬ ವರ್ಣನೆ ಇದ್ದರೆ ಅದು ಮೀಲಿತಾಲಂಕಾರ. 


ಮೀಲಿತಂ ಯದಿ ಸಾದೃಶ್ಯಾದ್ವೇದ ಏವ ನ ದೃಶ್ಯತೇ | 
ರಸೋ ನಾಲಕ್ಷಿ ಲಾಕ್ಷಾಯಾಶ್ಚರಣೇ ಸಹಜಾರುಣೇ ॥ ೧೪೪ ॥ 


'ಸಾದೃಶ್ಯಾತ್‌ ಭೇದಃ ಏವ ಯದಿ ನ ದೃಶ್ಯತೇ (ತದಾ) ಮೀಲಿತಂ (ಇತಿ ಅಲಂಕಾರ: ಬವತಿ). 
'ಪರಸ್ಪರ ಸಾದೃಶ್ಯದಿಂದಾಗಿ, ವಸ್ತುಗಳಲ್ಲಿ ಭೇದವೇ ಗೋಚರವಾಗದಿದ್ದಲ್ಲಿ ಅದು 
ಮೀಲಿತಾಲಂಕಾರೆ. 
ಉದಾಹರಣೆ : 'ಸಹಜಾರುಣೇ ಚರಣೇ, ಲಾಕ್ಷಾಯಾಃ ರಸಃ ನ ಅಲಕ್ಷಿ'. ಸ್ವಾಭಾವಿಕವಾಗಿಯೇ 
ಕೆಂಬಣ್ಣವುಳ್ಳ ನಾಯಿಕೆಯ ಪಾದದಲ್ಲಿ ಬಳಿದಿದ್ದ ಲಾಕ್ಷಾರಸವು ಗೋಚರವಾಗಲೇ ಇಲ್ಲ. ಇಲ್ಲಿ 
ಚರಣಗಳ ಸ್ವಭಾವಲೌಹಿತ್ಮ ಮತ್ತು ಲಾಕ್ಷಾರಸದ ಲೌಹಿತ್ಯಗಳಲ್ಲಿ ಆರುಣ್ಮ (ಕೆಂಬಣ್ಣ) ವೆಂಬ 
ಸಾದೃಶ್ಯವಿದ್ದುದರಿಂದ, ಪಾದದಲ್ಲಿ ಲೇಪನಗೊಂಡ ಲಾಕ್ಞಾರಸವು ಗೋಚರವೇ ಆಗಲಿಲ್ಲವೆಂದು 
ವರ್ಣಿಸಿರುವುದರಿಂದ ಇದು ಮೀಲಿತಾಲಂಕಾರ. ಇದಕ್ಕೆ ಮತ್ತೊಂದು ಉದಾಹರಣೆ - 


92 ಚಂದ್ರಾಲೋಕ 


ಮಲ್ಲಿಕಾಮಾಲ್ಯಧಾರಿಣ್ಯಃ ಸರ್ವಾ೦ಗೀನಾರ್ದ್ರ್ವಚಂದನಾಃ | 
ಕ್ಷೌಮವತ್ಕೋ ನ ಲಕ್ಷ್ಮಂತೇ ಜೋತ್ಸ್ನಾಯಾಮಬಭಿಸಾರಿಕಾಃ । ೧೪೫ ॥ 


'ಮಲ್ಲಿಗೆಯ ಹಾರಗಳನ್ನು ಧರಿಸಿರುವ, ತಮ್ಮ ಶರೀರದಲ್ಲಿ ಸಂಪೂರ್ಣವಾಗಿ ಆರ್ದ್ರ 
ಚಂದನವನ್ನು (ಹಸಿಯಾದ ಶ್ರೀಗಂಧವನ್ನು; ಲೇಪಿಸಿಕೊಂಡಿರುವ ಮತ್ತು ಶುಭ್ರವರ್ಣದ ರೇಷ್ಮೆಯ 
ವಸ್ತ್ರಗಳನ್ನು ಧರಿಸಿರುವ ಅಭಿಸಾರಿಕಾಸ್ತ್ರೀಯರು ಬೆಳದಿಂಗಳಿನಲ್ಲಿ ಗೋಚರವಾಗುತ್ತಿಲ್ಲ'. ಈ 
ಉದಾಹರಣೆಯಲ್ಲಿ - ಅಭಿಸಾರಿಕಾಸ್ತ್ರೀಯರು ಬಿಳಿಬಣ್ಣದ ಮಲ್ಲಿಗೆ ಹಾರಗಳನ್ನು ಧರಿಸಿದ್ದರು, 
ಶುಭ್ರವಾದ ಚಂದನವನ್ನು ತಮ್ಮ ಶರೀರಕ್ಕೆಲ್ಲಾ ಲೇಪಿಸಿಕೊಂಡಿದ್ದರು ಮತ್ತು ಶುಭ್ರ 
ರೇಷ್ಮೆವಸ್ರಗಳನ್ನು ಧರಿಸಿದ್ದರು- ಹೀಗೆ ಕೇವಲ ಶುಭ್ರವರ್ಣ ವಿಶಿಷ್ಟರಾದ ಅವರು, ಪರಿಶುಭ್ರವಾದ 
ಬೆಳದಿಂಗಳಿನಲ್ಲಿ ಗೋಚರವಾಗಲಿಲ್ಲ- ಎಂದು ವರ್ಣಿಸಿರುವುದರಿಂದ (ಪರಿಶುಭ್ರತೆಯ 
ಸಾದೃಶ್ಮದಿಂದಾಗಿ ಭೇದವೇ ತೋರದಿರುವುದರಿಂದ) ಇಲ್ಲಿ ಮೀಲಿತಾಲಂಕಾರ. 


೮೦. ಸಾಮಾನ್ಯಾಲಂಕಾರಃ 


ಒಂದೇ ರೀತಿಯ ಸಾದೃಶ್ಯದಿಂದ ಭೇದವು ತೋರದೇ ಇದ್ದಲ್ಲಿ ಅದು ಮೀಲಿತಾಲಂಕಾರ 
ವಾಗುತ್ತದೆ. ಆದರೆ, ಪರಸ್ಪರ ಎರಡು ವಸ್ತುಗಳಲ್ಲಿ ಇರುವ ಸಾದೃಶ್ಯದಿಂದಾಗಿ ಭೇದಕಧರ್ಮವು 
ತಿಳಿಯದೇ ಇದ್ದಲ್ಲಿ ಅದು ಸಾಮಾನ್ಮಾಲಂಕಾರವೆಂದು ತಿಳಿಯಬೇಕು. ಇಲ್ಲಿ ಬಹುಮಟ್ಟಿಗೆ 
ಉಪಮಾನ - ಉಪಮೇಯ ವಸ್ತುಗಳಲ್ಲಿ ಭೇದ ತೋರದಿರುವಿಕೆ ಎಂದು ಪರಿಭಾವಿಸಬೇಕು. ಈ 
ಉಪಮಾನ - ಉಪಮೇಯಗಳಲ್ಲಿನ ಸಾದೃಶ್ಯದಿಂದಾಗಿ ಯಾವುದು ಉಪಮಾನ, ಯಾವುದು 
ಉಪಮೇಯ - ಎಂದು ತಿಳಿಯಲಾಗುವುದಿಲ್ಲ ಎಂಬುದು ತತ್ತ್ವ. 


ಸಾಮಾನ್ಶಂ ಯದಿ ಸಾದೃಶ್ಶಾದ್ವಿಶೇಷೋ ನೋಪಲಕ್ಷೃತೇ | 
ಪದ್ಮಾಕರಂ ಪ್ರವಿಷ್ಠಾ ಶನಾಂ ಮುಖಂ ನಾಲಕ್ಷಿ ಸುಭ್ರವಾಮ್‌ ॥ ೧೪೬॥ 


'ಸಾದೃಶ್ಯಾತ್‌(ಉಪಮಾನೋಪಮೇಯಯೋಃ; ವಿಶೇಷ ಯದಿ ನ ಉಪಲಕ್ಷೃತೇ, (ತರ್ಹಿ) 
ಸಾಮಾನ್ಯಂ (ಇತೃಲಂಕಾರಃ). ಉಪಮಾನ ಉಪಮೇಯಗಳಲ್ಲಿ; ನ ಪರಸ್ಪರ ಸಾದೃಶ್ಯದಿಂದಾಗಿ, 
ಎರಡರಲ್ಲಿ ವೈಶಿಷ್ಟ್ಯವೇ ಅಂದರೆ ವ್ಯಾವರ್ತಕಧರ್ಮವೇ ೇರದಿದ್ದಲ್ಲಿ ಅದು 
ಸಾಮಾನ್ಕಾಲಂಕಾರವಾಗುತ್ತದೆ. 


ಉದಾಹರಣೆ : 'ಪದ್ಮಾಕರಂ ಪ್ರವಿಷ್ಟಾನಾಂ ಸುಭ್ರುವಾಂ ಮುಖಂ ನ ಅಲಕ್ಷಿ' - 'ಪದ್ಮಗಳಿಂದ 
ತುಂಬಿರುವ ಸರೋವರವನ್ನು ಪ್ರವೇಶಿಸಿದ ಸುಂದರಿಯರ ಮುಖಗಳು ಗೋಚರವಾಗಲೇ ಇಲ್ಲ”, 
ಇಲ್ಲಿ ಸ್ತ್ರೀಯರ ಮುಖಗಳಿಗೂ (ಉಪಮೇಯ), ಪದ್ಮಗಳಿಗೂ (ಉಪಮಾನ) ಕಾಂತಿ ರೂಪ 
ಸಾಧಾರಣ್ಯವಿದ್ದು, ಮುಖಗಳು ವಿಶಿಷ್ಟವಾಗಿ ಗೋಚರವಾಗಲೇ ಇಲ್ಲ - ಎಂದು ಯಾವುದೇ 
ಮ್ಯವರ್ತಕಧರ್ಮ (ಬೇರ್ಪಡಿಸುವ ಧರ್ಮ) ಮುಖ - ಕಮಲಗಳಿಗೆ ಇರುವುದಿಲ್ಲವಾಗಿ ಇದು 
ಸಾಮಾನ್ಮಾಲಂಕಾರ. 


ಚಂದ್ರಾಲೋಕ 93 
೮೧, ೮೨. ಉನ್ಮೀಲಿತಾಲಂಕಾರ;, ವಿಶೇಷಕಾಲಂಕಾರಃ 
ಮೀಲಿತ - ಸಾಮಾನ್ಶಾಲಂಕಾರಗಳ ಪ್ರತಿದ್ವಂದ್ವಿ ಕ್ರಮವಾಗಿ ಉನ್ಮೀಲಿತ ಮತ್ತು 
ವಿಶೇಷಕಾಲಂಕಾರಗಳು. ಮೀಲಿತವಸ್ತುಗಳಲ್ಲಿ ಕಾರಣಾಂತರದಿಂದ ಭೇದವು ತೋರುವುದು 
ಉನ್ಮೀಲಿತಾಲಂಕಾರವಾದರೆ, ವಿಶೇಷತೆ ತೋರುವುದು ವಿಶೇಷಕಾಲಂಕಾರವಾಗುತ್ತದೆ. 


ಬೇದ ವೈಶೇಷ್ಠಯೋಃ ಸ್ಫೂರ್ತಾವನ್ಮೀಲಿತವಿಶೇಷಕೌ | 
ಹಿಮಾದ್ರಿಂ ತ್ವದ್ಯಶೋಮಗ್ನಂ ಸುರಾಃ ಶೀತೇನ ಜಾನತೇ ॥ ೧೪೭ ॥ 


'ಭೇದವೈಶೇಷ್ಯಯೋಃ ಸ್ಫೂರ್ತೌ ಉನ್ಮೀಲಿತವಿಶೇಷಕೌ(ಇತ್ಕಲಂಕಾರೌ ಭವತಃ). 'ಎರಡು 
ವಸ್ತುಗಳಲ್ಲಿ ಪರಸ್ಪರ ಭೇದವು ಕಾರಣಾಂತರದಿಂದ ತೋರಿದ್ದಾದರೆ ಅದು ಉನ್ಮೀಲಿತಾಲಂಕಾರ 
ವಾಗುತ್ತದೆ ಮತ್ತು ವಿಶೇಷತೆಯು ತೋರಿದ್ದಾದರೆ ಅದು ವಿಶೇಷಕಾಲಂಕಾರವಾಗುತ್ತದೆ" (ಹೀಗೆ 
ಈ ಎರಡೂ ಅಲಂಕಾರಗಳ ಲಕ್ಷಣವನ್ನು ಈ ಪೂರ್ವಾರ್ಧದಲ್ಲಿ ಹೇಳಲಾಗಿದೆ. ಉದಾಹರಣೆ 
ಯನ್ನು ಪ್ರತ್ಯೇಕ ಹೇಳಲಾಗುತ್ತಿದೆ). 
ಉನ್ಮೀಲಿತಕ್ಕೆ ಉದಾಹರಣೆ : "ಹೇ ರಾಜನ್‌ । ತೃದೃಶೋಮಗ್ಗಂ ಹಿಮಾದ್ರಿಂ ಸುರಾಃ ಶೀತೇನ 
ಜಾನತೇ., - 'ಎಲೈ ರಾಜನೇ! ನಿನ್ನ ಶುಭ್ರಕೀರ್ತಿಯಿಂದ ಮುಚ್ಚಿಹೋಗಿರುವ ಹಿಮಾಲಯವನ್ನು 
ದೇವತೆಗಳು ಶೀತಗುಣದಿಂದಾಗಿ ಗುರ್ತಿಸುತ್ತಾರೆ. ಇಲ್ಲಿ ಶುಬ್ರತೆ ಕೀರ್ತಿ - 
ಹಿಮಾದ್ರಿಗಳೆರಡರಲ್ಲಿದ್ದರೂ, ಶೀತಲತೆಯಿಂದಾಗಿ ಈ ಎರಡರಲ್ಲಿ ಭೇದವು ತೋರುತ್ತದೆ ಎಂದು 
ವರ್ಣಿತವಾಗಿರುವುದರಿಂದ, ಇದು ಉನ್ನೀಲಿತಾಲಂಕಾರ. 


ವಿಶೇಷಕಕ್ಕೆ ಉದಾಹರಣೆ -- 
ಲಕ್ಷಿತಾನ್ಯುದಿತೇ ಚಂದ್ರೇ ಪದ್ಮಾನಿ ಚ ಮುಖಾನಿ ಚ | 
'ಚಂದ್ರೇ ಉದಿತೇ (ಸತಿ) ಪದ್ಮಾನಿ ಚ ಮುಖಾನಿ ಚ ಲಕ್ಷಿತಾನಿ'. ಚಂದ್ರನು ಉದಯಿಸಲಾಗಿ 
ಪದ್ಮಗಳೂ, ಮುಖಗಳೂ ಸ್ಪಷ್ಟವಾಗಿ ಗೋಚರವಾದಪು - ಇಲ್ಲಿ ಸಾದೃಶ್ಶದಿಂದ ಪದ್ಮ- ಮುಖಗಳಲ್ಲಿ 
ವೈಶಿಷ್ಟ್ಯವನ್ನು ಕಂಡು ಹಿಡಿಯಲಾಗುತ್ತಿರಲಿಲ್ಲ. ಆದರೆ, ಚಂದ್ರೋದಯದ ಕಾರಣ, ಪದ್ಮಗಳು 
ಬಾಡಿಹೋಗಿ, ಮುಖಗಳು ಸ್ಪಷ್ಟವಾಗಿ ಗೋಚರಿಸಿದವು - ಎಂದು ವಿಶೇಷತೆಯನ್ನು 
ವರ್ಣಿಸಿರುವುದರಿಂದ ಇದು ವಿಶೇಷಕಾಲಂಕಾರ. &ಿ 


೮೩. ಗೂಢೋತ್ತರಾಲಂಕಾರ: (ತದ್ದೇದಾಃ) 


ಪ್ರಶ್ನೆಗೆ ತಕ್ಕ ಉತ್ತರ ಸ್ವಾಭಾವಿಕ. ಆದರೆ ಇಂತಹ ಉತ್ತರ ಗೂಢಾರ್ಥವನ್ನುಳ್ಳದ್ದಾಗಿದ್ದರೆ 
ಅದು ಗೂಢೋತ್ತರಾಲಂಕಾರವಾಗುತ್ತದೆ. ಹಾಗೆಯೆ, ಪ್ರಶ್ನೆಯೇ ಉತ್ತರರೂಪವಾಗಿದ್ದಲ್ಲಿ ಅದೂ 
ಸಹ ವಿಶಿಷ್ಟಚಮತ್ಕಾರವುಳ್ಳದ್ದಾಗಿ ಚಿತ್ರೋತ್ತರಾಲಂಕಾರವಾಗುತ್ತದೆ. 


94 ಚಂದ್ರಾಲೋಕ 
ಗೂಡೋತ್ತರಾಲಂಕಾರ: 


ಕಿಂಚಿದಾಕೂತಮಹಿತಂ ಸ್ಕಾದ್ಗೂಢೋತ್ತರಮುತ್ತರಮ್‌ ॥ ೧೪೮॥ 
ಯತ್ರಾಸೌ ವೇತಸಃ ಪಾಂಥ ತತ್ರೇಯಂ ಸುತಾರಾ ಸರಿತ್‌ | 


'ಕಿಂಚಿತ್‌ ಆಕೂತಮಹಿತಂ (ಯತ್‌) ಉತ್ತರಂ, (ತತ್‌) ಗೂಢೋತ್ತರಂ ಸ್ಯಾತ್‌". 'ಕೇಳುಗನು 
ಬೇರೆ ಆಶಯದಿಂದ ಪ್ರಶ್ನೆ ಕೇಳಿದಾಗ, ಉತ್ತರಿಸುವ ವ್ಯಕ್ತಿಯು ತನ್ನ ಆಶಯವನ್ನು ಗರ್ಭಿಕರಿಸಿ 
ಉತ್ತರಿಸುವುದು ಗೂಢೋತ್ತರಾಲಂಕಾರ. 
ಉದಾಹರಣೆ : ಈ ನದಿಯನ್ನು ಸುಲಭವಾಗಿ ದಾಟುವ ಮಾರ್ಗವಾವುದು ? ಎಂದು ಒಬ್ಬ 
ಪಥಿಕನು ಪ್ರಶ್ನಿಸಲಾಗಿ, ಅವನ ಸಂಗವನ್ನು ಬಯಸಿದ ಸ್ತ್ರೀಯೋರ್ವಳು ಹೀಗೆ ತನ್ನ ಅಭಿಪ್ರಾಯ 
ಗರ್ಭಿತ ರೀತಿಯಲ್ಲಿ ಉತ್ತರಿಸುವಳು'. 'ಹೇ ಪಾಂಥ | ಅಸೌ ವೇತಸಃ ಯತ್ರ (ವರ್ತತೇ) ತತ್ರ 
ಇಯಂ ಸರಿತ್‌ ಸುತರಾ (ವರ್ತತೇ). 'ಎಲೌ ಪಥಿಕನೇ । ಈ ಪೊದೆ ಇರುವ ಸ್ಥಳದಲ್ಲಿ ಈ 
ನದಿಯನ್ನು ಸುಲಭವಾಗಿ ದಾಟಬಹುದು. ಅಂದರೆ ಈ ಸ್ಥಳದಲ್ಲಿ ಜನ ಸಮ್ಮರ್ದವಿಲ್ಲ. ಅಂತಹ 
ಪೊದೆಯ ಸ್ಥಳದಲ್ಲಿ ಯಥೇಚ್ಛವಿಹಾರವು ಆಗುತ್ತದೆ - ಎಂಬ ಅರ್ಥಗರ್ಭಿತತ್ವವು ಉತ್ತರದಲ್ಲಿ 
ಅಡಗಿರುವುದರಿಂದ ಇದು ಗೂಢೋತ್ತರಾಲಂಕಾರ. 


ಚಿತ್ರೋತ್ತರಾಲಂಕಾರ: 
ಪ್ರಶ್ನೋತ್ತರಾಂತರಾಭಿನ್ನಮುತ್ತರಂ ಚಿತ್ರಮುತ್ತರಮ್‌ ॥ ೧೪೯ ॥ 


"ಪ್ರಶ್ನೋತ್ತರಾಂತರಾಭಿನ್ನಂ ಉತ್ತರಂ (ಯತ್‌) (ತತ್‌) ಚಿತ್ರಂ ಉತ್ತರಂ (ಇತ್ಯಲಂಕಾರ;)'. 
೧. ಪ್ರಶ್ನೆಗೆ ಅಭಿನ್ನವಾದ ಉತ್ತರ (ಪ್ರಶ್ನಾಭಿನ್ನಂ ಉತ್ತರಂ) ಮತ್ತು ೨. ಉತ್ತರಾಂತರಾ ಭಿನ್ನವಾದ 
ಉತ್ತರ (ಉತ್ತರಾಂತರಾಭನ್ನಂ ಉತ್ತರಂ) ಹೀಗೆ ಎರಡೂ ರೀತಿಯಲ್ಲಿ ಇದರ ಚಮತ್ಕಾರವುಂಟು. 
ಅಂದರೆ ಮೊದಲನೆಯದಾಗಿ ಪ್ರಶ್ನೆಗೆ ಅಭಿನ್ನವಾದ ಉತ್ತರ ಪ್ರಶ್ನೋತ್ತರ ಅರ್ಥಾತ್‌ ಪ್ರಶ್ನೆಯೇ 
ಉತ್ತರರೂಪವಾಗಿರುವುದು ಮೊದಲ ಚಮತ್ಕಾರ. ಎರಡನೆಯದಾಗಿ ಎರಡು ಅರ್ಥಗಳನ್ನು ಏಕಕಾಲಕ್ಕೆ 
ಕೊಡಬಹುದಾದ ಎರಡು ಪ್ರಶ್ನೆಗಳನ್ನು ಒಬ್ಬನು ಕೇಳಲಾಗಿ, ಆ ಎರಡೂ ಪ್ರಶ್ನೆಗಳಿಗೆ ನೈಪ್ರಣ್ಮದಿಂದ 
ಒಂದೇ ಉತ್ತರವನ್ನು (ಉತ್ತರಾಂತರಾಭಿನ್ನಂ ಉತ್ತರಂ) ಕೊಡುವುದೂ ಸಹ ಚಿತ್ರೋತ್ತರಾಲಂಕಾರ. 
'ಪ್ರಶ್ನಾಭಿನ್ನಂ ಉತ್ತರಂ" ಎಂಬುದಕ್ಕೆ ಉದಾಹರಣೆ : 'ಕೇ ದಾರಪೋಷಣರತಾಃ 7' 'ಯಾರು 
ಪತ್ನಿಯನ್ನು ಸಾಕುವಲ್ಲಿ ಆಸಕ್ತರು ?' ಇದು ಪ್ರಶ್ನೆ. ಇದಕ್ಕೆ ಉತ್ತರ 'ಕೇದಾರಪೋಷಣರತಾ: 
(ಅಭಂಗ) ಕೇದಾರ ಜಮೀನು, ಕ್ಷೇತ್ರ) ಯಾವನು ಕ್ಷೇತ್ರವನ್ನು ಪೋಷಣೆ ಅಂದರೆ ವರ್ಧನೆ 
ಮಾಡುದಲ್ಲಿ ಸಮರ್ಥನೋ, ಅವನೇ ದಾರಪೋಷಣರತ' - ಹೀಗೆ ಪ್ರಶ್ನೆಯೇ ಇಲ್ಲಿ 
ಉತ್ತರವಾಗಿರುವುದರಿಂದ ಮೊದಲನೆಯ ಚಿತ್ರೋತ್ತರಾಲಂಕಾರ. 


“ಉತ್ತರಾಂತರಾಭನ್ನಂ ಉತ್ತರಂ - ಎಂಬುದಕ್ಕೆ ಉದಾಹರಣೆ : 'ಕೇ ಖೇಟಾಃ ? ಕಿಂ ಚಲಂ? 


ಚಂದ್ರಾಲೋಕ 95 
ಎಂಬುದು ಪ್ರಶ್ನೆ. 'ಖೇ- ಆಕಾಶೇ ಅಟಂತಿ ಇತಿ ಖೇಟಾಸಿಕೇ ಖೇಟಾಃ - ಆಕಾಶದಲ್ಲಿ ಸಂಚರಿಸತಕ್ಕವು 
ಯಾವುವು.? ಹಾಗೆಯೇ ಎರಡನೆಯ ಪ್ರಶ್ನೆ 'ಚಲಂ ಕಿಂ - ಚಂಚಲವಾದುದು ಯಾವುದು. 
ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ 'ವಯಃ' ಮೊದಲ ಪ್ರಶ್ನೆಗೆ ಉತ್ತರ - 'ವಯಃ - 
ಪಕ್ಷಿಗಳು. ಎರಡನೆಯ ಪ್ರಶ್ನೆಗೆ ಉತ್ತರ 'ವಯಃ ೬ ವಯಸ್ಸು. 'ವಿಃವೀ ವಯಃ? ಇದು ಪಕ್ಷಿಯ 
ಪರವಾಗಿ ಶಬ್ದರೂಪ; ವಯಸ್ಸಿನ ಪರವಾಗಿ 'ವಯಸ್‌' ಶಬ್ದ, ಸಕಾರಾಂತನಪುಂಸಕಲಿಂಗ, ವಯಃ 
ವಯಸೀ ವಯಾಂಸಿ' ಇತ್ಕಾದಿ ಶಬ್ದರೂಪ. ಆದ್ದರಿಂದ ಇದು ಎರಡನೆಯ ಚಿತ್ರೋತ್ತರಾಲಂಕಾರ. 
ಪೂರ್ಣ ಉದಾಹರಣೆ - ` 


ಕೇದಾರಪೋಷಣರತಾಃ ಕೇ ಖೇಟಾಃ ಕಿಂ ಚಲಂ ವಯಃ | 


೮೪. ಸೂಕ್ಷ್ಮಾಲಂಕಾರಃ 


ಕೆಲವು ವ್ಯಕ್ತಿಗಳು ಇತರರಿಗೆ ತಿಳಿಯದಂತೆ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಆದರೆ, 
ಪರಸ್ಪರ ಅವರಿಬ್ಬರಲ್ಲಿಯೇ ಮಾರ್ಮಿಕಸಂಗತಿ ಅರ್ಥವಾಗಬೇಕು. ಈ ಅಭಿಪ್ರಾಯವನ್ನು 
ಸೂಚಿಸುವ ಸಲುವಾಗಿ ಓರ್ವ ವ್ಯಕ್ತಿಯು ಯಾವುದೇ ಮಾತನಾಡದೆ, ಕೇವಲ ಚೇಷ್ಟೆಯ ಮೂಲಕ 
ಅಭಿಪ್ರಾಯವನ್ನು ತಿಳಿಸುವುದು ಈ ಸೂಕ್ತಾಲಂಕಾರವಾಗುತ್ತದೆ. ಆದರೆ ಈ ಅಭಿಪ್ರಾಯ 
ಬೇರೆಯವರಿಗೆ, ಅಂದರೆ ಇವರಿಬ್ಬರನ್ನು ಹೊರತು ಬೇರೆಯವರಿಗೆ ತಿಳಿಯುವುದಿಲ್ಲ. 


ಸೂಕ್ಷ್ಮಂ ಪರಾಶಯಾಭಿಜ್ಛೇತರಸಾಕೂತಚೇಷ್ಟಿತಮ್‌ ॥೧೫೦॥ 
ಮಯಿ ಪಶ್ಯ ತಿ ಸಾ ಕೇಶೈಃ ಸೀಮಂತಮಣಿಮಾವೃಣೋತ್‌ ॥ 
'ಪರಾಶಯಾಭಿಜ್ಞೇತರಸಾಕೂತಚೇಪ್ಪಿತಂ ಸೂಕ್ಷ್ಮಮ್‌ (ಇತ್ಕಲಂಕಾರಃ). "ಓರ್ವ ವ್ಯಕ್ತಿಯ 
ಅಭಿಪ್ರಾಯವನ್ನು ಅರಿತ ಮತ್ತೊಬ್ಬ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಯಾವುದಾದರೊಂದು 
ಚೇಷ್ಟೆ (ಅಂಗಾದಿ ಅಭಿನಯ) ಯ ಮುಖಾಂತರ ಸೂಚಿಸುವುದು ಸೂಕ್ಷ್ಮಾಲಂಕಾರವೆನಿಸುತ್ತದೆ'. 
ಉದಾಹರಣೆ : 'ಮಯಿ ಪಶೃತಿ (ಸತಿ) ಸಾ ಕೇಶೈ: ಸೀಮಂತಮಣಿಂ ಆವೃಣೋತ್‌'. 'ನಾನು 
ಅವಳನ್ನು ನೋಡಲಾಗಿ, ಅವಳು ತನ್ನಕೇಶಗಳಿಂದ ಸೀಮಂತಮಣಿಯನ್ನು (ಬೈತಲೆಯ ಬಟ್ಟನ್ನು) 
ಮುಚ್ಚಿಕೊಂಡಳು". ಅಂದರೆ ಸಂಕೇತಸಮಯವಾವುದೆಂದು ಪ್ರಶ್ನಿಸುವ ಸಲುವಾಗಿ ಪ್ರಿಯಕರನು 
ನಾಯಕಿಗೆ ಕಾಣಿಸಿಕೊಂಡನು. ಅಲ್ಲೆಲ್ಲ ಅತ್ತೆ- ಮಾವಂದಿರು ಮೊದಲಾದವರ ಎದುರಲ್ಲಿ ಏನನ್ನೂ 
ಹೇಳುವಂತಿಲ್ಲವಾದ್ದರಿಂದ, ತನ್ನ ಬೈತಲೆಯ ಬಟ್ಟನ್ನು ತನ್ನ ಕೂದಲುಗಳಿಂದ ಅವಳು ಮುಚ್ಚುವುದರ 
ಮುಖಾಂತರ, ನಮ್ಮ ಸಂಕೇತಸಮಯವು ಸೂರ್ಯನು ಮುಳುಗಿದ ಬಳಿಕ ಎಂಬ ತನ್ನ ಅಭಿಪ್ರಾಯವನ್ನು 
ಹೀಗೆ ತನ್ನ ಚೇಷ್ಟೆಯ ಮುಖಾಂತರ ಸೂಚಿಸಿರುವುದರಿಂದ ಇದು ಸೂಕ್ಷ್ಮಾಲಂಕಾರ. 
೮೫. ಪಿಹಿತಾಲಂಕಾರ: 


ಬೇರೆಯವರ ಮನಸ್ಸಿನ ಇಂಗಿತವನ್ನು ಅರಿತು, ಓರ್ವ ವೃಕ್ತಿಯು ಅದಕ್ಕನುಸಾರವಾಗಿ 
ವರ್ತಿಸುವುದೂ ಸಹ ಒಂದು ಚಮತ್ಕಾರವಿಶೇಷವಾಗಿ, ಪಿಹಿತಾಲಂಕಾರವೆನಿಸುತ್ತದೆ. 


96 ಚಂದ್ರಾಲೋಕ 


ಪಿಹಿತಂ ಪರವೃತ್ತಾಂತಜ್ಞಾತುಃ ಸಾಕೂತಚೇಷ್ಪಿತಮ್‌ ॥ ೧೫೧॥ 
ಪ್ರಿಯೇ ಗೃಹಾಗತೇ ಪ್ರಾತಃ ಕಾಂತಾ ತಲ್ಪಮಕಲ್ಪಯತ್‌ 


'ಪರವೃತ್ತಾಂತಜ್ಞಾತುಃ ಸಾಕೂತಚೇಪ್ಪಿತಂ ಪಿಹಿತಂ (ಇತ್ಯಲಂಕಾರ: ಭವತಿ), 'ಪರರವೃತ್ತಾಂತ 
ವನ್ನು ಅಂದರೆ ಮನಸ್ಸಿನ ಇಂಗಿತವನ್ನು ಅರಿತ ವ್ಯಕ್ತಿಯು, ಅದಕ್ಕನುಸಾರವಾಗಿ ಆಚರಿಸುವುದು 
ಪಿಹಿತಾಲಂಕಾರ. 


ಉದಾಹರಣೆ: ಪ್ರಾತಃ ಪ್ರಿಯೇ ಗೃಹಾಗತೇ (ಸತಿ)ಕಾಂತಾ ತಲ್ಪಂ ಅಕಲ್ಪಯತ್‌, ಬೆಳಿಗ್ಗೆ ಪ್ರಿಯನು 
ಮನೆಗೆ ಬರಲಾಗಿ, ಕಾಂತೆಯು ಅವನು ಮಲಗಲು ತಲ್ಪ ವನ್ನು ಸಿದ್ಧಪಡಿಸಿದಳು'; ಅಂದರೆ, 

'ರಾತ್ರಿಪೂರ್ತ ಇವನು ಸಪತ್ನಿಯ ಸವತಿಯ) ಗೃಹದಲ್ಲಿ ಇದ್ದು ನಿದ್ದೆಗೆಟ್ಟವನಾಗಿದ್ದಾನೆ. ಈಗ 
ಈತನಿಗೆ ನಿದ್ರೆಯ ಅವಶ್ಯಕತೆ ಇದೆ” ಎಂದು ತಿಳಿದ ಕಾಂತೆಯು ಅದಕ ೈನುಸಾರವಾಗಿ, ಮಾತಿನಿಂದ 
ಏನನ್ನೂ ಹೇಳದೆ, ಹಾಸಿಗೆ ಸಿದ್ದಪಡಿಸುವುದರ ಮುಖಾಂತರ ಅವನ ಅಭಿಪ್ರಾಯಕ್ಕೆ ಅನುಸಾರವಾಗಿ 
ಆಚರಿಸಿದಂತೆ ಇಲ್ಲಿ ವರ್ಣನೆ ಇರುವುದರಿಂದ ಇದು ಪಿಹಿತಾಲಂಕಾರ. 


೬. ವ್ಯಾಜೋಕ್ತ ಕಲ೦ಕಾರಃ 


ಒಂದು ನೈಜ ಘಟನೆ ನಡೆದಿರುತ್ತದೆ. ಅದನ್ನು ಬೇರೊಂದು ವ್ಯಕ್ತಿ ಗಮನಿಸಿರುತ್ತದೆ. ಆದರೆ, 
ಆ ಸತ್ಯಹೇತುವನ್ನು ಮರೆಮಾಚಿ, ಆಗಿರುವ ಕಾರ್ಯಕ್ಕೆ ಬೇರೊಂದು ಕಾರಣವನ್ನು ಹೇಳಿ ಸತ್ಯತ್ವವನ್ನು 
ಗೋಪನಮಾಡುವುದು ಮರ ಮಾಚುವುದು) ವ್ಯಾಜೋಕ್ತ ಕ್ರಲಂಕಾರವಾಗುತ್ತದೆ. ಇಲ್ಲಿ ಆಕಾರಗೋಪನ 

- ಎಂದರೆ ತನ್ನಲ್ಲಿ ನೈಜನಿಮಿತ್ತದಿಂದ ಆಗಿರುವ ಕಾರ್ಯವನ್ನು ಕಾರಣಾಂತರವನ್ನು ಹೇಳಿ 
ಸಮರ್ಥಿಸುವುದು ಎಂದರ್ಥ. 


ವ್ಯಾಜೋಕ್ತಿರನ್ನ ೈಹೇತೂಕ್ತಾ ಎ ಯದಾಕಾರಸ್ಯ ಗೋಪನಮ್‌ ॥ ೧೫೨ I 
ಸಖಿ ಪಶ್ರ | ಗೃಹಾರಾಮಪರಾಗೈರಸ್ಕಿ ಧೂಸರಾ | 


“ಅನ್ಯ [ಹೇತೂಕ್ತ್ವಾ ಆಕಾರಸ್ಯ ಗೋಪನಂ ಇತಿ ಯತ್‌ (ಸಾ) ವ್ಯಾಜೋಕ್ತೀ. 'ಬೇರೊಂದು 
ಕಾರಣವನ್ನು ಹೇಳಿ, ತನ್ನ ಆಕಾರವನ್ನು ಗೋಪನ ಮಾಡಿಕೊಳ್ಳುವುದು ವ್ಯಾಜೋಕ್ತ ಕ್ರೃಲಂಕಾರ'. 


ಉದಾಹರಣ: ಚೌರ್ಯರತಿಕಾಲದಲ್ಲಿ ಭೂಮಿಯ ಮೇಲೆ ಹೊರಳಾಡಿದು ದರಿಂದ ಶರೀರದಲ್ಲಿ 
ಧೂಲಿ ಕಚ್ಚಿಕೊಂಡಿತ್ತು. ಇದು ಸಖಿಗೆ ತಿಳಿಯಬಾರದೆಂದು ಬಯಸಿದ ಓರ್ವಳು ತನ್ನ 
ಆಕಾರವನ್ನು ಗೋಪನಮಾಡಿಕೊಳ್ಳುವ ಸಲುವಾಗಿ ಹೀಗೆ ಹೇಳುತ್ತ ಶ್ರಿರುವುದು - 'ಹೇ ಸಖಿ! 
ಗೃಹಾರಾಮಪರಾಗ್ಗೆಃ ಧೂಸರಾಸ್ಮ್ರಿ, ಪಶ್ಯ. 'ಎಲೌ ಸಖಿಯೇ ಕೈತೋಟದ ಮರಗಳಿಂದ ಬಿದ್ದಿರುವ 
ಪರಾಗದ ಧೂಳಿಯಿಂದ ನಾನು ಧೂಸರವರ್ಣವಳ್ಳ ವಳಾಗಿದ್ದೇನೆ, ನೋಡು". ಇಲ್ಲಿ ಚೌರೃಕೃತ 
ಸುರತಹೇತುಕವಾದ ತನ್ನ ಶರೀರದ ವೈವರ್ಣ್ಣವ ನ್ನು, ಗೃಹಾರಾಮದಲ್ಲಿ ವಿಹಾರಮಾಡಿದ್ದರಿಂದ 
ಪುಷ್ಪಪರಾಗ ತನ್ನ ಮೈ ಮೇಲ ಬಿದ್ದು ಹೀಗಾಗಿದೆ. ಎಂದು ಹೇತ್ವಂತರವನ್ನು ಕಲ್ಪಿಸಿ ಆಚ್ಛಾದನೆ 
ಮಾಡಿರುವುದರಿಂದ ಇದು ಮ್ಯಜೋಕ್ತ್ಯಲಂಕಾರ. 


ಚಂದ್ರಾಲೋಕ 97 


೮೭. ಗೂಢಡೋಕ್ತ್ಯಲಂಕಾರಃ 


ಓರ್ವ ವ್ಯಕ್ತಿಯನ್ನು ಕುರಿತು, ಒಂದು ವಿಷಯವನ್ನು ಹೇಳುವ ಸಂದರ್ಭದಲ್ಲಿ ಗೋಪನೀಯ 
ವಿಷಯವು ಬೇರೆಯವರಿಗೆ ತಿಳಿಯಬಾರದೆಂಬ ಉದ್ದೇಶದಿಂದ ಮತ್ತು ಕೇವಲ ಆ ವ್ಯಕ್ತಿಗೆ ಮಾತ್ರವೇ 
ತಿಳಿಯಬೇಕಾಗಿರುವುದರಿಂದ, ಒಂದು ಅಪ್ರಕೃತ ವ್ಯಕ್ತಿಯನ್ನು ಉದ್ದೇಶಿಸಿ, ಶ್ಲೇಪಭಂಗಿಯನ್ನನುಸರಿಸಿ 
ಕರ್ತವ್ಯವನ್ನು ತಿಳಿಸುವುದು ಗೂಢಡೋಕ್ತಲಂಕಾರವಾಗುತ್ತದೆ. 


ಗೂಢೋಕ್ತಿರನ್ಯೋದ್ದೇಶ್ಯಾ ಗೀರ್ಯದನ್ಯಂ ಪ್ರತಿ ಕಥೃತೇ ॥೧೫೩॥ 
ವೃಷಾಪೇಹಿ ಪರಕ್ಷೇತ್ರಾದಾಯಾತಿ ಕ್ಷೇತ್ರಪಾಲಕಃ | 


'ಅನ್ಯೋದ್ದೇಶ್ಯಾ ಗೀ: ಅನ್ಯಂ ಪ್ರತಿ ಕಥೃತೇ (ಇತಿ)ಯತ್‌ (ಸಾ) ಗೂಢೋಕ್ತಿಃ (ಇತಿ 
ಅಲಂಕಾರ). 'ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳುವ ಯಾವ ಮಾತಿದೆಯೋ, ಆ ಮಾತನ್ನು 
ಅಪ್ರಕೃತ ಬೇರೆ ವ್ಯಕ್ತಿಯನ್ನು ಉದ್ದೇಶಿಸಿ ಹೇಳಿದಂತೆ ವರ್ಣಿಸುವುದು ಗೂಢೋಕ್ತಲಂಕಾರ. 
ಉದಾಹರಣೆ : ಒಬ್ಬ ಕಾಮುಕನು ಪರಸ್ತ್ರೀಯನ್ನು ಅನುಭವಿಸುತ್ತಿರುವ ಸಂದರ್ಭದಲ್ಲಿಯೇ 
ಆಕೆಯ ಪತಿಯು ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಸಖಿಯೋರ್ವಳು ವಿಟಪುರುಷನಿಗೆ 
ಹೇಳುತ್ತಿರುವ ಮಾತು. ಆದರೆ, ಈ ಮಾತು ಅಪ್ರಕೃತ ವೃಷಭವನ್ನು ಉದ್ದೇಶಿಸಿ ಹೇಳಿದಂತಿರುತ್ತದೆ. 
'ಹೇ ವೃಷ । ಪರ ಕ್ಷೇತ್ರಾತ್‌ ಅಪೇಹಿ, (ಯತಃ) ಕ್ಷೇತ್ರಹಾಲಕಃ ಆಯಾತಿ'. 'ಎಲೈ ವೃಷಭವೇ । 
(ಎಲೈ ವಿಟನೇ।) ಪರರ ಕ್ಷೇತ್ರವನ್ನು ಬಿಟ್ಟು ಹೊರಹೋಗು (ಪರಕಳತ್ರವನ್ನು ಬಿಟ್ಟು ಹೊರಟು 
ಹೋಗು) (ಏಕೆಂದರೆ) ಕ್ಷೇತ್ರಪಾಲಕನು (ಈ ಕಳತ್ರಸ್ವಾಮಿಯು) ಬರುತ್ತಿರುವನು'. ಇಲ್ಲಿ 
ಶ್ಲೇಷಭಂಗಿಯಿಂದ, ಕಾಮುಕನು ಈ ಗೂಢಾರ್ಥವನ್ನು ತಿಳಿಯಲಿ- ಎಂದು ನೇರವಾಗಿ ಅವನನ್ನು 
ಉದ್ದೇಶಿಸಿ ಹೇಳದೆ, ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಅಪ್ರಸ್ತುತ ವೃಷಭವನ್ನು ಉದ್ದೇಶಿಸಿ 
ಹೇಳುವಂತೆ ಇಲ್ಲಿ ವರ್ಣನೆ ಇರುವುದರಿಂದ, ಇದು ಗೂಢೋಕ್ತ್ಯಲಂಕಾರ. 


೮೮. ವಿವೃತೋಕ್ತ್ಯಲಂಕಾರಃ 


ಗೂಢೋಕ್ತಲಂಕಾರದಲ್ಲಿರುವಂತೆ ವಿಷಯವನ್ನು ಶ್ಲೇಷಭಂಗಿಯಿಂದ ಗೋಪನಮಾಡ 
ಬೇಕಾಗಿದ್ದರೂ, ಆ ಅರ್ಥವನ್ನು ಕವಿಯೇ ತನ್ನ ಮಾತಿನ ಮುಖಾಂತರ ಸೂಚಿಸಿದ್ದಾದರೆ, ಅದು 
ವಿವೃತೋಕ್ಸಲಂಕಾರವಾಗುತ್ತದೆ. 
ವಿವೃತೋಕ್ತಿಃ ಶ್ಲಿಷ್ಟಗುಪ್ತಂ ಕವಿನಾಂ5ವಿಷ್ಟೃತಂ ಯದಿ ॥ ೧೫೪ ॥ 
ವೃಷಾತಪೇಹಿ ಪರಶ್ಷೇತ್ರಾದಿತಿ ವಕ್ತಿ ಸ ಸೂಚನಮ್‌ | 
'ಶ್ಲಿಪ್ಪಗುಪ್ತಂ ಕವಿನಾ ಯದಿ ಆವಿಪ್ಪತಂ (ಭವತಿ) (ತದಾ) ವಿವೃತೋಕ್ತಿಃ (ಇತಿ ಅಲಂಕಾರ;). 


'ಶ್ಲೇಷಮೂಲಕವಾಗಿ ನಿಗೂಹನಯೋಗ್ಯವಾದ ಅರ್ಥವನ್ನು ಕವಿಯೇ ತನ್ನ ಮಾತಿನ 
ಮುಖಾಂತರವೇ ಆವಿಷ್ಕಾರ ಮಾಡಿದ್ದಾದರೆ ಅದು ವಿವೃತೋಕ್ತಲಂಕಾರ. 


98 ಚಂದ್ರಾಲೋಕ 


ಉದಾಹರಣೆ : ಪ್ರಸಂಗ ಹಿಂದಿನಂತೆಯೇ ಎಂದು ತಿಳಿಯಬೇಕು. - 'ಹೇ ವೃಷ । ಪರಕ್ಷೇತ್ರಾತ್‌ 
ಅಪೇಹಿ - ಇತಿ ಸಃ ಸೂಚನಂ ವಕ್ತಿ'. 'ಎಲ್ಕೆ ವೃಷಭವೇ । ಬೇರೆಯವರ ಹೊಲದಿಂದ ದೂರ 
ಹೋಗು - ಎಂದು ಅವನು ಸೂಚನೆಯನ್ನು ನೀಡುತ್ತಾನೆ. ಇಲ್ಲಿ ಶ್ಲೇಷಮೂಲಕ ಗುಪ್ತವಾಗಿರ 
ಬೇಕಾದ ಅರ್ಥವನ್ನು (ಎಲೈ ವಿಟನೇ । ಹೊರಟುಹೋಗು, ಕ್ಷೇತ್ರಪಾಲಕನು ಬರುತ್ತಿರುವನು 
ಎಂಬ ಅರ್ಥವನ್ನು) ಕವಿಯೇ 'ಸೂಚನಂ ವಕ್ತಿ' ಎಂದು ಆ ಅಭಿಪ್ರಾಯವನ್ನು ಸೂಚನಂ ವಕ್ತಿ 
ಎಂಬ ಪದದ ಮುಖಾಂತರವೇ ಆವಿಷ್ಯರಣಗೊಳಿಸಿರುವುದರಿಂದ ಇದು ವಿವೃತೋಕ್ತಲಂಕಾರ. 


೮೯. ಯುಕ್ತ್ಯಲಂಕಾರಃ 


ತನ್ನ ಮರ್ಮಸಂಗತಿಯನ್ನು ಗೋಪನಮಾಡಿಕೊಳ್ಳುವ ಸಲುವಾಗಿ ಬೇರೆಯವರಿಗೆ ಆ ಆಂತರ್ಯ 
ತಿಳಿಯಬಾರದೆಂದು ಒಂದು ನಿರ್ದಿಷ್ಟ ಕ್ರಿಯೆಯ ಮುಖಾಂತರ ಮರ್ಮಗೋಪನ ಮಾಡಿಕೊಂಡಂತೆ 
ಮಾಡುವ ವರ್ಣನೆ ಯುಕ್ತಲಂಕಾರವಾಗುತ್ತದೆ. 


ಯುಕ್ತಿ: ಪರಾತಿಸಂಧಾನಂ ಕ್ರಿಯಯಾ ಮರ್ಮಗುಪ್ತಯೇ ॥ ೧೫೫ ॥ 
ತ್ವಾಮಾಲಿಖಂತೀ ದೃಷ್ಟ್ವಾನ್ಕಾಂ ಧನುಃ ಪೌಪ್ಪಂ ಕರೇ ಲಿಖತ್‌ | 


'ಮರ್ಮಗುಪ್ತಯೇಕ್ರಿಯಯಾ ಪರಾತಿಸಂಧಾನಂ ಯುಕ್ತಿ:(ಇತಿ ಅಲಂಕಾರ: ಭವತಿ). ತನ್ನ 
ರಹಸ್ಕವನ್ನು ಮರೆ ಮಾಚಿಕೊಳ್ಳುವ ಒಂದು ಕ್ರಿಯೆಯ ನಪದಿಂದ ಬೇರೆಯವರಿಗೆ ತಿಳಿಯದಂತೆ 
ಮಾಡುವುದು ಯುಕ್ತಿ' ಎಂಬ ಅಲಂಕಾರವಾಗುತ್ತದೆ. 


ಉದಾಹರಣೆ : ವಿರಹಾತುರಳಾದ ನಾಯಿಕೆಯನ್ನು ಉಪೇಕ್ಷೆಮಾಡಿರುವ ನಾಯಕನ ಬಳಿ ಆ 
ನಾಯಿಕೆಯ ಸಖಿಯು ಹೇಳುತ್ತಿರುವ ಮಾತಿದು. - 'ಹೇ (ನಾಯಕ) | (ತ್ವತ್ತಿಯಾ) ತ್ವಾಂ ಆಲಿಖಂತೀ 
(ಸತೀ) ಅನ್ಯಾಂ ದೃಷ್ಟ್ವಾ ಕರೇ ಪೌಪ್ಪಂ ಧನು: ಅಲಿಖತ್‌" 'ಎಲೌ ನಾಯಕನೇ ನಿನ್ನ ಪ್ರಿಯೆಯು 
ನಿನ್ನ ವಿರಹದಿಂದ ತಪ್ಪಳಾಗಿ ವಿನೋದಕ್ಕಾಗಿ ನಿನ್ನ ಚಿತ್ರವನ್ನು ಬರೆಯುತ್ತಿರಲು, ಆಗ ಬೇರೊಬ್ಬ 
ಸ್ತ್ರೀಯು ಅಲ್ಲಿಗೆ ಬಂದಿದ್ದರಿಂದ, ತನ್ನ ಆಂತರಿಕ ಸಂಗತಿ ಅವಳಿಗೆ ತಿಳಿಯ ಬಾರದೆಂದು, ಕೈಯಲ್ಲಿ 
ಹೂವಿನ ಧನುಸ್ಸನ್ನು ಬರೆದಳು. ಅಂದರೆ, ತಾನು ಬರೆಯುತ್ತಿರುವುದು ನಾಯಕನ ಚಿತ್ರವಲ್ಲ, 
ಮನ್ಮಥನ ಚಿತ್ರ ಎಂದು ಸೂಚಿಸುವ ಸಲುವಾಗಿ ಹೀಗೆ ಮಾಡಿದಳು ಎಂದು ತಾತ್ಪರ್ಯ. ಇಲ್ಲಿ 
ನಾಯಕನ ವಿಷಯಕವಾದ ತನ್ನ ರಹಸ್ಯವನ್ನು ಮರಮಾಚಕೊಳ್ಳುವ ಸಲುವಾಗಿ ಪುಪ್ಪಧನುಸ್ಸನ್ನು 
ಬರೆಯುವ ಕ್ರಿಯೆಯ ಮುಖಾಂತರ ಅನ್ಕಸ್ತ್ರೀಗೆ ವಂಚನೆ (ಅತಿಸಂಧಾನ) ಮಾಡಿದಂತೆ ವರ್ಣನೆ 
ಇರುವುದರಿಂದ ಇದು ಯುಕ ಕೃಲಂಕಾರ. 


೯೦. ಲೋಕೋಕ್ರ್ಯಲಂಕಾರಃ 


ಲೋಕದಲ್ಲಿ ಪ್ರಸಿದ್ಧವಾಗಿರುವ ಗಾದೆಯ ಮಾತುಗಳನ್ನೇ ಕಾವ್ಯದಲ್ಲಿ ಬಳಸಿಕೊಂಡು ಮಾಡುವ 


ವರ್ಣನೆಯೂ ಸಹ ಒಂದು ರೀತಿಯ ಚಮತ್ಕಾರ ವಿಶೇಷವಪ್ಟೆ | ಇದನ್ನು 'ಲೋಕೋಕ್ತಿ` 
ಎನ್ನಲಾಗುತ್ತದೆ. 


ಚಂದ್ರಾಲೋಕ 99 


ಲೋಶಕಪ್ರವಾದಾನುಕೃತಿರ್ಲೋಕೋಕ್ತಿ! ರಿತಿ ಕಥೃತೇ .. ॥ ೧೫೬ ॥ 
ಸಹಸ್ವ ಕತಿಚಿನ್ಮಾಸಾನ್‌ ಮೀಲಯಿತ್ವಾ ವಿಲೋಚನೇ | 


'ಲೋಕಪ್ರವಾದಾನುಕೃತಿ: ಲೋಕೋಕ್ತಿ: ಇತಿ ಕಥ್ಫತೇ. 'ಲೋಕದಲ್ಲಿ ಪ್ರಸಿದ್ಧವಾಗಿರುವ 
ಗಾದೆಯಂತಹ ಮಾತುಗಳ ಅನುಕರಣವು ಲೋಕೋಕ್ತಿ ಎಂಬ ಅಲಂಕಾರವಾಗುತ್ತದೆ. 
ಉದಾಹರಣೆ: ಪರಸ್ಮಳಕ್ಕೆ ಬಹಳ ದಿವಸಗಳ ಹಿಂದೆ ಹೋಗಿದ್ದು ಇನ್ನೂ ಹಿಂತಿರುಗದೇ ಇರುವ 
ನಾಯಕನ ಪತ್ನಿ ವಿರಹಪೀಡಿತಳಾಗಿರಲು, ಅವಳ ಸಖಿಯು .ಅವಳನ್ನು ಹೀಗೆ ಸಮಾಧಾನ 
ಮಾಡುತ್ತಿರುವುದು.' (ಹೇ ಸಖಿ!) ವಿಲೋಚನೇ ಮೀಲಯಿತ್ತಾ ಕತಿಚಿತ್‌ ಮಾಸಾನ್‌ ಸಹಸ್ವ' - 
'ಎಲೌ ಸಖಿಯೇ । ಕಣ್ಣು ಮುಚ್ಚಿಕೊಂಡು ಇನ್ನು ಕೆಲವೇ ತಿಂಗಳು ಸಹಿಸಿಕೋ (ಅಷ್ಟರಲ್ಲಿ 
ನಾಯಕನು ತಪ್ಪದೆ ಹಿಂತಿರುಗುತ್ತಾನೆ (ಎಂದು ತಾತ್ಪರೈ?. 'ಮೀಲಯಿತ್ರಾ ವಿಲೋಚನೇ' ಎನ್ನುವುದು 
ಒಂದು ಲೋಕೋಕ್ತಿ. ಇದನ್ನು ಇಲ್ಲಿ ಅನುಕರಿಸಿ ವರ್ಣಿಸಿರುವುದರಿಂದ ಇದು ಲೋಕೋಕ್ಷ್ಯಲಂಕಾರ. 


೯೧. ಛೇಕೋಕ್ತ್ಯಲಂಕಾರಃ 


ಇದೇ ರೀತಿಯ ಲೋಕೋಕ್ತಿಯನ್ನೇ ಬೇರೊಂದು ಅರ್ಥಗರ್ಭಿತವಾದ ವಾಕ್ಕವಾಗಿ 
ಯೋಜಿಸಿಕೊಂಡರೆ ಅದು ಛೇಕೋಕ್ತ್ಯಲಂಕಾರ. 


ಛೇಕೋಕ್ತಿರ್ಯತ್ರ ಲೋಕೋಕ್ತಿ: ಸ್ಕಾದರ್ಥಾ೦ತರಗರ್ಭಿತಾ ॥ ೧೫೭॥ 
ಭುಜಂಗ ಏವ ಜಾನೀತೇ ಭುಜಂಗಚರಣಂ ಸಖೇ | 


'ಯತ್ರ ಲೋಕೋಕ್ತಿ: ಅರ್ಥಾ೦ತರಗರ್ಭಿತಾ ಸ್ಕಾತ್‌ (ಸಾ) ಛೇಕೋಕ್ತಿ: (ಇತೃಲಂಕಾರ: 
ಭವತಿ).' 'ಎಲ್ಲಿ ಲೋಕೋಕ್ತಿಯೇ ಬೇರೊಂದು ಅರ್ಥವನ್ನು ಹೊಂದಿರುವಂತೆ ವರ್ಣಿತವಾದರೆ 
ಅದು ಛೇಕೋಕ್ತಿ ಎಂಬ ಅಲಂಕಾರವಾಗುತ್ತದೆ. 
ಉದಾಹರಣೆ : ಒಬ್ಬ ವ್ಯಕ್ತಿಯ ವಿಚಾರವಾಗಿ ಬೇರೊಬ್ಬನು ಪ್ರಶ್ನೆ ಮಾಡಿದಾಗ, ಆತನ 
ವಿಷಯವನ್ನು ತಾನು ತಿಳಿದಿದ್ದರೂ ತಿಳಿಯದವನಂತೆ ನಟಿಸಿ, ಪಕ್ಕದಲ್ಲಿರುವ ಮತ್ತೊಬ್ಬ ಅವನ 
ಮಿತ್ರನು ಈತನ ವಿಷಯವನ್ನು ಬಲ್ಲವನು ಎಂದು ಹೇಳುವ ನೆಪದಲ್ಲಿ ಈ ಮಾತನ್ನು 
ಎರಡನೆಯವನು ಹೇಳುತ್ತಿರುವುದು - "ಹೇ ಸಖೇ.! ಭುಜಂಗ: ಏವ ಭುಜಂಗಚರಣಂ ಜಾನೀತೆ'. 
'ಎಲೈ ಮಿತ್ರನೇ। ಸರ್ಪವು ಮಾತ್ರವೇ ಸರ್ಪದ ಹೆಜ್ಜೆಯನ್ನು ತಿಳಿದಿರುತ್ತದೆ. ಇಲ್ಲಿ ಭುಜಂಗಪದಕ್ಕೆ 
ಶ್ಲೇಷದಿಂದ 'ವಿಟ' ಎಂಬ ಅರ್ಥವೂ ಇರುವುದರಿಂದ, ವಿಟನ ಜಾಡನ್ನು ವಿಟನು ಮಾತ್ರವೇ 
ಬಲ್ಲ ಎಂಬ ಬೇರೊಂದು ಅರ್ಥವು ಈ ಲೋಕೋಕ್ತಿಯಲ್ಲಿ ಅಡಗಿರುವುರಿಂದ ಇದು 
ಛೇಕೋಕ್ಷ್ಯಲಂಕಾರ. 


೯೨. ವಕ್ರೋಕ್ಸೃಲಂಕಾರ: 


ಶ್ಲೇಷದ ಮೂಲಕ ಅಥವಾ ಕಾಕುವಿನ ಮೂಲಕ ಬೇರೊಂದು ಲರ್ಥವು ತೋರುವುದಾದರೆ 
ಅದು ವಕ್ರೋಕ್ರ್ಯಲಂಕಾರ. ಈ ಅಲಂಕಾರವು ಶಬ್ದಾಲಂಕಾರದಲ್ಲಿಯೂ ಪರಿಗಣಿತವಾಗಿದೆ. 


100 ಚಂದ್ರಾಲೋಕ 


ಅರ್ಥಾಲಂಕಾರದಲ್ಲಿಯೂ ಪರಿಗಣಿತವಾಗಿದೆ. 'ಕಾಕು' ವೆಂದರೆ 'ಕಾಕುಜ್ತ್ರಿಯಾಂ ವಿಕಾರೋ ಯ: 
ಶೋಕಭೀತೃಾದಿಭಿರ್ಧ್ವನೇ ಎಂಬ ಅಮರ ಕೋಶದ ವಾಕ್ಕದಂತೆ 'ಸ್ವರದ ವಿಕಾರ. ನೀನು 
ಹೋಗುವುದಿಲ್ಲವೇನು? ಎಂಬಲ್ಲಿ ಪ್ರಶ್ನೆಯಾದರೆ, ನಾನು ಈ ಕಾರ್ಯವನ್ನು ಮಾಡಲಾರೆನೇನು? 
ಎಂಬುದು ಕಾಕು. ಇಲ್ಲಿ ಕಾರ್ಯವನ್ನು ಮಾಡಿಯೇ ಮಾಡುತ್ತೇನೆ ಎಂಬ ಅರ್ಥ ಗರ್ಭಿತವಾಗಿರುತ್ತದೆ. 
ಇತ್ಮಾದಿ. ವಕ್ರೋಕ್ತಿಯು ೧. ಶ್ಲೇಷಮೂಲಕ ೨. (ಕಾಕ್ವಾಕ್ಸಿಪ್ತ) ಕಾಕುಮೂಲಕ ಎಂದು ಎರಡು 
ವಿಧವಾಗುತ್ತದೆ. 

ವಕ್ರೋಕ್ತಿ: ಶ್ಲೇಷಕಾಕುಭ್ಯಾಮಪರಾರ್ಥಪ್ರಕಲ್ಪನಮ್‌ || ೧೫೮ ॥ 

ಮುಂಚ ಮಾನಂ ದಿನಂ ಪ್ರಾಪ್ತಂ ನೇಹ ಹರಾಂತಿಕೇ | 


'ಶ್ಲೇಷಕಾಕುಭ್ಳಾಂ ಅಪರಾರ್ಥಪ್ರಕಲ್ಪನಂ ವಕ್ರೋಕ್ತಿ: (ಇತ್ಯಲಂಕಾರಃ). 'ಶ್ಲೇಷ 
ಅಥವಾ ಕಾಕುವಿನ ಮುಖಾಂತರ ಬೇರೊಂದು ಅರ್ಥವು ಪ್ರತೀತವಾಗುವುದಾದರೆ ಅದು 
ವಕ್ರೋಕ್ಸ್ಯಲಂಕಾರವಾಗುತ್ತದೆ. 


ಉದಾಹರಣೆ : ನಾಯಕನು ಅನ್ಯಸ್ತ್ರೀಸಂಗದಿಂದ ನಾಯಿಕೆಗೆ ಕೋಪವನ್ನುಂಟು ಮಾಡಿರುತ್ತಾನೆ. 
ಇಡೀ ರಾತ್ರಿ ಅವಳು ಕೋಪವನ್ನೇ ಹೊಂದಿರುತ್ತಾಳೆ. ಇಷ್ಟರಲ್ಲಿ ಬೆಳಕಾಗುವ ಸಮಯ. ಆಗ 
ಇವರಿಬ್ಬರ ಸಂಭಾಷಣೆ. ಇದು ನಾಯಕನು ಹೇಳುವ ಮಾತು- 'ಮಾನಂ ಮುಂಚ ದಿನಂ ಪ್ರಾಪ್ತಂ' 
'ಎಲೌ ನಾಯಿಕೆಯೇ । ನೀನು ಕೋಪವನ್ನು ಬಿಡು; ಏಕೆಂದರೆ ಈಗ ಪ್ರಭಾತ ಕಾಲವು ಬರುವ 
ಸಮಯ.' ಇದಕ್ಕೆ ನಾಯಿಕೆಯು 'ಮುಂಚ ಮಾನಂದಿನಂ ಪ್ರಾಪ್ತಂ': (ಕೈಗೆ ಸಿಕ್ಕಿರುವ ನಂದಿಯನ್ನು 
ಬಿಡಬೇಡ) - ಎಂಬ ಅರ್ಥವನ್ನು ಕಲ್ಪಿಸಿಕೊಂಡು ಹೀಗೆ ಉತ್ತರಿಸುತ್ತಾಳೆ. ಇಹ ನಂದೀ ನ (ಸಃ) 
ಹರಾಂತಿಕೇ (ವರ್ತತೇ)' - 'ನಂದಿ ಇಲ್ಲಿ; ರುವುದಿಲ್ಲ, ಅವನಿರುವುದು ಶಿವನ ಬಳಿ * ಎಂದು. 
ಆದ್ದರಿಂದ ಪರಸ್ತ್ರೀಸಂಗದಿಂದ ಪರವಶನಾಗಿರುವ ನೀನು ಉನ್ಮತ್ತನಂತೆ ಈ ರೀತಿ ಮಾತನಾಡಬೇಡ 
-ಎಂದು ಭಾವ. ಇಲ್ಲಿ 'ಕಾಲ ವಿಳಂಬಹೇತುಕವಾದ ಕೋಪವನ್ನು ಬಿಡು' ಎಂಬ ವಾಕ್ಕವನ್ನು 
ಶಬ್ದಶ್ಲೇಷದ ಮುಖಾಂತರ (ಸಭಂಗಶ್ಲೇಷದ ಮುಖಾಂತರ) ನಂದಿಯ ವಿಷಯಕವಾದ 
ಅರ್ಥಾಂತರಕಲ್ಪನೆ ವರ್ಣಿತವಾಗಿರುವುದರಿಂದ ಇದು ಶ್ಲೇಷಮೂಲಕವಾದ ವಕ್ರೋಕ್ಟ್ಯಲಂಕಾರ. 
ಕಾಕುವಕ್ರೋಕ್ತಿಯನ್ನು ಹೀಗೆಯೇ ಊಹಿಸಿಕೊಳ್ಳಬೇಕು. 


೯೩. ಸ್ವಭಾವೋಕ್ತ್ಯಲಂಕಾರಃ 


ಒಂದು ವಸ್ತುವಿನ ಸ್ವಭಾವವನ್ನು ತದ್ವತ್ತಾಗಿ ವರ್ಣಿಸುವುದು ಸ್ವಭಾವೋಕ್ತ್ಯಲಂಕಾರ 
ವಾಗುತ್ತದೆ. ಇದರಲ್ಲಿ ಯಾವ ರೀತಿಯ ಚಮತ್ಕಾರವೂ ಇರುವುದಿಲ್ಲವೆಂದು ಭಾಮಹನು ಈ 
ಅಲಂಕಾರವನ್ನು ಒಪ್ಪದೆ. ಇದನ್ನು ಕೇವಲ 'ವಾರ್ತೆ' ಎಂದು ಕರೆದಿದ್ದಾನೆ. ಆದರೆ, ವಸ್ತುವಿನ 
ಸ್ವಭಾವದ ವರ್ಣನೆಯೂ ಸಹ ಚಮತ್ಕಾರವಳ್ಳದ್ರಾಗಿರುತ್ತದೆಂದು ತಿಳಿದು ಬಹುಮಟ್ಟಿಗೆ ಎಲ್ಲರೂ 
ಈ ಅಲಂಕಾರವನ್ನು ಒಪ್ಪಿದ್ದಾರೆ. 


ಚಂದ್ರಾಲೋಕ 101 


ಸ್ವಭಾವೋಕ್ತಿಃ ಸ್ವಭಾವಸ್ಯ ಜಾತ್ಯಾದಿಸ್ತಸ್ಕ ವರ್ಣನಮ್‌ ॥ ೧೫೯ ॥ 
ಕುರಂಗೈರುತ್ತರಂಗಾಕ್ಟೈಃ ಸ್ತಬ್ಧಕರ್ಣೈರುದೀಕ್ಷಿತಮ್‌ | 


'ಜಾತ್ಯಾದಿಸ್ಥಸ್ಕ ಸ್ವಭಾವಸ್ಯ ವರ್ಣನಂ ಸ್ವಭಾವೋಕ್ತಿ: (ಇತ್ಯಲಂಕಾರಃ). 'ಜಾತಿ-ಕ್ರಿಯಾದಿ 
ಗಳಲ್ಲಿರುವ ಸ್ವಭಾವದ ವರ್ಣನೆಯು ಸ್ವಭಾವೋಕ್ತಿ ಎಂಬ ಅಲಂಕಾರವಾಗುತ್ತದೆ. 
ಉದಾಹರಣೆ : 'ಉತ್ಪರಂಗಾಕ್ಷೈಃ ಸ್ತಬ್ಧಕರ್ಣೈೈಃ ಕುರಂಗೈ: ಉದೀಕ್ಷಿತಮ್‌'. 'ಮೇಲ್ಮು ಖವಾದ 
ಮತ್ತು ಚಂಚಲವಾದ ಲೋಚನಗಳುಳ್ಳ, ಮತ್ತು ಚಾಂಚಲ್ಮರಹಿತವಾದ ಅಂದರೆ, ನಟ್ಟಗೆ 
ನಿಂತಂತಿರುವ ಕಿವಿಗಳುಳ್ಳ ಜಿಂಕೆಗಳಿಂದ ನೋಡಲ್ಪಟ್ಟಿತು'. ಇಲ್ಲಿ ವ್ಯಾಧಾದಿಗಳ ದರ್ಶನದಿಂದ 
ಭೀತ್ಮಾದಿಯನ್ನು ಹೊಂದಿರುವ ಜಿಂಕೆಗಳ ಸ್ವಾಭಾವಿಕವರ್ತನೆಯನ್ನು ವರ್ಣಿಸಿರುವುದರಿಂದ ಇದು 
ಸ್ವಭಾವೋಕ್ತ್ಕಲಂಕಾರ. 

೯೪. ಭಾವಿಕಾಲಂಕಾರಃ 


ಹಿಂದೆ ನಡೆದುಹೋಗಿರುವ ಅಥವಾ ಮುಂದೆ ಆಗಲಿರುವ ಅರ್ಥವನ್ನು ಈಗ ಸಾಕ್ಷಾತ್ಕಾರ 
ಮಾಡಿಕೊಂಡಂತೆ ಅಂದರೆ, ಈಗಲೂ ತನ್ನೆದುರು ಹಾಗೆ ನಡೆಯುತ್ತಿದೆ ಎಂಬಂತೆ ಮಾಡುವ 
ವರ್ಣನೆ ಭಾವಿಕಾಲಂಕಾರವಾಗುತ್ತದೆ. 


ಭಾವಿಕಂ ಭೂತಬಾವ್ಯರ್ಥಸಾಕ್ಷಾತ್ಕಾರಸ್ಕ ವರ್ಣನಮ್‌ || ೧೬೦ ॥ 
ಅಹಂ ವಿರೋಕಯೇದ್ಯಾಪಿ ಯುದ್ಧಂತೇತತ್ರ ಸುರಾಸುರಾಃ | 


'ಭೂತಭಾವೃರ್ಥಸಾಕ್ಷಾತ್ಕಾರಸ್ಮ ವರ್ಣನಂ ಭಾವಿಕಂ (ಇತ್ಕಲಂಕಾರಃ ಭವತಿ)" 'ಹಿಂದೆ ನಡೆದು 
ಹೋಗಿರುವ ಅಥವಾ ಮುಂದೆ ಆಗಲಿರುವ ಅರ್ಥವನ್ನು ಈಗ ಸಾಕ್ತಾತ್ಕಾರರೂಪವಾದ ರೀತಿಯಲ್ಲಿ 
ಮಾಡಿರುವ ವರ್ಣನೆ ಭಾವಿಕಾಲಂಕಾರ". 

ಆತೀತವೃತ್ತಾಂತಪ್ರತೃಕ್ಷರೂಪ ವರ್ಣನೆಗೆ ಉದಾಹರಣೆ - "ಸುರಾ ಸುರಾಃ ಅತ್ರ ಯುಧ್ಯಂತೇ 
(ಇತಿ) ಅಹಂ ಅದ್ಯಾಪಿ ವಿರೋಕಯೇ". 'ದೇವಾಸುರರು ಈ ಪ್ರದೇಶದಲ್ಲಿ ಯುದ್ಧಮಾಡುತ್ತಿರುವಂತೆ 
ನಾನು ಈಗಲೂ ಕಾಣುತ್ತಿದ್ದೇನೆ" - 'ಕಳೆದುಹೋಗಿರುವ ಅಥವಾ ಹಿಂದೆ ಆಗಿಹೋಗಿರುವ 
ದೇವಾಸುರರ ಯುದ್ಧವು ಈಗಲೂ ಆಗುತ್ತಿರುವಂತೆ ಪ್ರತ್ಯಕ್ಷ ರೂಪವಾಗಿ ವರ್ಣಿತವಾಗಿರುವುದರಿಂದ 
ಇದು ಭಾವಿಕಾಲಂಕಾರ. 

ಹೀಗೆಯೇ ಮುಂದೆ ಆಗಬಹುದಾದ (ಅನಾಗತ - ಇನ್ನೂ ಆಗದಿರುವ ಅಂದರೆ, ಮುಂದೆ 
ಆಗಲಿರುವ) ವೃತ್ತಾಂತದ ಪ್ರತ್ಯಕ್ಷರೀತಿಯ ವರ್ಣನೆ ಸಹ ಭಾವಿಕಾಲಂಕಾರ. ಇದರ 
ಉದಾಹರಣೆಯನ್ನು ಊಹಿಸಿಕೊಳ್ಳಬೇಕು. 

೯೫. ಉದಾತ್ತಾಲಂಕಾರಃ 


ಶ್ಲಾಘ್ಮವೂ, ಸಮೃದ್ಧಿ ಪೂರ್ಣವೂ ಆದ ಚರಿತವನ್ನು ಅಂದರೆ ಸಂಗತಿಯನ್ನು ಬೇರೆಯವರ 
ಸೂಚಕರೀತಿಯಲ್ಲಿ (ಉಪಲಕ್ಷಣ-ಸೂಚಕ) ವರ್ಣನೆ ಮಾಡುವುದು ಉದಾತ್ತಾಲಂಕಾರವಾಗುತ್ತದೆ. 


102 ಚಂದ್ರಾಲೋಕ 


ಉದಾತ್ತಮೃದ್ಧೇಶ್ಚರಿತಂ ಶ್ಲಾಘ್ಯಂ ವಾನ್ಯೋಪಲಕ್ಷಣಮ್‌ ॥ ೧೬೧ ॥ 
ಸಾನೌ ಯತ್ರಾಭವದ್ಯುದ್ಧಂ ತದ್ಧೂರ್ಜಟಿಕಿರೀಟಿನೋ: | 
'ಶ್ಲಾಘ್ಯಂ ಯದ್ಭೇಃ ಚರಿತಂ ವಾ ಅನ್ಯೋಪಲಕ್ಷಣಂ ಸತ್‌ (ವರ್ಣ್ಯತೇ) ತತ್‌ ಉದಾತ್ತಂ 

(ಇತ್ಯಲಂಕಾರ: ಭವತಿ). ಪ್ರಶಂಸಾರ್ಹಮದ ಚರಿತೆ ಅಥವಾ ಸಮೃದ್ಧಿಯುಳ್ಳ ಚರಿತೆಯ ಘಟನೆಯ) 
ವರ್ಣನೆಯು ಬೇರೊಂದರ ಸೂಚಕರೂಪವಾಗಿ ವರ್ಣಿತವಾದರೆ ಅದು ಉದಾತ್ತಾಲಂಕಾರ. 
ಉದಾಹರಣೆ : 'ಯತ್ರ ಸಾನೌ ಧೂರ್ಜಟಿಕಿರೀಟಿನೋಃ ತದ್‌ ಯುದ್ಧಂ ಅಭವತ್‌" - ಸಾ ಏಷಾ 
ಸಾನುಃ). 'ಯಾವ ಪರ್ವತದಲ್ಲಿ ಶಿವಾರ್ಜುನರ ಯುದ್ಧವಾಯಿತೋ ಅದೇ ಈ ಪರ್ವತ. ಇಲ್ಲಿ 
ಶಿವ- ಅರ್ಜುನರ ಯುದ್ಧವು ಹಿಮಾಲಯದ ಸೂಚಕವಾಗಿರುವುದರಿಂದ ಇದು ಉದಾತ್ತಾಲಂಕಾರ. 
ಇದು, ಶ್ಲಾಘ್ಮಚರಿತವು ಅನ್ಕಾರ್ಥಕ್ಕೆ ಉಪಲಕ್ಷಣ (ಸೂಚ) ವಾಗಿರುವುದಕ್ಕೆ ಉದಾಹರಣೆ 
ಯಾಗಿರುತ್ತದೆ. ಸಮೃದ್ಧಿಪೂರ್ಣಚರಿತವು ಇತರಾರ್ಥಕ್ಕೆ ಉಪಲಕ್ಷಣವಾಗಿರುವುದಕ್ಕೆ 
ಉದಾಹರಣೆಯನ್ನು ಊಹಿಸಿಕೊಳ್ಳಬೇಕು. 


೯೬. ಅತ್ಯುಕ್ತೈಲಂಕಾರಃ 


ಅದ್ಭುತವೂ, ಅಸತ್ಕಾರ್ಥವೂ ಆದ ಶೌರ್ಯ ಔದರ್ಯಾದಿ ಗುಣಗಳ ವರ್ಣನೆ ಚಮತ್ಕಾರ 
ವುಳ್ಳದ್ದಾಗಿ ಅತ್ಯುಕ್ತೈಲಂಕಾರವಾಗುತ್ತದೆ. 


ಅತ್ಯುಕ್ತಿರದ್ಭುತಾತಥ್ರಶೌರ್ಯೌದಾರ್ಯಾದಿವರ್ಣವನಮ್‌ ॥ ೧೬೨॥( 
ತ್ವಯಿ ದಾತರಿ ರಾಜೇಂದ್ರ .ಯಾಚಕಾಃ ಕಲ್ಪಶಾಖಿನ; | 


'ಆದ್ಭುತಾತಥ್ಯಶೌರ್ಯೌದಾರ್ಯಾದಿವರ್ಣನಂ ಅತ್ಯುಕ್ತಿ:(ಭವತಿ) ಅದ್ಭುತವೂ - ಅಸತ್ಯವೂ 
ಆದ ಶೌರ್ಯ, ಔದಾರ್ಯಾದಿ ಗುಣಗಳನ್ನು ವರ್ಣನೆ ಮಾಡಿದ್ದಾದರೆ ಅದು ಅತ್ಕುಕ್ರ್ಯಲಂಕಾರ. 
ಉದಾಹರಣೆ: 'ಹೇ ರಾಜೇಂದ್ರ । ತ್ವಯಿ ದಾತರಿ(ಸತಿ) (ತದಾ) ಯಾಚಕಾ: ಕಲ ೨ ಶಾಖಿನ: (ಭವಂತಿ), 
'ಎಲೈ ರಾಜನೇ । ನೀನು ಸಕಲ ಅಭೀಷ್ಟಗಳನ್ನು ನೆರವೇರಿಸತಕ್ಕವನಾಗಿರಲು, ಯಾಚಕರು 
ಕಲ್ಪವೃಕ್ಷಗಳೇ ಆಗಿರುವರು. - ಅಂದರೆ, ರಾಜನು ನೀಡಿದ ಅಪರಿಮಿತ ಧನಾದಿಗಳಿಂದ ಯಾಚಕರೂ 
ಸಹ ಅಪಾರವಾಗಿ ದಾನಮಾಡುವ ಸಾಮರ್ಥ್ಯವುಳ್ಳವರಾದರು ಎಂದು ತಾತ್ಪರ್ಯ. ಇಲ್ಲಿ ರಾಜನ 
ದಾನಶೀಲತೆ ಅದ್ಭುತ ರೀತಿಯಿಂದ ಮತ್ತು ಮಿಥ್ಮಾರೂಪದಿಂದ ವರ್ಣಿತವಾಗಿರುವುದರಿಂದ, ಇದು 
ಕೇವಲ ಅತ್ಮುಕ್ತಿಯೇ ಆಗಿರುವುದರಿಂದ, ಇದು ಅತ್ಮುಕ್ತ್ಮಲಂಕಾರ. ದಾನಶೀಲತೆ ಅಪಾರ 
ವೆಂಬುದಂತೂ ಸತ್ಯ, ಆದರೆ, ಯಾಚಕರೂ ಸಹ ಕಲ್ಪವೃಕ್ಷಗಳಂತೆ ಇಷ್ಟಾರ್ಥದಾಯಕರಾಗುವುದು 
ಅದ್ಭುತ ಮತ್ತು ಅಸತ್ಯ ಎಂದು ಭಾವ. 

೯೭. ನಿರುಕ್ತ್ಯಲಂಕಾರ: 


ಒಂದು ಪದದಲ್ಲಿನ ಅವಯವಾರ್ಥದ ಮುಖಾಂತರ ಬೇರೊಂದು ಅರ್ಥವನ್ನು ಕಲ್ಪಿಸಿ 
ವರ್ಣಿಸುವುದಾದರೆ ಅದು ನಿರುಕ್ಕಲಂಕಾರವಾಗುತ್ತದೆ. 


ಚಂದ್ರಾಲೋಕ 103 


ನಿರುಕ್ತಿರ್ಯೋಗತೋ ನಾಮ್ನಾಮನ್ಶಾರ್ಥತ್ವಪ್ರಕಲ್ಪನಮ್‌ ॥ ೧೬೩ || 
ಈದೃಶೈಶ್ವರಿತೈರ್ಜಾನೇ ಸತ್ಯಂ ದೋಷಾಕರೋ ಭವಾನ್‌ | 


'ಯೋಗತಃ ನಾಮ್ನಾಂ ಅನ್ಯಾರ್ಥತ್ವಪ್ರಕಲ್ಪನಮ್‌ ನಿರುತ್ತಿ(ಇತ್ಯಲಂಕಾರ)". ಒಂದು ಪದದಲ್ಲಿನ 
ಯೋಗದ ಅಂದರೆ ವಿಗ್ರಹವಾಕ್ಕದ ಮುಖಾಂತರ ಬೇರೊಂದು ಅರ್ಥವನ್ನು ಕಲ್ಪನೆ ಮಾಡಿದ್ದಾದರೆ 
ಅದು ನಿರುಕ್ತ್ಮಲಂಕಾರ- 
ಉದಾಹರಣೆ: ವಿರಹಿಣಿಯೋರ್ವಳು ಚಂದ್ರನನ್ನು ನಿಂದಿಸುತ್ತಿರುವುದು ಹೇ ಚಂದ್ರ!" ಈ 
ದೃಶೈಃ ಚರಿತೈಃ ಭವಾನ್‌ ಸತ್ಯಂ ದೋಷಾಕರ: (ಇತಿ) ಜಾನೇ" - 'ಎಲೈ ಚಂದ್ರನೇ ! ವಿರಹಿಗಳಿಗೆ 
ಇಂತಹ ಅಸಹನೀಯವಾದ ಪೀಡೆಯನ್ನುಂಟುಮಾಡುವಿಕೆಯಾದ ಕೆಟ್ಟಚರಿತೆಗಳಿಂದಾಗಿಯೇ ನಿಜಕ್ಕೂ 
ದೋಷಾಕರ (ದೋಷಾಣಾಂ ಆಕರಃ, ದೋಷಾಂ ಕರೋತಿ ಇತಿ ಚ ದೋಪಾಕರಃ) ಎಂದೆನಿಸಿರುವೆ. 
ಇಲ್ಲಿ 'ದೋಷಾಕರ' ಪದದ ಅವಯವಾರ್ಥವು ೧. ದೋಷಗಳಿಗೆ ಆಕರ ಮತ್ತು ೨. ರಾತ್ರಿಗೆ 
ಕಾರಣ ಎಂಬ ಅರ್ಥವುಳ್ಳದ್ದಾಗಿ, ದೋಷಾಕರ ರಾತ್ರಿಗೆ ಕಾರಣ - ಎಂಬ ಅರ್ಥವು 
ಪ್ರಸಿದ್ಧವಾಗಿದ್ದು, ತನ್ನ ದುಷ್ಪಚರಿತೆಯ ಕಾರಣ 'ದೋಷಗಳಿಗೆ ಆಕರ' ಎಂಬ ಅರ್ಥಾ೦ತರವು 
ಇಲ್ಲಿ ತೋರುವಂತೆ ವರ್ಣಿತವಾಗಿರುವುದರಿಂದ, ಇದು ನಿರುಕ್ಕಲಂಕಾರ. 


೯೮. ಪ್ರತಿಷೇಧಾಲಂಕಾರಃ 


ಪ್ರಸಿದ್ಧವಾದ ಒಂದು ಅರ್ಥದ ನಿಷೇಧವು ಪುನಃ ವರ್ಣಿತವಾದರೆ ಅದು ಪ್ರತಿಷೇಧಾಲಂಕಾರ 
ವಾಗುತ್ತದೆ. ಅಂದರೆ ಈ ನಿಷೇಧವು ಅರ್ಥಾ೦ತರಗರ್ಭಿತವಾಗಿರಬೇಕು ಎಂಬುದು ತತ್ತ. 


ಪ್ರತಿಷೇಧಃ ಪ್ರಸಿದ್ಧಸ್ಯ ನಿಷೇಧಸ್ಥಾನುವರ್ಣನಮ್‌ ॥೧೬೪ ॥ 
ನ ದ್ಯೂತಮೇತತ್‌ ಕಿತವ ಕ್ರೀಡನಂ ನಿಶಿತೈಃ ಶರೈಃ | 
'ಪ್ರಸಿದ್ಧಸ್ಯ ನಿಷೇಧಸ್ಯ ಅನುವರ್ಣನಂ ಪ್ರತಿಷೇಧಃ (ಇತ್ಯಲಂಕಾರಃ)". 'ಪ್ರಸಿದ್ಧವಾಗಿರುವ 

ನಿಷೇಧವನ್ನೇ ಮತ್ತೆ ವರ್ಣನೆ ಮಾಡಿದರೆ ಅದು ಪ್ರತಿಷೇಧಾಲಂಕಾರ'. 
ಉದಾಹರಣೆ : ಯುದ್ಧ ಪ್ರವೃತ್ತನಾದ ಶಕುನಿಯನ್ನು ಹಾಸ್ಯ ಮಾಡುತ್ತಿರುವುದು -'ಹೇ ಕಿತವ। 
ಏತತ್‌ ದ್ಯೂತಂ ನ, (ಕಿಂತು) ನಿಶಿತೈಃ ಶರೈಃ (ಸಹ) ಕ್ರೀಡನಂ'. 'ಎಲೈ ವಂಚಕ ಶಕುನಿಯೇ। ಇದು 
ದಾಳಗಳ ಕ್ರೀಡೆಯಾದ ದ್ಯೂತವಲ್ಲ: ಆದರೆ ತೀಕ್ಷವಾದ ಬಾಣಗಳ ಮುಖಾಂತರ ಆಡುವ ಯುದ್ಧ 
ಕ್ರೀಡೆ. ಇಲ್ಲಿ ಯುದ್ಧವನ್ನು ದ್ಕೂತವಲ್ಲವೆಂದು ದ್ಯೂತತ್ವರೂಪದಿಂದ ನಿಷೇಧಿಸಿ, ಆ ರೀತಿ 
ನಿಷಿದ್ದವಾಗಿರುವ ಯುದ್ಧ ವನ್ನೇ, ನಿಶಿತಶರಗಳ ಕ್ರೀಡೆ - ಎಂಬ ಅರ್ಹಾ೦ತರರೂಪದಿಂದ 
ವರ್ಣಿಸಿರುವುದರಿಂದ ಇದು ಪ್ರತಿಪೇಧಾಲಂಕಾರವಾಗುತ್ತದೆ. "ನೀನು ದ್ಯೂತಕ್ಕೆ ಮಾತ್ರ ಯೋಗ್ಯ. 
ಯುದ್ಧಕ್ಕಲ್ಲ' ಎಂಬ ಹಾಸ್ಕ ಇಲ್ಲಿದೆ. 


೯೯. ವಿಧ್ಯಲಂಕಾರಃ 


ಸಿದ್ದವೇ ಆಗಿರುವ ಅರ್ಥವನ್ನು ಪುನಃ ವರ್ಣಿಸುವುದು ಅರ್ಥವಿಶೇಷದ ದ್ಕ್ಮೋತನದ 
ನಿಮಿತ್ತವೆಂಬ ರೀತಿಯ ವರ್ಣನೆ ವಿಧ್ಯಲಂಕಾರವಾಗುತ್ತದೆ. 


104 ಚಂದ್ರಾಲೋಕ 


ಸಿದ್ಧಸ್ಕೈವ ವಿಧಾನಂ ಯತ್‌ ತಾಮಾಹುರ್ವಿಧ್ಯಲಂಕೃತಮ್‌ ॥ ೧೬೫ ॥ 
ಪಂಚಮೋದಂಚನೇ ಕಾಲೇ ಕೋಕಿಲಃ ಕೋಕಿಲೋ ಭವೇತ್‌ | 


'ಸಿದ್ಧಸ್ಥೈವ ವಿಧಾನಂ (ಇತಿ) ಯತ್‌, ತಾಂ ವಿಧೃಲಂಕೃತಿಂ ಆಹುಃ; ಸಿದ್ಧವಾದ ಅರ್ಥವನ್ನೇ, 
ಅನುಪಯುಕ್ತವಾದರೂ ಅರ್ಥಾಂತರಗರ್ಭಿತವಾಗಿರುವ ಕಾರಣ, ಮತ್ತೆ ವರ್ಣಿಸುವುದು 
ವಿಧ್ಯಲಂಕಾರವಾಗುತ್ತದೆ. 
ಉದಾಹರಣೆ : 'ಪಂಚಮೋದಂಚನೇ ಕಾಲೇ ಕೋಕಿಲ: ಕೋಕಿಲ; ಭವೇತ್‌' 'ಪಂಚಮ 
ಸ್ವರವನ್ನಾಶ್ರಯಿಸಿ ಕೂಗುವ ಕಾಲದಲ್ಲಿ ಅಂದರೆ ವಸಂತಕಾಲದಲ್ಲಿ ಕೋಗಿಲೆಯು ಕೋಗಿಲೆಯೇ 
ಆಗಿರುತ್ತದೆ. ಇಲ್ಲಿ ಇತರ ಕಾಲದಲ್ಲಿ ಕೋಗಿಲೆಯು ಪಂಚಮಸ್ವರವನ್ನಾಶ್ರಯಿಸಿ ಹಾಡದೇ 
ಇರುವುದರಿಂದ, ಇದು ಕೋಗಿಲೆ ಎಂಬ ಅನ್ವರ್ಥನಾಮವುಳ್ಳದ್ದು ವಸಂತಕಾಲದಲ್ಲಿ ಎಂದು ಭಾವ. 
ವಸ್ತುತಃ ಕೋಗಿಲೆಯಲ್ಲಿ ಕೋಕಿಲತ್ವವು ಪ್ರಸಿದ್ಧವೇ ಆಗಿದ್ದರೂ, ಎರಡನೇ ಸಾರಿ ಕೋಕಿಲ ಶಬ್ದ 
ಪ್ರಯೋಗ ವಿಧಾನವೂ. ವಸಂತ ಕಾಲದಲ್ಲಿ ಪಂಚಮಸ್ವರವನ್ನಾಶ್ರಯಿಸಿ ಹಾಡುವು ದರಿಂದ ಸರ್ವಜನ 
ಹೃದ್ಮವಾಗಿರುತ್ತದೆಂಬ ಅರ್ಥು೦ತರಪ್ರ.ಶೀತಿದಾಯಕವಾಗಿರುವುದರಿಂದ ಇದು ವಿಧ್ಯಲಂಕಾರ. 


೧೦೦. ಹೇತ್ವಲಂಕಾರಃ 
ಕಾರಣ ಕಾರ್ಕಗಳ ಸಂಬಂಧವನ್ನು ಚಮತ್ಕಾರರೂಪವಾಗಿ ಮಾಡುವ ವರ್ಣನೆ ಹೇತ್ವಲಂಕಾರ 
ವಾಗುತ್ತದೆ. 
ಹೇತೋರ್ಹೇತುಮತಾಸಾರ್ಧಂ ವರ್ಣನಂ ಹೇತುರುಚ್ಛತೇ ॥ ೧೬೬॥ 
ಅಸಾವುದೇತಿ ಶೀತಾಂಶುರ್ಮಾನಭೇದಾಯ ಸುಭ್ರುವಾಮ್‌ | 


'ಹೇತೋಃ ಹೇತುಮತಾಸಾರ್ಧ೦ ವರ್ಣನಂ ಹೇತುಃ (ಇತಿ) ಉಚ್ಛತೇ'. 'ಕಾರಣ ಮತ್ತು 
ಕಾರ್ಯಗಳನ್ನು ಒಟ್ಟಿಗೆ ವರ್ಣಿಸಿದರೆ ಅದು ಹೇತ್ರಲಂಕಾರ. 


ಉದಾಹರಣೆ: 'ಆಸೌ ಶೀತಾಂಶು: ಸುಭ್ರುವಾಂ ಮಾನಬೇದಾಯ ಉದೇತಿ; 'ಶೀತಕಿರಣನಾದ ಈ 
ಚಂದ್ರನು ಸ್ತ್ರೀಯರ ಪ್ರಣಯಕೋಪಶಮನಕ್ಕಾಗಿ ಮೂಡುತ್ತಾನೆ. ಇಲ್ಲಿ ಚಂದ್ರೋದಯ ಕಾರಣ, 
ಸ್ತ್ರೀಯರ ಪ್ರಣಯಕೋಪಶಮನ ಕಾರ್ಯ. ಈ ಕಾರಣ - ಕಾರ್ಯಗಳ ಸಂಬಂಧವನ್ನು ಇಲ್ಲಿ 
ವರ್ಣಿಸಿರುವುದರಿಂದ ಇದು ಹೇತ್ವಲಂಕಾರ. ಕೆಲವರು ಹೇತ್ವಲಂಕಾರವನ್ನು ಹೀಗೂ ವಿವರಿಸುವರು. 


ಹೇತು ಹೇತುಮತೋರೈಕ್ಕಂ ಹೇತುಂ ಕೇಚಿತ್ಚಚಕ್ನತೇ | 
ಲಕ್ಷ್ಮೀವಿಲಾಸಾ ವಿದುಷಾಂ ಕಟಾಕ್ತಾ ವೆಂಕಟಪ್ರಭೋ ॥ ೧೬೭॥ 
'ಹೇತು - ಹೇತುಮತೋ:ಃ ಐಕ್ಕಂ (ಅಪಿ) ಕೇಚಿತ್‌ ಹೇತುಂ ಪ್ರಚಕ್ಷತೇ" 'ಕಾರಣ ಮತ್ತು 
ಕಾರ್ಯಗಳ ಐಕ್ಕವನ್ನೂ ಸಹ ಕೆಲವರು ಹೇತ್ವಲಂಕಾರವೆಂದು ಹೇಳುತ್ತಾರೆ'. 


ಚಂದ್ರಾಲೋಕ 105 


ಉದಾಹರಣೆ : 'ಹೇ ವೆಂಕಟಪ್ರಭೋ ! (ತವ) ಕಟಾಕ್ತಾಃ ವಿದುಪಾಂ (ಸದಾ) ಲಕ್ಷಿ ಹ 
'ಎಲೌ ಸ್ವಾಮಿಯಾದ 'ವೆಂಕಟೇಶ್ವರನೇ । ನಿನ್ನ ಕಟಾಕ್ಷ ಗಳೆಂದರೆ, ವಿದ್ವಾಂಸರಿಗೆ ಸ 
ಸಂಪತ್ಸಮೃದ್ಧಿ ದಾಯಕಗಳು. ಇಲ್ಲಿ ವೆಂಕಟೇಶ್ವರನ ಕಟಾಕ್ಚಮಾತ್ರದಿಂದ ಜ್ಞಾನಿಗಳಿಗೆ ಮ 
ಯುಂಟಾಗುತ್ತದೆ ಎಂದು ಹೇಳುವುದಕ್ಕೆ ಬದಲಾಗಿ, ಕಾರೈಶೈಫ್ರ್ಯಕ್ಕಾಗಿ ಕಾರಣಗಳಾದ ಕಟಾಕ್ಷಗಳಿಗೂ, 
ಕಾರೈರೂಪವಾದ ಲಕ್ಷ್ಮೀವಿಲಾಸಗಳಿಗೂ ಇಲ್ಲಿ ಐಕ್ಕ ಮತ್ತು ಅಭೇದವನ್ನು ಹೇಳಿರುವುದರಿಂದ 
ಇದು ಹೇತ್ವಲಂಕಾರವಾಗುತ್ತದೆ. 


ಶಬ್ದಾಲಂಕಾರಗಳು 


ಪ್ರಸ್ತಾವಿಕ : 'ಚಂದ್ರಾಲೋಕದಲ್ಲಿ ಕೇವಲ ಅರ್ಥಾಲಂಕಾರಗಳನ್ನು (ಒಂದು ನೂರು) 
ವಿವರಿಸಲಾಗಿದೆ. ಆದರೆ ಸಾಹಿತ್ಯ ತರಗತಿಯ ಪಾಠ್ಯಗ್ರಂಥದಲ್ಲಿ ಆರಿಸಿದ ಎಪ್ಪತ್ತೇಳು 

ಅರ್ಥಾಲಂಕಾರಗಳ ಜತೆಗೆ ನಾಲ್ಕು ಶಬ್ದಾಲಂಕಾರಗಳನ್ನೂ ಸಹ ಸೇರಿಸಲಾಗಿದೆ. ಆದ್ದರಿಂದ 
ಸಾಹಿತ್ಯ ಪ್ರಸಿದ್ದ ಪರೀಕ್ಷೆಯ ದೃಷ್ಟಿಯಿಂದ ಆ ನಾಲ್ಕು ಶಬ್ದಾಲಂಕಾರಗಳ ವಿವರಣೆಯನ್ನು 
ಇಲ್ಲಿ ಕೊಡಲಾಗಿದೆ. ಆ ನಾಲ್ಕು ಶಬ್ದಾಲಂಕಾರಗಳೆಂದರೆ-- 


೧. ಛೇಕಾನುಪ್ರಾಸಾಲಂಕಾರ  ೨.ವೃತ್ತ್ಯನುಪ್ರಾಸಾಲಂಕಾರ 
೩. ಲಾಟಾನುಪ್ರಾಸಾಲಂಕಾರ ೪. ಯಮಕಾಲಂಕಾರ 

ಅಲಂಕಾರ ಪದಕ್ಕೆ ಚಮತ್ಕಾರ, ಶೋಭಾಜನಕ, ಶೋಭಾಧಾಯಕ, ಸೌಂದರ್ಯ, ಇತ್ಕಾದಿ 
ಅರ್ಥಗಳಿರುವಂತೆ, ಗೌಣ ಅಥವಾ ಅಮುಖ್ಯ, ಪೋಷಕ ಇತ್ಕಾದಿ ಅರ್ಥಗಳೂ ಇರುತ್ತವೆ. 

ಚಮತ್ಕಾರವು ಶಬ್ದವನ್ನು ಆಶ್ರಯಿಸಿರುವಂತೆ, ಅರ್ಥವನ್ನೂ ಆಶ್ರಯಿಸಿರುತ್ತದೆ. ಚಮತ್ಕಾರವು 
ಶಬ್ದನಿಷ್ಠವಾದಲ್ಲಿ ಅದು ಶಬ್ದಾಲಂಕಾರವೆನಿಸುತ್ತದೆ. ಹಾಗೆಯೇ ಅರ್ಥನಿಷ್ಠವಾದಲ್ಲಿ ಅದು 
ಅರ್ಥಾಲಂಕಾರವೆನಿಸುತ್ತದೆ. ಇವೆರಡರ ಪ್ರಮುಖ ವೈಲಕ್ಷಣ್ಮವೆಂದರೆ ಶಬ್ದಾಲಂಕಾರವು ಶಬ್ದ 
ಪರಿವೃತ್ತಿಯನ್ನು ಸಹಿಸುವುದಿಲ್ಲ. ಆದರೆ, ಅರ್ಥಾಲಂಕಾರವು ಶಬ್ದಪರಿವೃತ್ತಿಯನ್ನು ಸಹಿಸುತ್ತದೆ. 
ಹೇಗೆಂದರೆ 

'ಹಂಸೀವ ಕೃಷ್ಣ ತೇ ಕೀರ್ತಿಃ' - ಎಂಬಲ್ಲಿ ಹಂಸೀ, ಕೀರ್ತಿ ಪದಗಳಿಗೆ ಬದಲಾಗಿ, ಇವುಗಳ 
ಪರ್ಯಾಯ ಪದಗಳನ್ನು ಯೋಜಿಸಿದರೂ, ಅರ್ಥ ಚಮತ್ಕಾರ ಕೆಡುವುದಿಲ್ಲ. ಆದರೆ 
'ಉಚ್ಚರದ್‌ - ಭೂರಿಕೀಲಾಲ: ಶುಶುಭೇ ವಾಹಿನೀಹತಿಃ - ಎಂಬಲ್ಲಿ ಕೀಲಾಲ, ವಾಹಿನೀಪಶಿ ಈ 
ಪದಗಳನ್ನು ಬಿಟ್ಟು ಇವುಗಳ ಪರ್ಯಾಯಪದಗಳನ್ನು ಬಳಸಿದರೆ, ಕವಿಯ ಉದ್ದಿಷ್ಟ ಚಮತ್ಕಾರ 
ದೊರೆಯಲಾರದು - ಇತ್ಯಾದಿ. 

ಶಬ್ದಾಲಂಕಾರಗಳಿರುವ ಉದಾಹರಣೆಗಳಲ್ಲಿ ಅರ್ಥಾಲಂಕಾರಗಳೂ ಇರಬಹುದು. ಹಾಗೆ 


ಅರ್ಥಾಲಂಕಾರಗಳು ಇರುವ ಉದಾಹರಣೆಗಳಲ್ಲಿ ಶಬ್ದಾಲಂಕಾರಗಳೂ ಇರಬಹುದು. ಆದರೆ 
'ಗೌಣ- ಮುಖ್ಯ ನ್ಯಾಯ'ದಂತೆ, ಅರ್ಥಲಂಕಾರದ ಸಂದರ್ಭದಲ್ಲಿ ಅರ್ಥಾಲಂಕಾರಕ್ಕೇ ಪ್ರಾಧಾನ್ಯ, 


106 ಚಂದ್ರಾಲೋಕ 
ಶಬ್ದ ಚಮತ್ಕಾರ ಗೌಣ; ಅಂತೆಯೇ ಶಬ್ದಾಲಂಕಾರದ ಸ್ಥಳದಲ್ಲಿ ಸಹ ಶಬ್ದನಿಷ್ಠ ಚಮತ್ಕಾರವೇ 
ಪ್ರಧಾನವಾಗಿದ್ದು ಅರ್ಥಚಮತ್ಕಾರವು ಗೌಣವಾಗಿರುತ್ತದೆ - ಇತ್ಯಾದಿ. 

ಶಬ್ದಾಲಂಕಾರಾಃ 
(ಮೊದಲಿಗೆ ಅನುಪ್ರಾಸಾಲಂಕಾರಗಳನ್ನು ಸಮನ್ವಯಿಸಲಾಗಿದೆ) 
'ಸರೂಪವರ್ಣವಿನ್ಯಾಸಮನುಪ್ರಾಸಂ ಪ್ರಚಕ್ಷತೇ" | 
'ಸಮಾನ ರೂಪವನ್ನುಳ್ಳ ವರ್ಣಗಳ ವಿನ್ಮಾಸವನ್ನು ಅನುಪ್ರಾಸವೆಂದು ಹೇಳಲಾಗುತ್ತದೆ. 
ಉದಾಹರಣಮ್‌-- 
'ಕಿಂ ತಯಾ ಚಿಂತಯಾ ಕಾಂತೇ ನಿತಾಂತೇತಿ ಯಯೋದಿತಮ್‌" || 
'ಎಲೌ ಕಾಂತೆಯೇ, ಸುಧೀರ್ಥವಾದ ಈ ಚಿಂತೆಯಿಂದ ಏನು ಪ್ರಯೋಜನ ?' 


ಇಲ್ಲಿ'ಕ' ಕಾರವು ಎರಡು ಸಾರಿಯೂ ತಯಾ' ಎಂಬುದು ಎರಡು ಸಾರಿಯೂ 'ಂತ' ಎಂಬುದು 
ಮೂರು ಸಾರಿಯೂ ತ ಕಾರವು ಏಳು ಸಾರಿಯೂ ಬಂದಿವೆ. ಆದ್ದರಿಂದ ಇದು ಅನುಪ್ರಾಸಾಲಂಕಾರ. 
'ಸ ಚೆ ದ್ವಿವಿಧಃ | ಛೇಕಾನುಪ್ರಾಸಃ' ವೃತ್ತ್ಯನುಪ್ರಾಸಃ ॥ 
'ಆ ಅನುಪ್ರಾಸವು ಛೇಕಾನುಪ್ರಾಸ ಮತ್ತು ವೃತ್ತ್ಯನುಪ್ರಾಸವೆಂದು ಎರಡು ವಿಧವಾಗಿರುತ್ತದೆ. 
ಛೇಕಾನುಪ್ರಾಸಃ 
'ಸೋತನೇಕಸ್ಯ ಸಕೃತ್ಪೂರ್ವ' | 
ಅನೇಕಸೃ-ವ್ಯಂಜನಸೃ, ಪೂರ್ವಾ-ಛೇಕ್ನ ಸಃ-ಅನುಪ್ರಾಸಃ ॥ 


'ಅನೇಕ ವ್ಯಂಜನವು ಒಮ್ಮೆ ಆವೃತ್ತವಾಗುವುದು. ಮೊದಲನೆಯದಾದ 
ಛೇಕಾನುಪ್ರಾಸಮಾಗುತ್ತದೆ' 
ಉದಾಹರಣಮ್‌- 


'ತತೋರುಣ ಪರಿಸ್ಪಂದಮಂದೀಕೃತವಪುಃ ಶಶೀ | 
ದಧೇ ಕಾಮಹರಿಕ್ಷಾಮ ಕಾಮಿನೀಗಂಡಪಾಂಡುತಾಮ್‌ || 
'ಪೂರ್ವದಿಕ್ಕಿನಲ್ಲಿ ಅರುಣೋದಯವಾಗುತ್ತಾ ಇದೆ, ಪಶ್ಚಿಮ ದಿಕ್ಕಿನಲ್ಲಿ ಪೂರ್ಣಚಂದ್ರನು 
ಮುಳುಗುವ ಸ್ಥಿತಿಯಲ್ಲಿದ್ದಾನೆ. ಆಗ, ಕಾಂತಿಹೀನದ ಈ ಚಂದ್ರನು, ವಿರಹವ್ಯಥೆಯಿಂದ 
ಬಳಲುತ್ತಿರುವ ಕಾಮಿನಿಯ ಕಪೋಲದಂತೆ ಪಾಂಡುತ್ತವನ್ನು ಹೊಂದಿದನು. 


ಚಂದ್ರಾಲೋಕ 107 


ಇಲ್ಲಿ 'ತ' ಕಾರ, 'ರ' ಕಾರ, 'ಪ" ಕಾರ, 'ಂದ' ಕಾರ, 'ಶ' ಕಾರ-ಹೀಗೆ ಅನೇಕ ವ್ಯಂಜನಗಳ ಸಕೃತ್‌ 
ಆವೃತ್ತಿ ಇರುವುದರಿಂದ ಇಲ್ಲಿ ಛೇಕಾನುಪ್ರಾಸಾಲಂಕಾರ. ಈ ಉದಾಹರಣೆಯ ಉತ್ತರಾರ್ಧದಲ್ಲಿ 
ಉಪಮಾಲಂಕಾರವಿದ್ದರೂ, ಅದು ಶಬ್ದಚಮತ್ಕಾರದಲ್ಲಿ ಮುಚ್ಚಿಹೋಗಿದೆ. 
ವೃತ್ತ್ಯನುಪ್ರಾಸ: 
'ಏಕಸ್ಕಾನೇಕಸ್ಯ ವಾ ವೃಂಜನಸ್ಕ ಅನೇಕವಾರಂ ಪ್ರಯೋಗ: ವೃತ್ತ್ಯನುಪ್ರಾಸ:' ॥ 
'ಒಂದು ವ್ಯಂಜನ ಅಥವಾ ಅನೇಕ ವ್ಯಂಜನಗಳು ಅನೇಕ ಸಾರಿ ಪ್ರಯುಕ್ತವಾದಲ್ಲಿ ಅದು 
ವೃತ್ತ್ಯನುಪ್ರಾಸಾಲಂಕಾರ-. 
ಯಥಾವಾ- 
ಅಪಸಾರಯ ಘುನಸಾರಂ ಕುರುಹಾರಂ ದೂರ ಏವ ಕಿಂ ಕಮಲೈಃ ? | 
ಅಲಮಲಮಲಮಾಲಿ ಮೃಣಾಲೈಃ ಇತಿ ವದತಿ ದಿವಾನಿಶಂ ಬಾಲಾ ॥ 
ಎರಹತಪ್ಪಳಾದ ನಾಯಿಕೆಗೆ ಅವಳ ಸಖಿಯು ಶೈತ್ಕೋಪಚಾರ ಮಾಡುತ್ತಿರುವಾಗ, ನಾಯಿಕೆಯ 
ಆ ಉಪಕಾರಗಳನ್ನು ತಡೆಯುತ್ತಿರುವ ರೀತಿಯಿದು. 'ಎಲೌ ಸಖಿಯೇ ! ಕರ್ಪೂರವನ್ನು ದೂರವಿಡು, 
ಈ ಮುಕ್ತಾಹಾರವನ್ನು ದೂರಮಾಡು, ಈ ಕಮಲಗಳಿಂದ ಏನು ಪ್ರಯೋಜನ? ಹಾಗೆಯೇ ಈ 
ತಾವರೆಯ ದಂಟುಗಳ ಉಪಚಾರವೂ ಕೂಡ ಬೇಡವೇ ಬೇಡ' ಎಂದು ಅಸಹಾಯಕಳಾದ 
ನಾಯಿಕೆಯು ಹಗಲೂ ರಾತ್ರಿ ಹೇಳುತ್ತಿರುವಳು. 
ಇಲ್ಲಿ 'ನ' ಕಾರ 'ರ' ಕಾರ, 'ಕ' 'ಲ' ಕರಾದಿ ಅನೇಕ ವ್ಯಂಜನಗಳು ಅನೇಕ ಸಾರಿ ಪ್ರಯುಕ್ತ 
ವಾಗಿರುವುದರಿಂದ ಇದು ವೃತ್ತ್ನನುಪ್ರಾಸಾಲಂಕಾರ 


ಲಾಟಾನುಪ್ರಾಸಃ 
'ಶಾಬ್ದಸ್ತು ಲಾಟಾನುಪ್ರಾಸೋ ಭೇದೇ ತಾತ್ಪರ್ಯಮಾತ್ರತ: | 
ಒಂದೇ ಪದವು ಅನೇಕವಾರ ಪ್ರಯುಕ್ತವಾಗಿದ್ದರೂ ತಾತ್ಪರ್ಯ ಮಾತ್ರ ಬೇರೆಯೇ ಆಗಿದ್ದಲ್ಲಿ, 
ಅದು ಲಾಟಾನುಪ್ರಾಸಾಲಂಕಾರ. 


ಉದಾಹರಣಮ್‌ -- 
ಯಸ್ಯ ನ ಸವಿಧೇ ದಯಿತಾ ದವದಹನಸ್ತುಹಿನದೀಧಿತಿಸ್ತಸ್ಕ | 
ಯಸ್ಯ ಚ ಸವಿಧೇ ದಯಿತಾ ದವದಹನಸ್ತುಹಿನದೀಧಿತಿಸ್ತಸ್ಯ ॥ 
'ಯಾವಾತನ ಸನಿಹದಲ್ಲಿ ಪ್ರಿಯಳು ಇರುವುದಿಲ್ಲವೋ ಅವನಿಗೆ ಚಂದ್ರನ ಕಿರಣಗಳು 


ಕಾಡುಕಿಚ್ಚಿನಂತೆ ಆಗುತ್ತವೆ. ಆದರೆ, ಯಾವಾತನ ಸನಿಹದಲ್ಲಿ ಪ್ರಿಯಳು ಇರುವಳೋ, ಅವನಿಗೆ 
ಕಾಡುಕಿಚ್ಚೂ ಸಹ ಚಂದ್ರನ ಕಿರಣದಂತೆ ತಂಪಾಗುತ್ತದೆ. 


108 ಚಂದ್ರಾಲೋಕ 


ಈ ಉದಾಹರಣೆಯ ಪೂರ್ವಾರ್ಧದಲ್ಲಿ ನ ಕಾರದಿಂದಾಗಿ ನಿಷೇಧಾರ್ಥವಿರುತ್ತದೆ. ಆದರೆ, 
ಉತ್ತರಾರ್ಧದಲ್ಲಿ 'ಚ' ಕಾರದಿಂದಾಗಿ ವಿಧ್ಯರ್ಥವಿರುತ್ತದೆ. ಇದರಿಂದಾಗಿ, ಪದಗಳ ಸಾಮ್ಯದಿಂದ 
ಅರ್ಥವು ಒಂದೇ ಆಗಿದ್ದರೂ, ತಾತ್ಪರ್ಯವು ಮಾತ್ರ ಪೂರ್ವಾರ್ಧದಲ್ಲಿಯೇ ಬೇರೆ, 
ಉತ್ತರಾರ್ಧದಲ್ಲಿಯೇ ಬೇರೆ. ಆದ್ದರಿಂದ ಇದು ಲಾಟಾನುಪ್ರಾಸಾಲಂಕಾರ. 


ಯಮಕಾಲಂಕಾರಃ 
ಅರ್ಥೇಸತ್ಯರ್ಥಭಿನ್ನಾನಾಂ ವರ್ಣಾನಾಂ ಸಾ ಪುನಃ ಶ್ರುತಿಃ | 


ಅರ್ಥವೂ ಇರಬೇಕು. ಅಂದರೆ, ಪೂಣಾರ್ಥವೂ ಇರಬೇಕು. ಅದರೆ, ಭಿನ್ನ ಭಿನ್ನ 
ಅರ್ಥಬೋಧಕವಾದ ವರ್ಣಗಳ ಪುವರಾವೃತ್ತಿ ಇರಬೇಕು. ಹೀಗಿದ್ದರೆ ಇದು ಯಮಕಾಲಂಕಾರ. 


ಉದಾಹರಣಮ್‌ - 
ಸರಸ್ವತಿ ಪ್ರಸಾದಂ ಮೇ ಸ್ಥಿತಿಂ ಚಿತ್ತ ಸರಸ್ವತಿ | 
ಸರಸ್ವತಿ ಕುರುಕ್ಷೇತ್ರಂ ಕುರು ಕ್ಷೇತ್ರಸರಸ್ವತಿ' ॥ 
'ಎಲೌ ಸರಸ್ವತಿಯೇ । ನೀನು ನನಗೆ ಅನುಗ್ರಹವನ್ನು ಮಾಡು, ನನ್ನ ಚಿತ್ರವೆಂಬ ಸಾಗರದಲ್ಲಿ 
ನಿನ್ನ ಶಾಶ್ವತ ಸ್ಥಿತಿಯನ್ನು ಉಂಟುಮಾಡು, ನನ್ನ ಶರೀರವೆಂಬ ಸಮುದ್ರದಲ್ಲಿ ಶಾಶ್ವತವಾದ 
ನಿನ್ನ ಆವಾಸಸ್ಥಾನವನ್ನು ಹೊಂದು' ಇಲ್ಲಿ ಸರಸ್ವತಿ 'ಕುರು' 'ಕ್ಷೇತ್ರ' ಈ ಪದಗಳು 


ಅರ್ಥವುಳ್ಳವುಗಳಾಗಿದ್ದರೂ, ಬಿನ್ನ ಭಿನ್ನ ಅರ್ಥಗಳನ್ನು ಕೊಡುತ್ತಿರುವುದರಿಂದ ಇದು 
ಯಮಕಾಲಂಕಾರ. 


'ಯಸ್ಮ ನ ಸವಿಧೇ............. , ಮತ್ತು "ಸರಸ್ಪತಿ ............... ಈ ಎರಡೂ 
ಉದಾಹರಣೆಗಳಲ್ಲಿ ಉಪಮಾಲಂಕಾರವಿದ್ದರೂ, ಅದು ಗೌಣ. 
ಮುಕ್ತಾಯವಾಕ್ಕ. 


ಇತ್ಸಂ ಶತಮಲಂಕಾರಾ ಲಕ್ಷಯಿತ್ವಾ ನಿದರ್ಶಿತಾಃ 
ಪ್ರಾಚಾಮಾಧುನಿಕಾನಾಂ ಚ ಮತಾನ್ಯಾಲೋಚ್ಛ ಸರ್ವಶಃ ॥ ೧೬೮ || 
ಹೀಗೆ ಪ್ರಾಚೀನರಾದ ಭಾಮಹ - ದಂಡಿ - ಉದ್ಭಟಾದಿ ಆಲಂಕಾರಿಕರ ಮತ್ತು ನವೀನರಾದ 
ಮಮ್ಮಟ, ರುಯ್ಯಕ, ವಿಶ್ವನಾಥಾದಿ ಆಲಂಕಾರಿಕರ ಎಲ್ಲ ಅಭಿಪ್ರಾಯಗಳನ್ನೂ ಪರಿಶೀಲಿಸಿ, 
ಅಂದರೆ ಎಲ್ಲವನ್ನೂ ಸರ್ವರೀತಿಯಿಂದ ಪರಾಮರ್ಶಿಸಿ, ಒಟ್ಟು ಒಂದು ನೂರು ಅಲಂಕಾರಗಳ 
ಲಕ್ಷ್ಮಣ ಹಾಗೂ ಲಕ್ಷ್ಮಗಳ ಸಮನ್ವಯವನ್ನು ವಿವರಿಸಲಾಗಿದೆ. 
ಇಲ್ಲಿಗೆ ಚಂದ್ರಾಲೋಕಗ್ರಂಥವು ಸಮಾಪ್ತವಾದುದು. 
॥ ಶಿವಮ್‌ | 


ತ್ತರತ್ನಾಕರಃ 
ವೃತ್ತರತ್ನಾ 109 


ವೃತ್ತರತ್ವ್ವಾಕರಃ 


ಛಂದಶ್ಶಾಸ್ತ್ರವು ವೇದಗಳ ಆರು ಅಂಗಗಳ ಪೈಕಿ ಒಂದು ಅಂಗವಾಗಿರುತ್ತದೆ. 
'ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದಸಾಂ ಚಯ: | 
ಜ್ಯೋತಿಷಾಮಯನಂ ಚೈವ ವೇದಾಂಗಾನಿ ಷಡೇವ ತು' ॥ ಹಾಗೆಯೇ 
'ಛಂದಃ ಪಾದೌ ತು ವೇದಸ್ಯ ಹಸ್ತೌ ಕಲ್ಬೋ*ಥ ಕಥ್ಯತೇ 
ಜ್ಯೋತಿಷಾಮಯನಂ ನೇತ್ರಂ ನಿರುಕ್ತಂ ಶ್ರೋತ್ರಮುಚ್ಛತೇ ॥ 
ಶಿಕ್ಷಾ ಫ್ರಾಣಂ ತು ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಮ್‌ | 
ತಸ್ಮಾತ್ಸಾಂಗಮಧೀತೈೈವ ಬ್ರಹ್ಮಲೋಕೇ ಮಹೀಯತೇ' | 
ಎಂಬ ವಾಕ್ಕಗಳು ಪ್ರಸಿದ್ಧವಾಗಿರುತ್ತವೆ. ಛಂದಶ್ಶಾಸ್ತ್ರವನ್ನು ವೇದದ ಪಾದವೆಂದು 
ಪರಿಗಣಿಸಲಾಗಿದೆ. ಈ ಛಂದಶ್ಶಾಸ್ತ್ರದ ಆದ್ಕಪ್ರವರ್ತಕನೆಂದರೆ ಪಿಂಗಲಾಚಾರ್ಯ. ಇವನು ವೇದವೆಂಬ 
ಸಮುದ್ರದಿಂದ, ದೇವಾಸುರರು ಕ್ಷೀರಸಾಗರದಿಂದ ಅಮೃತವನ್ನು ಪಡೆದಂತೆ, ಈ ಛಂದಶ್ಶಾಸ್ತ್ರವನ್ನು 
ಪಡೆದನು. 


'ಕ್ಲೀರಾಬ್ದೇರಮೃತಂ ಯದೃದುದ್ಭೃತಂ ದೇವದಾನವೈ; | 
ಛಂದೋಬ್ಬೇಃ ಹಿಂಗಲಾಚಾರ್ಯೆೈಶೃಂದೋ ಮೃತಂ ತಥೋದ್ಭೃತಮ್‌ ॥ 


'ಯಗ್ರೇದದಲ್ಲಿ ಗಾಯತ್ರೀ, ಅನುಷ್ಟುಪ್‌, ಮೊದಲಾದ ಛಂದಸ್ಸುಗಳನ್ನು ಆಶ್ರಯಿಸಿ 
ಮಂತ್ರಗಳು (ಸಂಹಿತೆಗಳು) ರಚಿತವಾಗಿರುವುದರಿಂದ ವೇದಕ್ಕೆ 'ಛಂದಸ್‌' ಎಂಬ ಹೆಸರೂ ಸಹ 
ಇರುತ್ತದೆ. 

ಪಿಂಗಲಾಚರ್ಯನಿಗೆ ಪಿಂಗಲಮುನಿ, ಪಿಂಗಲನಾಗ ಇತ್ಕಾದಿ ಹೆಸರುಗಳು 
ಕಂಡುಬರುತ್ತವೆ. ಈ ಆಚಾರ್ಯನು ಸೂತ್ರರೂಪವಾಗಿ ವೈದಿಕ ಮತ್ತು, ಲೌಕಿಕಛಂದಸ್ಸುಗಳ 
ಬಗ್ಗೆ ವಿರಚಿಸಿರುವನು. ಇದು ಬಹಳ ದುರ್ಬೊೋಧವಾದುದರಿಂದ ಕೇದಾರಭಟ್ಟನೆಂಬ 
ಪ್ರಕಾಂಡಪಂಡಿತನು ಸುಲಭಗ್ರಾಹ್ಮವಾಗುವಂತೆ ಈ ವೃತ್ತರತ್ನಾಕರ ಗ್ರಂಥವನ್ನು ಪಿಂಗಲನ 
ಛಂದಸ್ಸೂತ್ರವನ್ನೇ ಆಶ್ರಯಿಸಿ ರಚಿಸಿರುವನು. ಈ ಗ್ರಂಥಕ್ಕೆ ಅನೇಕ ವಿದ್ವಾಂಸರು ಅನೇಕ 
ಭಾಷೆಗಳಲ್ಲಿ ಟೀಕೆಗಳನ್ನು ಬರೆದಿರುವರು. ಕೇದಾರಭಟ್ಟನ ಕಾಲ ದೇಶಾದಿಗಳ ಬಗ್ಗೆ ಅಷ್ಟಾಗಿ 
ತಿಳಿಯದು. ಗ್ರಂಥಾರಂಭದಲ್ಲಿ ತಾನೇ ಸ್ವಲ್ಪ ಹೇಳಿಕೊಂಡಿರುತ್ತಾನೆ. ಅಷ್ಟನ್ನೇ ನಾವು ಗ್ರಹಿಸಿದರೆ 
ಸಾಕು ಎನಿಸುತ್ತದೆ. 


110 ವೃತ್ತರತ್ನಾಕರಃ 


॥ ಶ್ರೀ ಗಣೇಶಾಯ ನಮಃ | 
॥ ವೃತ್ತರತ್ನಾಕರಃ ॥ 
॥ ಪ್ರಥಮೋಂಧ್ಯಾಯಃ | 
ತಾನು ಬರೆಯಲಾರಂಭಿಸಿರುವ 'ವೃತ್ತರತ್ನಾಕರ' ಎಂಬ ಛಂದಶ್ಶಾಸ್ತ್ರ ಗ್ರಂಥವು ನಿರ್ವಿಘ್ನವಾಗಿ 


ಪರಿಸಮಾಪ್ತಿಯನ್ನು ಹೊಂದಲೆಂಬ ಉದ್ದೇಶದಿಂದ, ಕೇದಾರಭಟ್ಟನು ಮೊದಲು ತನ್ನ ಇಷ್ಟ 
ದೇವತೆಯಾದ ಶಂಕರನ ನಮಸ್ಕಾರಪುರಸರವಾದ ಮಂಗಳವನ್ನು ಮಾಡಿ, ಅಧಿಕಾರಿ, ವಿಷಯ, 
ಸಂಬಂಧ ಮತ್ತು ಪ್ರಯೋಜನಗಳೆಂಬ ಅನುಬಂಧಚತುಪ್ಟಯವನ್ನು ಸೂಚಿಸಬಯಸಿದವನಾಗಿ, 
ತನ್ನ ತಂದೆಯ ವಿದ್ವತ್ವಶಂಸಾಪೂರ್ವಕ ಗ್ರಂಥವನ್ನು ಹೀಗೆ ಆರಂಭಿಸುತ್ತಾನೆ. 


ಸುಖಸಂತಾನಸಿದ್ಧರ್ಥಂ ನತ್ವಾ ಬ್ರಹ್ಮಾಚ್ಛುತಾರ್ಚಿತಮ್‌ | 
ಗೌರೀವಿನಾಯಕೋಪೇತಂ ಶಂಕರಂ ಲೋಕಶಂಕರಮ್‌ ॥೧॥ 
ವೇದಾಂತಶೈವಶಾಸ್ತ್ರಜ್ಞ ಪಟ್ಕೇಕೋಂಭೂದ್ಹ್ವಿ ಜೋತ್ತಮಃ | 
ತಸ್ಯ ಪುತ್ರೋಸ್ತಿ ಕೇದಾರ: ಶಿವಪಾದಾರ್ಚನೇ ರತಃ ॥ ೨॥ 
ತೇನೇದಂ ಕ್ರಿಯತೇ ಛಂದೋ ಲಕ್ಷೃಲಕ್ಷ್ಮಣಸಂಯುತಮ್‌ ॥ 
ವೃತ್ತರತ್ನಾಕರಂ ನಾಮ ಬಾಲಾನಾಂ ಸುಖಬುದ್ಧಯೇ ॥೩॥ 


ಸುಖ-ಶಾಂತಿಗಳ ಪರಂಪರೆಯ ಸಿದ್ಧಿಗಾಗಿ, ಬ್ರಹ್ಮ ಮತ್ತು ವಿಷ್ಣುಗಳಿಂದ ಪೂಜಿಸಲ್ಪಟ್ಟವನೂ, 
ಗೌರೀ ಮತ್ತು ವಿನಾಯಕರಿಂದ ಕೂಡಿಕೊಂಡಿರುವವನೂ, ಲೋಕಗಳಿಗೆ ಮಂಗಳವನ್ನುಂಟು 
ಮಾಡುವವನೂ ಆದ ಶಂಕರನನ್ನು ನಮಸ್ಕರಿಸಿ, ೧. ವೇದಾಂತ ಅಂದರೆ ಉತ್ತರಮೀಮಾಂಸಾ 
ಶಾಸ್ತ್ರ ಮತ್ತು ಶೈವಶಾಸ್ತ್ರಗಳಲ್ಲಿ ಪಂಡಿತನಾದ ಪಟ್ಮೇಕನೆಂಬ ಯಾವ ದ್ವಿಜಶ್ರೇಷ್ಠನಿದ್ದನೋ, 
ಅವನ ಪುತ್ರನೂ, ಶಿವ-ಶಿವೆಯರ ಪಾದಗಳ ಪೂಜೆಯಲ್ಲಿ ನಿತ್ಕ ಆಸಕ್ತನೂ ಆದ ಕೇದಾರ ನೆಂಬುವನು 
ಇರುವನಷ್ಟೆ. ೨. ಈ ಕೇದುರನೆಂಬುವನು, ಲಕ್ಷಣ-ಲಕ್ಷ್ಮಗಳಿಂದ ಕೂಡಿರುವ ವೃತ್ತರತ್ನಾಕರವೆಂಬ 
ಛಂದಶ್ಶಾಸ್ತ್ರವನ್ನು ಛಂದಶ್ಶಾಸ್ತ್ರದ ಅಭ್ಯಾಸಿಗಳಾದ ಬಾಲಕರಿಗೆ ಸುಲಭವಾಗಿ ಬುದ್ಧಿಗೋಚರ 
ವಾಗಲೆಂಬ ದೃಷ್ಟಿಯಿಂದ ರಚಿಸುತ್ತಿರುವನು. 


ವಿವರಣೆ: ಈ ಮೂರೂ ಶ್ಲೋಕಗಳಿಗೆ ಏಕಾನ್ಪಯವಿರುತ್ತದೆ. ಮೊದಲನೆಯ ಪದ್ಮದಲ್ಲಿ 
ಕೇದಾರನು ಶಂಕರನನ್ನು ನಮಿಸಿರುತ್ತಾನೆ. ಎರಡನೆಯ ಪದ್ಮದಲ್ಲಿ ತನ್ನ ತಂದೆಯ ಬಗ್ಗೆ 
ಹೇಳಿಕೊಂಡಿರುತ್ತಾನೆ.. ಇವನ ತಂದೆ ಪಟ್ಕೇಕನೆಂಬ ಪಂಡಿತನು ಉತ್ತರಮೀಮಾಂಸಾಶಾಸ್ತ್ರಗಳಲ್ಲಿ 
ಹಾಗೂ ಶೈವಶಾಸ್ತ್ರಗಳಲ್ಲಿ ಅತ್ಮಂತ ಬಲ್ಲಿದನಾಗಿದ್ದನೆಂದೂ, ಈತನು ದ್ವಿಜೋತ್ತಮ 
ನಾಗಿದ್ದನೆಂದೂ ಇದರಿಂದ ತಿಳಿದು ಬರುತ್ತದೆ. ಮೂರನೆಯ ಪದ್ಯದಲ್ಲಿ ಅಧಿಕಾರಿ - 
_ಧಂದಶ್ಶಾಸ್ತ್ರವನ್ನು ಅಧ್ಯಯನ ಮಾಡಲಾರಂಭಿಸಿರುವ ಬಾಲಕ, ವಿಷಯ - ಛಂದಶ್ಶಾಸ್ತ್ರ, 
-ಸುಬಂಧ - ಪ್ರತಿಪಾದ್ಯ - ಪ್ರತಿಪಾದಕಭಾವಸಂಬಂಧ, ಪ್ರಯೋಜನ - ಛಂದಶ್ಶಾಸ್ತ್ರದ 


ತ್ತರತ್ನಾಕರಃ 
ವೃತ್ತರತ್ನಾ 111 


ಪರಿಜ್ಞಾನ - ಇವುಗಳನ್ನು ತಿಳಿಸುತ್ತಾ, ಈ ವೃತ್ತರತ್ನಾಕರ ಗ್ರಂಥವನ್ನು ತಾನು ರಚಿಸುತ್ತಿರುವುಬಾಗಿ 

ಪ್ರತಿಜ್ಞೆ ಅಥವಾ ಸಂಕಲ್ಪ ಮಾಡಿರುತ್ತಾನೆ ಕೇದಾರಭಟ್ಟನು. 
ಪಿಂಗಲಾದಿಬಿರಾಚಾರ್ಯೈರ್ಯದುಕ್ತಂ ಲೌಕಿಕಂ ದ್ವಿಧಾ | 
ಮಾತ್ರಾವರ್ಣವಿಭೇದೇನ ಛಂದಸ್ತದಿಹ ಕಥೃತೇ ॥| ೪॥ 


ಪಿಂಗಲಾದಿ ಪ್ರಾಚೀನ ಆಚಾರ್ಕರು ಲೌಕಿಕ ಛಂದಸ್ಸನ್ನು ಮಾತ್ರಾಛಂದಸ್ಸು ಮತ್ತು 
ವರ್ಣಛಂದಸ್ಸು ಎಂದು ಎರಡು ವಿಧವಾಗಿ ವಿವರಿಸಿರುವರು. ಅವರು ವಿವರಿಸಿರುವ ಈ ಎರಡು 
ವಿಧದ ಛಂದಸ್ಸನ್ನೇ ಈ ಗ್ರಂಥದಲ್ಲಿ ಹೇಳಲಾಗುತ್ತಿದೆ. ಅಂದರೆ ಈ ಗ್ರಂಥದಲ್ಲಿ ವೈದಿಕಛಂದಸ್ಸನ್ನು 
ವಿವರಿಸದೆ, ಲೌಕಿಕಛಂದಸ್ಸಿನ ಮಾತ್ರಾಛಂದಸ್ಸು, ವರ್ಣಛಂದಸ್ಸುಗಳನ್ನು ವಿವರಿಸಲಾಗಿದೆ. 
ಷಡಧ್ಯಾಯನಿಬದ್ದ್ಧಸ್ಕ ಛಂದಸೋತಸ್ಯ ಪರಿಸ್ಫುಟಂ | 
ಪ್ರಮಾಣಮಪಿ ವಿಜ್ಞೇಯಂ ಪಟ್‌ತ್ರಿಂಶದಧಿಕಂ ಶತಮ್‌ ॥ ೫ ॥ 


ಈ ಗ್ರಂಥದ ಪ್ರಮಾಣವೆಂದರೆ ಆರು ಅಧ್ಯಾಯಗಳು ಎಂದು ತಿಳಿಯುವುದು. ಮತ್ತು ಇದರಲ್ಲಿ 
ಒಂದು ನೂರ ಮೂವತ್ತಾರಕ್ಕೂ ಹೆಚ್ಚು (ಕಾರಿಕೆ) ಎಂದು ತಿಳಿಯಬೇಕು. 


ಟಿಪ್ಪಣಿ :1 ಛಂದಃ - ಅವದ್ಕಂ ಛಾದಯತಿ ಇತಿ ಛಂದಃ 2 ಲಕ್ಷ್ಯಂ  ಲಕ್ಷ್ಮತೇ ಇತಿ 
ಲಕ್ಷ್ಯಂ - ಉದಾಹರಣಮ್‌ 3 ಲಕ್ಷಣಂ - ಲಕ್ಷ್ಮತೇ ಅನೇನ ಇತಿ ಲಕ್ಷಣಂ, ಸೂತ್ರಮ್‌ 
4 ವೃತ್ತ ರತ್ನಾಕರಂ - ವೃತ್ತಾನಿ ಏವ ರತ್ನಾನಿ ವೃತ್ತರತ್ನಾನಿ | ತೇಷಾಂ ಆಕರಂ; ವೃತ್ತರತ್ನಾಕರಃ- 
ಎಂದು, ಪುಲ್ಲಿಂಗ ರೂಪವಾದರೆ 'ತೇಷಾಂ ಆಕರಃ' 


ಮೃರಸ್ತಜಭ್ನಗೈರ್ಲಾಂತೈರೇಭಿರ್ದಶಭಿರಕ್ಷ ರೈ: | 
ಸಮಸ್ತಂ ವಾಜ್ಮಯಂ ವ್ಯಾಪ್ತಂ ತ್ರೈಲೋಕೃಮಿವ ವಿಷ್ಣುನಾ ॥೬ ॥ 


ಮ್‌,ಯ,ರ,ಸ್‌, ತ ಜ, ಬ್‌, ನ ಗ ಲ (ಮಗಣ, ಯಗಣ, ರಗಣ, ಸಗಣ, ತಗಣ, 
ಜಗಣ, ಭಗಣ, ನಗಣ, ಗುರು, ಲಘು) ಎಂಬ ಈ ಹತ್ತು ಅಕ್ಷರಗಳಿಂದ, ಮೂರೂ ಲೋಕಗಳೂ 
ಹೇಗೆ ವಿಷ್ಣುವಿನಿಂದ ವ್ಯಾಪ್ತವಾಗಿವೆಯೋ ಹಾಗೆಯೇ ಸಮಸ್ತವಾಹ್ಮಯವೂ ವ್ಮಾಪ್ರವಾಗಿದೆ. 
ಈ ಎಂಟು ಗಣಗಳ ಲಕ್ಷಣವೆಂದರೆ - 


\ 


ಸರ್ವಗುರ್ಮೋ ಮುಖಾಂತರ್ಲೌ ಯರಾವಂತಗಲೌ ಸತೌ | 
ಗೃಧ್ಯಾದ್ಯೌಜ್ಛೌ ಶ್ರಿಲೋ ನೋತಪ್ಪೌ ಭವಂತ್ಯತ್ರ ಗಣಾಸ್ತ್ರಿಕಾಃ ॥ ೭॥ 
1. ಸರ್ವಗುಃ ಮಃ- ಮೂರು ಗುರುವುಳ್ಳದ್ದು 'ಮಗಣ: 
2. ಮುಖಾಂತರ್ಲೌ ಯರೌ- ಮುಖ- ಆದಿ, ಅಂತ- ಮಧ್ಯ ; ಆದಿಯಲ್ಲಿ ಲಘುವಿದ್ದರೆ'ಯಗಣ' 
3. ಮಧ್ಯದಲ್ಲಿ ಲಘುವಿದ್ದರೆ 'ರಗಣ' 


pa 


112 ವೃತ್ತರತ್ನಾಕರ: 

4. ಅಂತಗಲೌ ಸತೌ- ಅಂತ್ಯದಲ್ಲಿ ಗುರು ವಿದ್ದರೆ ಸಗಣ' 

5. ಅಂತ್ಯದಲ್ಲಿ ಲಘುವಿದ್ದರೆ 'ತಗಣ' 

6. ಗ್ಮಧ್ಮಾದ್ಮೌ ಜ್ವೌ- ಗುರುವು ಮಧ್ಯದಲ್ಲಿದ್ದರೆ 'ಜಗಣ' 

7. ಗುರುವು ಆದಿಯಲ್ಲಿದ್ದರೆ'ಭಗಣ' 

8. ತ್ರಿಲಃ ನಃ - ಮೂರು ಲಘುವಿದ್ದರೆ ನಗಣ. ಹೀಗೆ ಮೂರು ಮೂರು ಅಕ್ಷರಗಳನ್ನುಳ್ಳ 
ವರ್ಣಗಣಗಳು ಈ ಛಂದಶ್ಶಾಸ್ತ್ರದಲ್ಲಿ ಎಂಟು ಇರುತ್ತವೆ. ಅಂದರೆ 

1. ಮಗಣ ---- -- 2 ಯಗಣ ಟ-- -- 3. ರಗಣ-೪- 4. ಸಗಣಟಟ-- 

5. ತಗಣ __ಟ 6. ಜಗಣ ಆ--ಟ 7. ಭಗಣ ೪೪ 8. ನಗಣ ೬೬ 


ಈ ಗಣ ನಿಯಮವನ್ನು ಸುಲಭವಾಗಿ ತಿಳಿಯುವ ಉಪಾಯವೆಂದರೆ 


—— —U—uUuu — 
ಯಮಾತಾರಾಜಭಾನೆಸ ಲ ಗಮ್‌ (ಈ ವಾಕ್ಕಕ್ಕೆ ಯಾವ ಅರ್ಥವೂ ಇಲ್ಲ) 


1. ಯಗಣ - ಯಮಾತಾ ಟಿ - - 2. ಮಗಣ - ಮಾತಾರಾ - - - 
3.ತಗಣ - ತಾರಾಜ - - ಆ 4. ರಗಣ - ರಾಜಭಾ “೪-5. ಜಗಣ - ಜಭಾನ ಟ--ಟ 
6. ಭಗಣ - ಭಾನಸ -- 8 7. ನಗಣ - ನಸಲ ಟಟ 8. ಸಗಣ - ಸಲಗಂ ಟಟ - 

ಲ ಲಘು ಗಂ-ಗುರು. 


ಜ್ಮೇಯಾಃ ಸರ್ವಾದಿಮಧ್ಯಾಂತಗುರವೋತತ್ರ ಚತುಷ್ಕಲಾಃ | 
ಗಣಾಶ್ಚತುರ್ಲಘೂಪೇತಾಃ ಪಥ್ಕಾರ್ಯಾದಿಷು ಸಂಸ್ಥಿತಾಃ ॥ ೮॥ 
ಪಥ್ಮಾರ್ಯಾ ಮೊದಲಾದ ಮಾತ್ರಾಛಂದಸ್ಸುಗಳಲ್ಲಿನ ಗಣಗಳು ನಾಲ್ಕು-ನಾಲ್ಕು 
ಮಾತ್ರೆಗಳನ್ನುಳ್ಳವಾಗಿರುತ್ತವೆ. ಇವುಗಳ ಕ್ರಮವೆಂದರೆ 
1. ಸರ್ವಗುರುಃ -- 2. ಆದಿಗುರುಃ “uu 3. ಮಧ್ಯಗುರುಃ ಟ ೪ 4. ಅಂತಗುರುಃ 
ಟಟ - 5. ನಾಲ್ಕೂ ಲಘು 0೪0. ಹೀಗೆ ನಾಲ್ಕು- ನಾಲ್ಕು ಮಾತ್ರೆಯ ಗಣಗಳು ಐದು 
ರೀತಿ ಇರುತ್ತವೆ. 
ಟಿಪ್ಪಣಿ : ಮಾತ್ರಾಗಣ ಮತ್ತು ವರ್ಣಗಣ ಎಂದು ಗಣವು ಎರಡು ವಿಧ., 
ಮಾತ್ರಾಗಣಗಳನ್ನು ಆರ್ಯಾ ಮೊದಲಾದ ವೃತ್ತಗಳಲ್ಲಿಯೂ, ವರ್ಣಗಣಗಳನ್ನು ಉಕ್ತಾ, ಅತ್ಯುಕ್ತಾ 
ಮೊದಲಾದವುಗಳಲ್ಲಿಯೂ ಗಮನಿಸಬಹುದಾಗಿದೆ. ಎರಡನೆಯ ಅಧ್ಯಾಯದಲ್ಲಿ ಆರ್ಯಾ 
ಮೊದಲಾದ ಮಾತ್ರಾಗಣಸಂಬಂಧಿ ಛಂದಸ್ಸುಗಳನ್ನೂ, ಮೂರನೆಯ ಅಧ್ಯಾಯದಲ್ಲಿ ವರ್ಣಗಣಗಳ 
ಸಂಬಂಧಿ ಛಂದಸ್ಸುಗಳನ್ನೂ ವಿವರಿಸಲಾಗಿದೆ. 
ಗುರ್ವಕ್ಷರವಾಗುವ ರೀತಿ ಹೇಗೆಂದರೆ 
ಸಾನುಸ್ವಾರೋ ವಿಸರ್ಗಾಂತೋ ದೀರ್ಫೊ ಯುಕ್ತಪರಶ್ಚ ಯ; | 
ವಾ ಪಾದಾಂತೇ ತ್ವಸೌ ಗ್ವಕ್ರೋ ಜ್ಞೆಯೊ: 6ನ್ಯೋ ಮಾತ್ರಿಕೋ ಲ್ಫಮಃ ॥೯॥ 
1. ಅನುಸ್ವಾರದಿಂದ ಕೂಡಿದ ವರ್ಣ 2. ವಿಸರ್ಗವನ್ನು ಅಂತ್ಯದಲ್ಲಿ ಉಳ್ಳ ವರ್ಣ 


ವೃತ್ತರತ್ನಾಕರಃ 113 


3. ದೀರ್ಥ್ಫಸ್ಟರಯುಕ್ತ ವರ್ಣ 4. ಮುಂದೆ ಸಂಯುಕ್ತಾಕ್ಷರವನ್ನು ಹೊಂದಿದ ಹಿಂದಿನ ವರ್ಣ 
5. ಪಾದದ ಕಡೆಯಲ್ಲಿ ಲಘುವಿದ್ದರೆ ಇದಕ್ಕೆ ವಿಕಲ್ಪವಾಗಿ ಬರುವುದು-- ಗುರು (ವರ್ಣ) ವೆಂದು 
ಶಿಳಿಯಬೇಕು. ಗುರುವನ್ನು ವಕ್ರರೇಖೆಯಿಂದಲೂ, ಲಘುವನ್ನುಸರಳರೇಖೆಯಿಂದಲೂ 
ಗುರುತಿಸಲಾಗುತ್ತದೆ. 


ಟಿಪ್ಪಣಿ : ಲಘುವು ಏಕಮಾತ್ರಾಕಾಲಿಕವಾದುದು, ಗುರುವು ದ್ವಿಮಾತ್ರಾಕಾಲಿಕವಾದುದು 
(ಪ್ರಸ್ವಂ--ಲಘು, ದೀರ್ಥಂ - ಗುರು) ಗುರುವನ್ನು "೧ ' ವಕ್ರ-ರೇಖೆಯಿಂದಲೂ, ಲಘುವನ್ನು 
೨ ಎಂಬ ಯಜು (ಸರಳ) ರೇಖೆಯಿಂದಲೂ ಗುರುತಿಸಲಾಗುತ್ತದೆ. ಕೆಲವರು ಗುರುವನ್ನು $ 
ಎಂಬ ಚಿಹ್ನೆಯಿಂದಲೂ ಲಘುವನ್ನು | ಎಂಬ ಚಿಹ್ನೆಯಿಂದಲೂ ಗುರುತಿಸುವುದೂ ಉಂಟು. 
ಅಥವಾ ಅನುಕೂಲದ ದೃಷ್ಟಿಯಿಂದ ಗುರುವನ್ನು ಎಂಬ ಚಿಹ್ನೆಯಿಂದಲೂ ಲಘುವನ್ನು ೪ 
ಎಂಬ ಚಿಷ್ನೆಯಿಂದಲೂ ಗುರುತಿಸುವುದು ರೂಢಿ. ಪ್ರಕೃತ ಗುರು" ಲಘು ' ಎಂಬ ಚಿಹ್ನೆಗಳಿಂದ 
ಇವುಗಳನ್ನು ಗುರುತಿಸುವುದನ್ನು ಅನುಸರಿಸಲಾಗಿದೆ. ಈಗ 'ಕ್ರಮ' ಎಂಬ ಸಂಜ್ಞೆಯನ್ನು 
ಹೇಳಲಾಗುತ್ತದೆ. 


ಪಾದಾದಾವಿಹ ವರ್ಣಸ್ಕ ಸಂಯೋಗ: ಕ್ರಮಸಂಜ್ಞತಃ | 
ಪರಸ್ಥಿತೇನ ತೇನ ಸ್ಕಾಲ್ಲಘುತಾಪಿ ಕ್ವಚಿದ್ದುರೋಃ loo 


ಪದ್ಮದ ನಾಲ್ಕನೆಯ ಒಂದಂಶವನ್ನು ' ಪಾದ" ವೆಂದು ಕರೆಯಲಾಗುತ್ತದೆ. ಈ ಶಾಸ್ತ್ರದಲ್ಲಿ 
ಪಾದದ ಆದಿಯಲ್ಲಿ ಸಂಯೋಗ ವರ್ಣ (ಸಂಯುಕ್ತಾಕ್ಷರ) ವಿದ್ದಲ್ಲಿ ,ಅದಕ್ಕೆ 'ಕ್ರಮ' ಎಂಬ ಸಂಜ್ಞೆ 
ಬರುತ್ತದೆ. (ಇದರ ಪ್ರಯೋಜನವೆಂದರೆ) 'ಕ್ರಮ' ಸಂಜ್ಞೆ ಯುಳ್ಳ ಈ ಸಂಯುಕ್ತಾಕ್ಷರವನ್ನು 
ಮುಂದೆ ಉಳ್ಳ ಹಿಂದಿನ ಅಕ್ಷರವು, ಒಂದು ವೇಳೆ ಗುರುವೇ ಆಗಿದ್ದರೂ, ಕೆಲವೊಮ್ಮೆ 
(ಅಂದರೆ ಛಂದಸ್ಸಿಗೆ ಭಂಗ ಬರುವುದಾದರೆ) ಅದನ್ನು ಲಘುವೆಂದೇ ಭಾವಿಸಬೇಕು. 
ಇದಮಸ್ಕೋದಾಹರಣಮ್‌- ಈ ಕೆಳಗಿನ ಪದ್ಯವೇ ಇದಕ್ಕೆ ಉದಾಹರಣೆ -- 


ತರುಣಂ ಸರ್ಹಪಶಾಕಂ ನವೌದನಂ ಪಿಚೈಲಾನಿ ಚ ದಧೀನಿ । 
ಅಲ್ಪವ್ಯಯೇನ ಸುಂದರಿ । ಗ್ರಾಮೃಜನೋ ಮಿಪ್ಪಮಶ್ನಾತಿ ॥೧೧॥ 

'ಎಲೌ ಸುಂದರಿ । ಎಳೆಯ (ಕೋಮಲವಾದ) ಸಾಸಿವೆಯ ಸೊಪ್ಪು, ನೂತನ ಅನ್ನ ಅಂದರೆ 
ಬಿಸಿಬಿಸಿಯಾದ ಅನ್ನ, ಸರಸ (ಪಿಚ್ಛಿಲ) ವಾದ ಮೊಸರು - ಹೀಗೆ ಗ್ರಾಮ್ಮಜನರು ಅಲ್ಪವ್ಯಯದಿಂದ 
ಮೃಷ್ಟಾನ್ನವನ್ನೇ ಊಟಮಾಡುತ್ತಾರೆ". 

ಈ ಪದ್ಮದ ನಾಲ್ಕನೆಯ ಪಾದದ ಆದಿಯ ವರ್ಣ 'ಗ್ರಾ' (ಗ್ರಾಮ್ಮಜನಃ 
ಎಂಬುದು 'ಕ್ರಮ' ಸಂಜ್ಞೆಯುಳ್ಳದ್ದಾಗಿದೆ. ಮೂರನೆಯ ಪಾದದಲ್ಲಿ 'ಅಲ್ಪ ವೃಯೇನ - 
ಸುಂದರಿ (--.೪-೪.- ೪೪) ಹೀಗೆ ನಾಲ್ಕು ನಾಲ್ಕು ಮಾತ್ರೆಯ ಮೂರುಗಣಗಳಿರುತ್ತವೆ. 
(ಇದು ಆರ್ಯಾ ಛಂದಸ್ಸಾಗಿರುತ್ತದೆ, ಅಂದರೆ ಮಾತ್ರಾ ಛಂದಸ್ಸು) ಕ್ರಮ ಸಂಜ್ಞೆಯುಳ್ಳ 'ಗ್ರಾ' 
ಅಕ್ಷರದ ಹಿಂದೆ ಇರುವ 'ರಿ' ವರ್ಣವು ಗುರುವಾಗಬೇಕು. ಆದರೆ ಅಲ್ಲಿ 'ಸುಂದರಿ' ಪದವು ಐದು 

. ಮಾತ್ರೆಯ ಗಣವಾಗಿ ಛಂದಸ್ಸಿಗೆ ಭಂಗ ಬರುವುದರಿಂದ ರ ವರ್ಣವು ಲಘುವಾಗಿಯೇ 


KN 


114 ವೃತ್ತರತ್ನಾಕರ: 
ಉಳಿಯುತ್ತದೆ. ಅಂದರೆ 'ಗ್ರಾ' ಅಕ್ಷರವನ್ನು ಶಿಧಿಲವನ್ನಾಗಿ ಉಚ್ಚರಿಸಿಕೊಳ್ಳಬೇಕು - ಎಂದು 
ತಾತ್ಪರ್ಯ. 
ಕೆಲವು ಅತ್ಯವಶ್ಮ ಸಂಖ್ಯಾ ಸಂಜ್ಞೆಗಳನ್ನು ಈಗ ತಿಳಿಸಲಾಗುತ್ತದೆ. 
ಅಬ್ಬಿ ಭೂತರಸಾದೀನಾಂ ಜ್ಛೇಯಾಃ ಸಂಖ್ಯಾಸ್ತು ಲೋಕತಃ | 
ಜ್ಞೇಯಃ ಪಾದಶ್ಚತುರ್ಥೋ80ಶೋ ಯತಿರ್ವಿಚ್ಛೇದಸಂಜ್ಞಕಃ ॥ ೧೨॥ 
ಅಬ್ಬಯಃ - ನಾಲ್ಕು ಭೂತಾನಿ - ಪಂಚ, ರಸಾ - ಷಟ್‌, ಆದಿ ಪದದಿಂದ 
ಸ್ವರಾ = ಸಪ್ತ, ವಸವಃ = ಅಷ್ಟೌ ಗ್ರಹಾಃ = ನವ, ದಿಶಃ - ದಶ, ರುದ್ರಾಃ = ಏಕಾದಶ, 
ಇತ್ಯಾದಿ, ಹೀಗೆ ಲೋಕ ವೈವಹಾರದಿಂದಾಗಿ ಈ ಸಂಖ್ಯೆಗಳನ್ನು ತಿಳಿಯತಕ್ಕದ್ದು. (ಈ 
ಸಂಖ್ಯೆಗಳನ್ನು ವೃತ್ತಗಳ ಯತಿಯನ್ನು ನಿರ್ದೇಶ ಮಾಡಲು ಬಳಸಲಾಗುತ್ತದೆ.) ಪದ್ಯದಲ್ಲಿ ನಾಲ್ಕು 
ಪಾದಗಳಿರುತ್ತವೆಯಾದ್ದರಿಂದ, ಪಾದವೆಂದರೆ ಪದ್ಮದ ನಾಲ್ಕನೆಯ ಒಂದು ಭಾಗವೆಂದು 
ತಿಳಿಯಬೇಕು. ಯತಿ - ಎಂದರೆ ವಿರಾಮ, ನಿಯತವಾದ ಅಕ್ಷರಗಳಲ್ಲಿ ನಿಲುಗಡೆ. 


ಟಿಪ್ಪಣಿ - ಸೂರ್ಯರು - ಹನ್ನೆರಡು, ಅಶ್ವಗಳು ೬ ಸಪ್ತ, ಅಗ - ಪರ್ವತ - ಸಪ್ತ 
(ಕುಲಪರ್ವತಗಳು), ವೇದಗಳು - ನಾಲ್ಕು, ರಂಧ್ರಗಳು - ನವ, ಅಕ್ಷ - ಪಂಚ (ಪಂಚ 
ಇಂದ್ರಿಯಗಳು) ಮುನಿಗಳು - ಸಪ್ತ(ಸಪ್ತರ್ಷಿಗಳು) ಇತ್ಯಾದಿ ಸಂಖ್ಯಾಸಂಜ್ಞೆಗಳನ್ನೂ 
ಭಾವಿಸಬೇಕು. ವೃತ್ತಗಳ ವಿವರಣೆಯಲ್ಲಿ ಇವುಗಳನ್ನು ಸ್ವಷ್ಟವಾಗಿ ಗಮನಿಸಬಹುದಾಗಿದೆ. 


ಯುಕ್‌ ಸಮಂ ವಿಷಮಂ ಚಾಯುಕ್‌ ಸ್ಥಾನಂ ಸದಿರ್ನಿಗದೃತೇ | 
ಸಮಮರ್ಧಸಮಂ ವೃತ್ತಂ ವಿಷಮಂ ಚ ತ್ರಿಧಾ ಮತಮ್‌ ॥ ೧೩॥ 
ಸಮಸ್ಥಾನವನ್ನು (ಎರಡು , ನಾಲ್ಕು ಇತ್ಯಾದಿ) 'ಯುಕ್‌' ಎಂಬುದಾಗಿಯೂ, ವಿಷಮ 
ಸ್ಥಾನವನ್ನು (ಒಂದು, ಮೂರು, ಐದು ಇತ್ಯಾದಿ) 'ಅಯುಕ್‌' ಎಂಬುದಾಗಿಯೂ ಪಂಡಿತರು 
ಹೇಳಿರುವರು. ಹಾಗೆಯೇ ವೃತ್ತವನ್ನೂ ಸಹ ಸಮವೃತ್ತ, ಆರ್ಧಸಮವೃತ್ತ, ವಿಷಮವೃತ್ತ - ಎಂದು 
ಮೂರು ವಿಧವಾಗಿ ವಿವರಿಸಿರುವರು. 
ಅಂಘ್ರುಯೋ ಯಸ್ಯ ಚತ್ವಾರಸ್ತುಲ್ಕಲಕ್ಷಣಲಕ್ಷಿತಾ: | 
ತಚ್ಛೈಂದಶಾಸ್ತ್ರತತ್ತ್ವಜ್ಞಾಃ ಸಮಂ ವೃತ್ತಂ ಪ್ರಚಕ್ಷತೇ ॥೧೪॥ 
ಯಾವ ವೃತ್ತದ ನಾಲ್ಕು ಪಾದಗಳು ಸಮಾನ ಲಕ್ಷಣದಿಂದ ಕೂಡಿರುತ್ತವೋ, ಅಂತಹ ವೃತ್ತವನ್ನು 
ಧಂದಶಾಸ್ತ್ರಜ್ಞರು ಸಮವೃತ್ತವೆಂದು ಹೇಳಿರುತ್ತಾರೆ. 
ಪ್ರಥಮಾಂಭ್ರಸಮೋ ಯಸ್ಯ ತೃತೀಯಶ್ಚರಣೋ ಭವೇತ್‌ | 
ದ್ವಿತೀಯಸ್ತುರ್ಯವದ್‌ವೃತ್ತಂ ತದರ್ಥಸಮಮುಚ್ಛತೇ ॥ ೧೫॥ 
ಮೊದಲ ಪುದ ಮತ್ತು ಮೂರನೆಯ ಪಾದಗಳು ಸಮಾನ ಲಕ್ಷಣಗಳಿಂದ ಕೂಡಿದ್ದು, ಎರಡನೆಯ 
ಮತ್ತು ನಾಲ್ಕನೆಯ ಪಾದಗಳು ಸಮಾನ ಲಕ್ಷಣಗಳಿಂದ ಕೂಡಿದ್ದರೆ ಅದನ್ನು ಆರ್ಧ ಸಮವೃತ್ತವೆಂದು 


ವೃತ್ತರತ್ನಾಕರಃ 
ಕರೆಯಲಾಗುತ್ತದೆ. 


ಯಸೃ ಪಾದಚತುಪ್ಕೇಷಿ ಲಕ್ಷ್ಮ ಭಿನ್ನಂ ಪರಸ್ಪರಮ್‌ | 
ತದಾಹುರ್ವಿಷಮಂ ವೃತ್ತಂ ಛಂದಃಶಾಸ್ತ್ರವಿಶಾರದಾಃ ॥ ೧೬॥ 


115 


ಯಾವ ವೃತ್ತದ ನಾಲ್ಕೂ ಪಾದಗಳಲ್ಲಿಯೂ ಲಕ್ಷಣವು ಬೇರೆ ಬೇರೆಯೇ ಆಗಿರುತ್ತದೋ 
ಅದನ್ನು ವಿಷಮವೃತ್ತವೆಂದು ಛಂದಃಶಾಸ್ತ್ರಪಂಡಿತರು ಹೇಳಿರುವರು. 
ಆರಬ್ಬೈಕಾಕ್ನರಾತ್‌ ಪಾದಾದೇಕೈಕಾಕ್ಷರವರ್ಧಿತೈ: | 
ಪೃಥಕ್‌ ಛಂದೋ ಭವೇತ್ಪಾದೈರ್ಯಾವತ್‌ ಪಡ್ವಿಂಶತಿಂ ಗತಮ್‌ ॥ ೧೭ ॥ 


ಒಂದು ಪಾದವನ್ನು ಒಂದು ಅಕ್ಷರದಿಂದ ಪ್ರಾರಂಭಿಸಿ, ಒಂದೊಂದೇ ಅಕ್ಷರವನ್ನು 

ವರ್ಧಿಸುತ್ತಾ, ಒಂದು ಪಾದದಲ್ಲಿ ಇಪ್ಪತ್ತಾರು ಅಕ್ಷರಗಳಾಗುವಂತೆ ವಿಂಗಡಿಸಲು ಪ್ರತ್ಕೇಕ 
ಪ್ರತ್ಯೇಕ ಛಂದಸ್ಸಾಗುತ್ತದೆ. ಅಂದರೆ, ಒಂದಕ್ಟರದ ಪಾದದಿಂದ ಪ್ರಾರಂಭಿಸಿ ಇಪ್ಪತ್ತಾರು ಅಕ್ಷರದ 
ಪಾದವಿರುವವರೆಗೆ ಛಂದಸ್ಸಿನ ಭೇದವುಂಟು. 

ತದೂರ್ಥ್ವಂ ಚಂಡವೃಷ್ಟ್ರಾದಿ ದಂಡಕಾಃ ಪರಿಕೀರ್ತಿತಾಃ | 

ಶೇಷಂ ಗಾಥಾಸ್ತ್ರಿಭಿ: ಪಡ್ಭಿಶ್ಚರಣೈಶ್ಟೋಪಲಕ್ಷಿತಾ: ॥ ೧೮ ॥ 
ಇಪ್ಪತ್ತಾರು ಅಕ್ಷರಗಳನ್ನು ಮೀರಿದ್ದು ಚಂಡವೃಷ್ಟಿ ಮೊದಲಾದ ದಂಡಕವೆನಿಸುತ್ತದೆ. 
ಉಳಿದ - ಮೂರು- ಆರು - ಚರಣಗಳುಳ್ಳದ್ದು ಸಾಮಾನ್ಕಲಕ್ಷಣಗಳಿಂದ ಕೂಡಿದ್ದಾಗಿ 'ಗಾಹಾ' 
ಎನಿಸುತ್ತದೆ. 

ಉಕ್ತಾತ್ಯುಕ್ತಾ ತಥಾ ಮಧ್ಯಾ ಪ್ರತಿಷ್ಠಾ ಸುಪ್ರತಿಷ್ಠಿತಾ | 

ಗಾಯತ್ರ್ಯುಷ್ಲಿಗನುಷ್ಟುಪ್‌ಚೆ ಬೃಹತೀ ಪಂಕ್ತಿ! ರೇವಚ ॥೧೯॥ 

ತ್ರಿಷ್ಟುಪ್‌ ಚ ಜಗತೀ ಚೈವ ತಥಾತಿಜಗತೀ ಮತಾ | 

ಶಕ್ಟರೀ ಸಾತಿಪೂರ್ವಾ ಸ್ಕಾದಪ್ಟೃತೃಷ್ಟೀ ತತಃ ಸ್ಮೃತೇ ॥ ೨೦॥ 

ಧೃತಿಶ್ಚಾತಿಧೃತಿಶ್ಚೈವ ಕೃತಿ: ಪ್ರಕೃತಿರಾಕೃತಿಃ | 

ಎಕೃತಿಃ ಸಂಕೃತಿಶ್ಚೈವ ತಥಾತಿಕೃತಿರುತ್ಛತಿಃ ॥ ೨೧॥ 

ಇತ್ಯುಕ್ತಾಶ್ಚಂದಸಾಂ ಸಂಜ್ಞಾ: ಕ್ರಮಶೋ ವಚ್ಚಿ ಸಾಂಪ್ರಶಂ | 

ಲಕ್ಷಣಂ ಸರ್ವವೃತ್ತಾನಾಂ ಮಾತ್ರಾವೃತ್ತಾನುಪೂರ್ವಕಮ್‌ ॥ ೨೨॥ 

ಇತಿ ವೃತ್ತರತ್ನಾಕರಾಖ್ಕೇ ಛಂದಸಿ ಸಂಜ್ಞಾಭಿಧಾನಂ ನಾಮ ಪ್ರಥಮೋಂಧ್ಕಾಯಃ 
೧. ಉಕ್ತಾ ೨. ಅತ್ಯುಕ್ತಾ ೩. ಮಧ್ಯಾ ೪. ಪ್ರತಿಷ್ಠಾ ೫೩ ಸುಪ್ರತಿಷ್ಠಾ ೬. ಗಾಯತ್ರೀ 
೭. ಉಷ್ಲಿಕ್‌ ೮. ಅನುಷ್ಟಪ್‌ ೯. ಬೃಹತೀ ೧೦. ಪಂಕ್ತಿ: ೧೧. ತ್ರಿಷ್ಟುಪ್‌ ೧೨. ಜಗತೀ 
೧೩. ಅತಿಜಗತೀ ೧೪. ಶಕ್ತರೀ ೧೫. ಅತಿಶಕ್ಟರೀ ೧೬. ಅಪ್ಪೀ ೧೭. ಅತ್ಯಪ್ಪೀ ೧೮. ಧೃತಿ: 


೬. 116 ವೃತ್ತರತ್ನಾಕರ; 
೧೯. ಅತಿಧೃತಿಃ ೨೦. ಕೃತಿಃ ೨೧. ಪ್ರಕೃತಿಃ ೨೨. ಆಕೃತಿ; ೨೩. ವಿಕೃತಿ; ೨೪. ಸಂಕೃತಿಃ 
೨೫. ಅತಿಕೃತಿಃ ೨೬, ಉತ್ಪತಿ: 

ಎಂಬ ಇಪ್ಪತ್ತಾರು ಸಂಜ್ಞೆಗಳನ್ನುಳ್ಳ ಛಂದಸ್ಸುಗಳ ಸಂಬಂಧಿ ಎಲ್ಲ ವೃತ್ತಗಳ ಲಕ್ಷಣವನ್ನೂ 
ಕ್ರಮವಾಗಿ ಹೇಳುತ್ತೇನೆ. ಅದಕ್ಕೂ ಮುನ್ನ ಮಾತ್ರಾವೃತ್ತವನ್ನುಈಗ ವಿವರಿಸುತ್ತೇನೆ. 
ವೃತ್ತಾರತ್ನಾಕರವೆಂಬ ಛಂದೋಗ್ರಂಥದಲ್ಲಿ ಸಂಜ್ಞಾ ಪ್ರಕರಣ 
ಎಂಬ ಮೊದಲ ಅಧ್ಯಾಯವು ಮುಗಿದುದು. 


ದ್ವಿತೀಯೋಂಧ್ಯಾಯಃ (ಮಾತ್ರಾಛಂದಸ್‌) 
೧. ಆರ್ಯಾಪ್ರಕರಣಮ್‌ 
1. ಆರ್ಯಾವೃತ್ತದ ಲಕ್ಷಣ 


1|2| 3 4 5 |6| 7 [ಗು 
——~-Jduu—— ಎ|. ಭಟಟ ಟಿಟಿ |2_ 
ಲಕ್ಷ್ಮತತ್ಸಪ್ಪ, ಪೇತಾ ಭವತಿ ನೇಹವಿಷಮೇಜ | 


1 2 3 4 5 6 7 
ದಾದಾ — UU UU ಎ UU ಎ |. uu — — 


ಷಷ್ಠೊಂಯಂ ಚ ನ|[ಲಘು ವಾ ಪ್ರಥಮೇಳರ್ಧೇ ನಿಯ।ತ[ಮಾಯಾಃ ? ೨೩) 
ಆರ್ಯಾವೃತ್ತದ ಪೂರ್ವಾರ್ಧದಲ್ಲಿ ಏಳುಗಣಗಳೂ (ನಾಲ್ಕು ನಾಲ್ಕು ಮಾತ್ರೆಯ ಏಳು ಗಣ) 
ಕಡೆಯಲ್ಲಿ ಒಂದು ಗುರುವೂ ಇರಬೇಕು. ವಿಷಮ ಸ್ಥಾನಗಳಾದ 1-3-5.7 ಈ ಗಣಗಳು ಜಗಣ 
ಅಂದರೆ ಮಧ್ಯಗುರುಕ (4-1) ಗಣವಾಗಿರಬಾರದು. ಆರನೆಯ ಗಣವು ಜಗಣ (4-೪) ಅಥವಾ 
ನಗಣಲಘು (೧೬೬) ವುಳ್ಳದ್ದಾಗಿರಬೇಕು. 


1 2 3 4 5 6 7 ಗು 
ಹಾಹಾ ಜಾ. ಜಾ uu ದಾಟಿ ಟಿಎ | ಟಿಟಿ ಟ[ಟಟಟ ಟಿ 
ಷಪ್ಮೆಕದ್ವಿತೀಯಲಾತ್‌ಪರಕೇ ನ್ಲೆ ಸಯತ್ನಿಪದನಿಯಮ | 


1 2 3 4 5 6) 7 ಗು 
UU— [ದಾ ದ [ಟಿ ಟು uv ಟಟ ಎ೨ | 
ಚರಮೇಜರ್ಧೇ ಪಂಚಮಕೆ ತಸ್ಮಾದಿಹ ಭವ ಲ: ॥ ೨೪ ॥ 


ಈಗ ಯತಿಯ ನಿಯಮವನ್ನು ತಿಳಿಸಲಾಗುತ್ತದೆ. ಆರನೆಯ ಗಣವು ನಗಣ ಲಘುವಳ್ಳದ್ದಾಗಿದ್ದರೆ, 
ಆಗ ಎರಡನೆಯ ಲಘುವಿನ ಬಳಿಕ ಅಂದರೆ ಚ್ಚ ಸ" ಎಂಬಲ್ಲಿ ಯತಿಯನ್ನು ಹೇಳಿಕೊಳ್ಳಬೇಕು. 
ಹಾಗೆಯೇ ಏಳನೆಯ ಗಣವೂ ನಗಣ ಲಘುವುಳ್ಳದ್ದಾ ಗಿದ್ದರೆ, ಆರನೆಯ ಗಣದ ಅಂತ್ಯದಲ್ಲಿ 
ಅಂದರೆ ಏಳನೆಯ ಗಣದ ಆದಿಯ ಲಘುವಿನ ಹಿಂದೆ ಅಂದರೆ 'ಸಯತ' ಎಂಬಲ್ಲಿ ಯತಿಯನ್ನು 


ವೃತ್ತರತ್ನಾಕರಃ 117 
ಹೇಳಿಕೊಳ್ಳಬೇಕು. ಆರನೆಯ ಗಣವು 'ಜಗಣ' ವಾಗಿದ್ದಲ್ಲಿ ಯತಿಯನ್ನು 


ಹೇಳಿರುವುದಿಲ್ಲವಾದರೂ, ಆರನೆಯ ಗಣದ ಮೊದಲ ಲಘುವಿನ ಬಳಿಕ ಯತಿ ಎಂದರೆ 
'ಭವತಿ' (ನೇಹ ವಿಷಮೇ ಜರ) ಎಂಬಲ್ಲಿ ಯತಿ ಎಂದು ತಿಳಿಯಬೇಕು. 

ಆರ್ಯಾ ಉತ್ತರಾರ್ಧದ ಲಕ್ಷಣ” ಈ ಉತ್ತರಾರ್ಧದಲ್ಲಿ ಸಹ ಕಡೆಯಲ್ಲಿ ಗುರುವನ್ನುಳ್ಳ 
ಏಳುಗಣಗಳು ಇರುತ್ತವೆ. ವಿಷಮಸ್ಥಾನಗಳಲ್ಲಿ (೧,೩,೫ ಈ ಸ್ಮಾನಗಳಲ್ಲಿ) ಜಗಣ(ಟ-1) 
ಇರಬಾರದು. (೨,೪,ರಲ್ಲಿ ಬರಬಹುದು) ಮತ್ತು ಆರನೆಯ ಗಣವು ಕೇವಲ ಲಘುವಾಗಿರುತ್ತದೆ. 
ಐದನೆಯ ಗಣವು ನಗಣಲಘುವಾಗಿದ್ದರೆ, ಮೊದಲ ಲಘುವಿನ ಹಿಂದೆ, ಅಂದರೆ 'ತಸ್ಮಾ,' 
ಎಂಬಲ್ಲಿ 'ಯತಿ' ಎಂದು ತಿಳಿಯಬೇಕು. 


2. ಪಥ್ಕಾರ್ಯಾಲಕ್ಷಣ 
5 6 7 
Ce 1 eb ಹ 
ರಾದ್ಯೇಷು ದೃಶ್ಯತೇ ಯ 
5 


ವಿದ್ಧಿ: 


ಗು 


1 2 3 
——lu—uj]-—-— 


ತ್ರಿಪ್ವಂ[ಶಕೇಷು|ಪಾದೋ 

ತಿ 4 

ಬಾಪಾ ಟ್ರ ಅಟ RB ಮ 
ಪಥ್ಸೇತಿ ನಾಮ ಹ 
ಆರ್ಯಾಛಂದಸ್ಸಿನಲ್ಲಿ ಹೇಳಿದ ಲಕ್ಷಣವೇ ಇಲ್ಲಿಯೂ ಸಂಗತವಾಗುತ್ತದೆ. ಅಂದರೆ, 
ಪೂರ್ವಾರ್ಧದಲ್ಲಿ ಗುರುವಿನಿಂದ ಕೂಡಿದ ಏಳುಗಣಗಳಿರುತ್ತವೆ. ವಿಷಮ ( ೧,೩,೫,೭) 
ಸ್ಥಾನಗಳಲ್ಲಿ ಜಗಣವಿರಬಾರದು. ಆದರೆ (೨,೪,೬) ಸಮಸ್ಥಾನಗಳಲ್ಲಿರಬಹುದು. 
ಉತ್ತರಾರ್ಧದಲ್ಲಿಯೂ ಇದೇ ನಿಯಮವಿದ್ದು, ಆರನೆಯ ಗಣವು ಕೇವಲ ಲಘುವಾಗಿರುತ್ತದೆ. 
ಆದರೆ ಈ ವೃತ್ತದ ವಿಶೇಷವೆಂದರೆ, ಒಂದು ಮತ್ತು ಮೂರನೆಯ ಪಾದದಲ್ಲಿ ಮೂರು ಅಂಶ 
(ಗಣ) ವುಳ್ಳ ಅಂದರೆ ನಾಲ್ಕು ನಾಲ್ಕು ಮಾತ್ರೆಯ ಮೂರು ಮೂರು ಗಣ ಸ್ಪಷ್ಟವಾಗಿ ಇರಬೇಕು. 


'ತ್ರಿಪ್ಟಂಶಕೇಷು ಪಾದಃ' 'ಪಥ್ಟೇತಿ ನಾಮ ತಸ್ಕಾ:' ಎಂಬಲ್ಲಿ ಕ್ರಮವಾಗಿ ಒಂದು, ಮೂರು 
ಪಾದಗಳಾಗಿರುತ್ತವೆ. 


4 
ಟಟ — 


ದಲಯೋ 


ಸ್ಯಾಃ | 


1 2 


6) 7 ಗು 
U—- —|-— 
ಸಮಾಖ್ಯಾ ಕಮ್‌ || ೨೫ | 


3. ವಿಪುಲಾರ್ಯಾಲಕ್ಷಣ 


ವೃತ್ತರತ್ನಾಕರ: 


ಡೆ ಎ.ಟಟಟ | ಎ ಟಟ [ಟಟ 
ಸ್ತಾಂ ಮಾಖ್ಯಾತಿ ॥ ೨೬ ॥ 


ಆರ್ಯಾಛಂದಸ್ಸಿನ ಲಕ್ಷಣವೇ ಇಲ್ಲಿಯೂ ಸಹ ಇರುತ್ತದೆ. ಅಂದರೆ, ಪೂರ್ವಾರ್ಧದಲ್ಲಿ 
ಕಡೆಯಲ್ಲಿ ಗುರುವುಳ್ಳ ಏಳು ಗಣಗಳು, ವಿಷಮ ಸ್ಥಾನದಲ್ಲಿ ಜಗಣ ಬರಬಾರದು, ಸಮಸ್ಥಾನದಲ್ಲಿ 
ಬರಬಹುದು. ಆದರೆ ಆರನೆಯ ಗಣ ಜಗಣ ಅಥವಾ ನಗಣ ಲಘುವೇ ಆಗಿರಬೇಕು. 
ಹಾಗೆಯೇ ಉತ್ತರಾರ್ಧದಲ್ಲಿ ಕಡೆಯಲ್ಲಿ ಗುರುವುಳ್ಳ ಏಳುಗಣಗಳಿರುತ್ತವೆ. ವಿಷಮಸ್ಥಾನದಲ್ಲಿ 
ಜಗಣವಿರಬಾರದು. ಆರನೆಯ ಗಣ ಕೇವಲ ಲಘುವಾಗಿರುತ್ತದೆ. ಈ ಲಕ್ಷಣದೊಂದಿಗೆ 
ವಿಶೇಷಾಂಶವೆಂದರೆ ಒಂದು ಮತ್ತು ಮೂರನೆಯ ಪಾದದಲ್ಲಿ ಮೊದಲ ಮೂರು ಗಣಗಳ ಬಳಿಕ 
ನಾಲ್ಕನೆಯ ಗಣದಲ್ಲಿ ಪಾದ ಬರುತ್ತದೆ. ಹೀಗಿದ್ದರೆ ಇದು ವಿಪುಲಾರ್ಯಾ ಛಂದಸ್‌. ಈ ಲಕ್ಷಣದ 
ಪೂರ್ವಾರ್ಧದಲ್ಲಿ' "ಮಾದಿಮಂ' ಎಂಬಲ್ಲಿಯೂ, ಉತ್ತರಾರ್ಧದಲ್ಲಿ, 'ಪಿಂಗಲನಾಗೋ' 
ಎಂಬಲ್ಲಿಯೂ ಪಾದವಿರುತ್ತದೆ ಯಾದ್ದರಿಂದ ಇದು ವಿಪುಲಾರ್ಯಾ ಎನಿಸುತ್ತದೆ 


4. ಚಪಲಾರ್ಯಾಲಕ್ಷಣ 


1 2 3 4 5 6 7 [ಇ 
ಜ ಜ ಜ 
ಐಟಿ [0 ಎ ಟಿ |[ಎಡ[ಟಎಟ [ಎಎ |u-u 


ಉಭಯಾರ್ಧಯೋ ರೌ|ದ್ವಿತೀಯ ಶುರ್ಯೌಗಮಧ್ಯಗೌ ಯಸ್ಯಾಃ | 


1 2 3 4 5 | 7 ಗು 

ಜ ಜ 
ಟಓಟಿ.ಟ-ಟಿ |. | ಟಿಐ ಟಿ |. ಟ್ರಿ. [| 
ಚಪಲೆ(ತಿನಾಮ|ತಸ್ಯಾಃ ಪ್ರಕೀರ್ತಿತಂ ನಾಗರಾಜೇನ ॥ ೨೭ ॥ 


ಆರ್ಯಾಲಕ್ಷಣವೇ ಇಲ್ಲಿಯೂ ಸಂಗತವಾಗುತ್ತದೆ. ಅಂದರೆ ಏಳುಗಣ ಮತ್ತು ಗುರುವಿರಬೇಕು. 
ಆದರೆ ವಿಷಮ ಸ್ಥಾನದಲ್ಲಿ ಜಗಣವಿರಬಾರದು. ಆರನೆಯ ಗಣವು ಪೂರ್ವಾರ್ಧದಲ್ಲಿ ಜಗಣ 
ಅಥವಾ ನಗಣಲಘುವಾಗಿರಬೇಕು. ಆದರೆ ಉತ್ತರಾರ್ಧದಲ್ಲಿ ಆರನೆಯ ಸ್ಥಾನವು ಕೇವಲ 
ಲಘುವಾಗಿರುತ್ತದೆ. ಈ ಲಕ್ಷಣದ ಜತೆಗೆ ವಿಶೇಷ ಲಕ್ಷಣವೆಂದರೆ - ಪೂರ್ವಾರ್ಧ - 
ಉತ್ತರಾರ್ಧಗಳೆರಡಲ್ಲಿಯೂ ಎರಡನೆಯ ಮತ್ತು ನಾಲ್ಕನೆಯ ಸ್ಥಾನವು ಗುರು ಮಧ್ಯವುಳ್ಳ ಜಗಣವೇ 
ಆಗಿರಬೇಕು. ಹಾಗಿದ್ದರೆ ಈ ಆರ್ಯಾವೃತ್ತವೇ ಚಪಲಾರ್ಯಾವೃತ್ತವೆನಿಸುತ್ತದೆ. 


ವೃತ್ತರತ್ನಾಕರಃ 119 


5. ಮುಖಚಪಲಾರ್ಯಾ ಲಕ್ಷಣ 


2 3 | 4 5 | 6 | 7 [ಗು 
ಪ ul-— ॥ ಖೃ ದಟಟ ದ |_ —|- 
ದಲಂ ಸಮಸ್ತಂನಜೇತ [ಲಕ್ಷ್ಮ ಚೆಪಲಾಗತಂ 


ಃ | 


1 


ಆದ್ಯಂ 


1 2 3 4 5 [| 7 ಗು 
ಎರ ಟಿ ಟದ [ಟಿ ಟಟ ದಾ ಭದ ಟಟ 
ಶೇಷೇ(ಪೂರ್ವಜಲಕ್ಷ್ಮಾ ಮುಖಚಪಲಾ ಸೊಃದಿತಾ ಮುನಿನಾ ॥ ೨೮ ॥ 
ಪೂರ್ವಾರ್ಧದಲ್ಲಿ ಚಪಲಾರ್ಯಾದ ಲಕ್ಷಣವಿರಬೇಕು. ಅಂತೆಯೇ ಉತ್ತರಾರ್ಧದಲ್ಲಿ 
ಪಥ್ಮಾರ್ಯಾವೃತ್ತದ ಲಕ್ಷಣವಿರಬೇಕು. ಇದನ್ನು ಮುಖಚಪಲಾರ್ಯಾವೃತ್ತವೆನ್ನಲಾಗುತ್ತದೆ. 
ಅಉದರೆ ಪೂರ್ವಾರ್ಧದಲ್ಲಿ. ಕಡೆಯಲ್ಲಿ ಗುರುವುಳ್ಳಿ ಏಳುಗಣಗಳಿರಬೇಕು. ಎರಡು ಮತ್ತು ನಾಲ್ಕನೆಯ 
ಸ್ಥಾನದಲ್ಲಿ ಜಗಣವಿರಬೆ ಸೇಕು. ಆರನೆಯ ಸ್ಥಾನ ಜಗಣವಾಗಿರಬೇಕು. ಹಾಗೆಯೇ ಉತ್ತರಾರ್ಧದಲ್ಲಿ 
ಪಥ್ಮಾರ್ಯಾ ಲಕ್ಷಣವೆಂದರೆ ಮೊದಲ ಮೂರು ಗಣಗಳಲ್ಲಿ ಒಂದು ಪಾದವಿರಬೇಕು. ಕಡೆಯಲ್ಲಿ 
ಗುರುವುಳ್ಳ ಒಟ್ಟು ಏಳು ಗಣಗಳಿರಬೇಕು. ಆರನೆಯದು ಕೇವಲ ಲಘುವಾಗಿರಬೇಕು. ಇದು 
ಮುಖಚಪಲಾರ್ಯಾವೃತ್ತವೆನಿಸುತ್ತದೆ. 


6. ಜಘನಚಪಲಾರ್ಯಾ ಲಕ್ಷಣ 


1 2 3 4 5 6 7|ಗು 
ಎ... ಟಟ[ಇಟಟ (ಎಡದ u— ಓಟ (5[0ಟ[ - 
ಪ್ರಾಕ್‌ ಪ್ರತಿಪಾದಿತದುರ್ಧೇ ಪ್ರಥಮೇ।|ಪ್ರಥಮೇ ರೇತು ಟಪಲಾಯಾಃ | 


1 2 3 4161617 ಗು 
ಡಾ ಸಾ ೨50 — — (ಓಜಾ. ಜಾ U JU UUYU — 
ಲಕ್ಷ್ಮಾ54 ಶ್ರಯೇತ| ಸೋಕ್ತಾ ವಿಶುದ್ಧಧೀಭಿರ್ಜಘನಚಪಲಾ I I 


ವೃತ್ತದ ಪೂರ್ವಾರ್ಧದಲ್ಲಿ ಪಥ್ಮಾರ್ಯಾಲಕ್ಷ್ಮಣವೂ, ಉತ್ತರಾರ್ಧದಲ್ಲಿ ಚಪಲಾರ್ಯಾ 
ಲಕ್ಷಣವೂ, ಇದ್ದುದಾದರೆ ಅದು ಜಘನಚಪಲಾರ್ಯಾವೃತ್ತ. ಅಂದರೆ ಪೂರ್ವಾರ್ಧದಲ್ಲಿ 
ಗುರುವಿನಿಂದ ಕೂಡಿದ ಏಳು ಗಣಗಳಿರಬೇಕು. ವಿಷಮಸ್ಥಾನದಲ್ಲಿ ಜಗಣವಿರಬಾರದು. ಆರನೆಯದು 
ಜಗಣವಾಗಿರಬೇಕು. ಅಥವಾ ನಗಣಲಘುವಾಗಿರಬಹುದು. ಆದರೆ, ವಿಶೇಷವೆಂದರೆ ಮೊದಲ 
ಮೂರು ಅಂಶಗಳಲ್ಲಿ ಒಂದು ಪಾದವಿರಬೇಕು. 'ಮರ್ಧೆೇ' ಎಂಬಲ್ಲಿಗೆ ಒಂದನೆಯ 
ಪಾದವಾಗಿರುತ್ತದೆ. ಹಾಗೆಯೇ ಉತ್ತರಾರ್ಧದಲ್ಲಿ ಚಪಲಾರ್ಯದ ಲಕ್ಷಣವಿರಬೇಕು. ಅಂದರೆ 
ಗುರುವಿನಿಂದ ಕೂಡಿದ ಏಳು ಗಣಗಳಿರಬೇಕು. ವಿಷಮಸ್ಥಾನದಲ್ಲಿ ಜಗಣವಿರಬಾರದು. ಆರನೆಯ 
ಗಣ ಕೇವಲ ಲಘುವಾಗಿರುತ್ತದೆ. ಆದರೆ, ಎರಡು ಮತ್ತು ನಾಲ್ಕನೆಯ ಸ್ತಾನಗಳಲ್ಲಿ ಜಗಣವಿರಬೇಕು. 
ಈ ಲಕ್ಷಣವು ಈ ಉದಾಹರಣೆಯಲ್ಲಿರುವುದರಿಂದ, ಇದು ಜಘನಚಪಲಾರ್ಯಾವೃತ್ತವಗುತ್ತದೆ. 


ಇಲ್ಲಿಗೆ ಆರ್ಯಾಪ್ರಕರಣ ಮುಗಿದುದು 


120 ವೃತ್ತರತ್ನಾಕರ; 


೨. ಗೀತಿ ಪ್ರಕರಣಮ್‌ 
1. ಗೀತಿ ಲಕ್ಷಣ 
1 2 3 4 5 | 6 7 ಗು 
—— J|UUUU— — U UUUNHU —U— U[—-UU— 


ಆರ್ಯಾಪ್ರಥಮದ!ಲೋಕ್ತಂ(ಯದಿ ಕಥ ಲಕ್ಷಣಂ ಭ/ವೇದುಭ | 


7[ಗು 
uu — U ಭಾ ಜಾ —|——U-— ujl——|-— 
೦ ಗೀಡಿಂ ಗೀತವಾನ್‌ ಭುಜಂಗೇ ಠಃ ॥ ೩೦ ॥ 


ಆರ್ಯಾಛಂದಸ್ಸಿನಪೂರ್ವಾರ್ಧದ ಲಕ್ಷಣವೇ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳೆರಡಲ್ಲಿಯೂ 
ಸಂಗತವಾಗಿರುವುದು ಗೀತಿ ಛಂದಸ್ಸೆನಿಸುತ್ತದೆ. ಯತಿ ನಿಯಮವೂ ಸಹ ಅಲ್ಲಿ ಇರುವಂತೆಯೇ 
ಎಂದು ತಿಳಿಯಬೇಕು. ಅಂದರೆ, ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳೆರಡರಲ್ಲಿಯೂ ಕಡೆಯಲ್ಲಿ 
ಗುರುವುಳ್ಳ ಏಳುಗಣವಿರಬೇಕು. ವಿಷಮಸ್ಥಾನಗಳಾದ ೧-೩-೫-೭ ಈ ಸ್ಥಾನಗಳಲ್ಲಿ ಜಗಣ 
ವಿರಬಾರದು. ಆರನೆಯ ಸ್ಥಾನವು ಜಗಣ ಅಥವಾ ನಗಣಲಘುವಾಗಿರಬಹುದು. ಆರು - ಏಳನೆಯ 
ಸ್ಥಾನಗಳಲ್ಲಿ ನಗಣ ಲಘುವಿದ್ದರೆ ಯತಿ ನಿಯಮವುಂಟು. ಆರನೆಯ ಸ್ಥಾನವು ಇಲ್ಲಿ ಎರಡೂ 
ಅರ್ಧಗಳಲ್ಲಿ ಜಗಣವೇ ಆಗಿರುವುದರಿಂದ ಯಥಾನುಕೂಲ ಯತಿಯನ್ನು ಹೇಳಿಕೊಳ್ಳಬೇಕು. 
ಅಂದರೆ ಪೂರ್ವಾರ್ಧದಲ್ಲಿ 'ಲಕ್ಷ್ಮಣಂ' ಎಂಬಲ್ಲಿಯೂ, ಉತ್ತರಾರ್ಧದಲ್ಲಿ 'ಗೀತವಾನ್‌' 
ಎಂಬಲ್ಲಿಯೂ ಯತಿಯನ್ನು ಹೇಳಿಕೊಳ್ಳಬಹುದು. ಹಾಗೆಯೇ ಎರಡೂ ಅರ್ಧಗಳಲ್ಲಿ ಮೊದಲ 
ಮೂರು ಗಣಗಳ ಬಳಿಕ ಪಾದ ನಿಯಮವನ್ನು ಇಟ್ಟುಕೊಂಡು ಯತಿಯನ್ನು ಹೇಳಿಕೊಳ್ಳಬಹುದು. 


2. ಉಪಗೀತಿಯ ಲಕ್ಷಣ 


1 2 5 7 ಗು 
ಸು: ಟ್ರಿ ಟ್ಟಿ ಎ ಎಇ | —uUu— ಹಾ, py 
ತೀ *ರ್ಧೆ! ಗ್‌? ತ್‌ | 
ರಾಣ U]— UU ಟಟ — ಎ. | |... — 
ಯದ್ಯುಭೆಯೋ ಮುನಿರ್ಬ್ರ್ರೂಕೇ ॥ ೩೧॥ 


ಪೂರ್ವಾರ್ಧ -ಉತ ತ್ರರಾರ್ಧಗಳೆರಡಲ್ಲಿಯೂ ಆರ್ಯಾಛಂದಸ್ಸಿನ ಉತ್ತರಾರ್ಧದ ಲಕ್ಷಣವು 
ಸಂಗತವಾದಲ್ಲಿ ಆದು ಉಪಗೀತಿ ಛಂದಸ್ಸೆನಿಸುತ್ತದೆ. ಅಂದರೆ, ಕಡೆಯಲ್ಲಿ ಗುರುವುಳ್ಳ ಏಳು 
ಗಣಗಳಿರಬೇಕು. ವಿಷಮಸ್ಥಾನಗಳಲ್ಲಿ ಜಗಣವಿರಬಾರದು. ಮತ್ತು ಆರನೆಯ ಸ್ಥಾನವು ಕೇವಲ 


ವೃತ್ತರತ್ನಾಕಿರಃ 121 
ಲಘುವಾಗಿರಬೇಕು. ಇದು ಉಪಗೀತಿಯೆನಿಸುತ್ತದೆ. 


3. ಉದ್ದೀತಿಯ ಲಕ್ಷಣ 


1 5 ಲ್ಸ 7 ಗು 
—— ಟಿಟಿ |೨ಟಿಟ|ಟಟ|ಟ್ರಷ ಎಷ 
ಆಯಾ ಚ ಶ್ವತಯಂ |ವೃತ್ಯಯರಚಿತಂ yA 4%] 


ಸ್ರೀ 


1 2 3 4 5| 6 (| 7 (ಗು 
—— [ಟಿ ಟ| ಟಟ್ಲದ ವಾಟ ಇಟ್ಟ ಎಂಎಂ ಎಎ 


ಸೋದ್ಲೀತತಿಃ ಕಿಲ [ಕಥಿತಾ |ತದ್ವದ್ಯತ್ಯಂಶಭೇದಸಂಯು ॥೩೨॥ 


ಆರ್ಯಾಛಂದಸ್ಸಿನ ಪೂರ್ವಾರ್ಧವು ಉತ್ತರಾರ್ಧವಾಗಿಯೂ, ಉತ್ತರಾರ್ಧವು 
ಪೂರ್ವಾರ್ಧವಾಗಿಯೂ ವ್ಯತ್ಯಯಗೊಂಡಲ್ಲಿ ಅದು ಉದಡ್ಲೀತಿ ಛಂದಸ್ಸಾಗುತ್ತದೆ. ಅಂದರೆ 
ಪೂರ್ವಾರ್ಧದಲ್ಲಿ ಕಡೆಯಲ್ಲಿ ಗುರುವುಳ್ಳ ಏಳುಗಣಗಳಿರಬೇಕು. ಮತ್ತು ವಿಷಮಸ್ಥಾನಗಳಲ್ಲಿ 
ಜಗಣವಿರಬಾರದು. ಆದರೆ, ಪೂರ್ವಾರ್ಧದ ಆರನೆಯ ಸ್ಥಾನ ಕೇವಲ ಲಘುವಾಗಿರುತ್ತದೆ. 
ಮತ್ತು ಉತ್ತರಾರ್ಧದ ಆರನೆಯ ಸ್ಥಾನ ಜಗಣವಾಗಿರುತ್ತದೆ. ಅಥವಾ ನಗಣ ಲಘು 
ವಾಗಿರುತ್ತದೆ.ಪೂರ್ವಾರ್ಧದಲ್ಲಿ ಮೊದಲ ಮೂರು ಅಂಶಗಳ ಬಳಿಕ ಹಾಗೂ ಐದನೆಯ ಗಣದ 
ಬಳಿಕ ಯತಿಯನ್ನು ಹೇಳಿಕೊಳ್ಳಬಹುದು. ಮತ್ತು ಉತ್ತರಾರ್ಧದಲ್ಲಿ ಆರನೆಯ ಗಣದ ಮೊದಲ 
ಲಘುವಿನ ಬಳಿಕ ಯತಿಯನ್ನು ಹೇಳಿಕೊಳ್ಳಬಹುದು. ಇದು ಉದ್ದೀತಿಯಾಗುತ್ತದೆ. 


4, ಆರ್ಯಾಗೀತಿಯ ಲಕ್ಷಣ 
1 8 
re — UU|UU U—U| ಟಟ ದದ. — 
ಆರ್ಯಾಪೂರ್ವಾರ್ಧಂ ಯ ನಾಧಿಕೇನ| ನಿಧನೇ(ಯುಕ್ತಮ್‌ 
1| 2 3 4 5 6 7 8 
ಟಟ ಟಿಎ ಟಿ ಟಿ |ಎ.ಟ ಟಿ|ಟಐಟ[|[ ದಂ. |—-— 
ಇತರತ್ತದ್ದನ್ನಿ. ಲಂ ೀಯ[ಮಾರ್ಯಾಗೀತಿ: ॥೩೩॥ 


ಆರ್ಯಾ ಪೂರ್ವಾರ್ಧದ ಲಕ್ಷಣದ ಜತೆಗೆ ಒಂದು ಗುರುವು ಅಧಿಕವಾಗಿದ್ದು, ಈ ಲಕ್ಷ್ಮಣ 
ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳೆರಡರಲ್ಲಿಯೂ ಸಂಭವಿಸಿದಲ್ಲಿ ಅದು ಆರ್ಯಾಗೀತಿ 
ಛಂದಸ್ಸೆನಿಸುತ್ತದೆ. ಅಂದರೆ, ಪೂರ್ವಾರ್ಧ ಉತ್ತರಾರ್ಧಗಳಿರಡರಲ್ಲಿಯೂ ಎಂಟು ಗಣಗಳಿರಬೇಕು. 
ವಿಷಮಸ್ಥಾನಗಳಲ್ಲಿ ಜಗಣವಿರಬಾರದು. ಆರನೆಯ ಗಣವು ಜಗಣವಾಗಿರಬೇಕು ಅಥವಾ ನಗಣ 


122 ವೃತ್ತರತ್ನಾಕರ: 
ಲಘುವಾಗಿರಬಹುದು. ಯತಿಯನ್ನು ಆರನೆಯ ಗಣದ ಮೊದಲನೆಯ ಲಘುವಿನ ಬಳಿಕ 
ಹೇಳಿಕೊಳ್ಳಬಹುದು. 

ಇಲ್ಲಿಗೆ ಗೀತಿ ಪ್ರಕರಣ ಮುಗಿದುದು 


೩. ವೈತಾಲೀಯ ಪ್ರಕರಣಮ್‌ 
1. ವೈತಾಲೀಯ ಲಕ್ಷ್ಮಣ 


6 ರ ಲಗು 8 ರ ಗು 
೨ uu—|— ಟಿಎ. | ನಾ ಟಿಟಿ —|— ಟದ ಟರ 
ಪಡ್‌ವಿಷಮೇ॥ಷ್ಟೌ ಸಮೇ|ಕಲಾಃ| ಷಟ್‌ಚೆ ಸಮೇ ಸ್ಮುರ್ನೋ ನಿರಂತರಾಃ | 


6 ರ ಲಗು 68 ರ |ಲಗು 
ಜರ ಟ್ಟ ರ ಟಾ ು₹್ಟ ಭಯ 
ನ ಸಮಾತ್ರ ಪರಾಶ್ರಿತಾ [ಕಲಾ [ದೈತಾಲೀಯೇ 80ತೇ ರಲೌಗುರುಃ || ೩೪॥ 


ಈ ವೈತಾಲೀಯ ವೃತ್ತದ ಮೊದಲ ಮತ್ತು ಮೂರನೆಯ (ವಿಷಮ) ಪಾದಗಳಲ್ಲಿ ಮೊದಲು 
ಆರು ಮಾತ್ರೆ ಬಳಿಕ ರಗಣ-ಲಘು- ಗುರು ಹೀಗಿರಬೇಕು. ಸಮಪಾದಗಳಾದ ಎರಡು ನಾಲ್ಕನೆಯ 
ಪಾದಗಳಲ್ಲಿ ಮೊದಲು ಎಂಟು ಮಾತ್ರೆ, ಬಳಿಕ ರಗಣ, ಲಘು, ಗುರು-ಹೀಗಿರಬೇಕು. 
ಸಮಪಾದಗಳಾದ ಎರಡು ನಾಲ್ಕರಲ್ಲಿ ಆರು ಮಾತ್ರೆಗಳು (ಆರು ಲಘುಗಳು) ನಿರಂತರವಾಗಿ 
ಇರಬಾರದು. ಸಮಸ್ಥಾನದಲ್ಲಿರುವ ಲಘುವು ಅಂದರೆ 2,4,6 ರಲ್ಲಿನ ಲಘುವು 
ವಿಷಮ ಸ್ಥಾನಗತವಾದ 3,5,7 ರಲ್ಲಿನ ಲಘು ಮಾತ್ರೆಯನ್ನಾಶ್ರಯಿಸಿ ಇರಬಾರದು. 


2. ಔಪಚ್ಛಂದಸಿಕದ ಲಕ್ಷ್ಮಣ 


6 ರ ಯ 6 ರ ಯ 
—— ಇ ೯೬ UguU——— —— ಟಟ [ಎ uU—|u—-— 


ಪರ್ಯಂತೇ!ರ್ಯೌ ತಥೈವ ಶೇಷಮೌಪಚ್ಛಂದಸಿಕಂ ಸುಧೀಭಿರುಕ್ತಮ್‌ ॥ ೩೫ ॥ 
ಷರಾ - ಇಲ್ಲಿ ಶೇಷ ಎಂಬಲ್ಲಿನ 'ಷ' ಕಾರವನ್ನು ಪಾದಾಂತವೆಂದು ಭಾವಿಸಿ ಗುರುವನ್ನಾಗಿ 
ಮಾಡಿಕೊಳ್ಳಬೇಕು. 
ಮೊದಲ ಮತ್ತು ಮೂರನೆಯ ಪಾದಗಳಲ್ಲಿ ಆರು ಮಾತ್ರೆ, ಬಳಿಕ ರಗಣ, ಯಗಣಗಳಿರಬೇಕು. 


ಹಾಗೆಯೇ ಎರಡು ನಾಲ್ಕನೆಯ ಪಾದಗಳಲ್ಲಿ ಎಂಟು ಮಾತ್ರೆ, ಬಳಿಕ ರಗಣ, ಯಗಣಗಳಿರಬೇಕು. 
ಹೀಗೆ ಇದು ಔಷಚ್ಯಂದುಕವೃತ್ತವಾಗುತ್ತದೆ. 


ವೃತ್ತರತ್ನಾಕರಃ 123 
3. ಆಪಾತಲಿಕಾದ ಲಕ್ಷಣ 


6 ಭ |ಗು.ಗು 8 ಭ |ಗುಗು 
ವಾರದ ಟಟ್ಟಿದ ಎ |—uU ಟಎಂಟಟ[-ಟಿ ಟ| ಎ ಎ 
ಆಪಾತ ಕಥಿತೇಯಂ ಭಾದ್ಗುರುಕಾವಥ |ಪೂರ್ವವದನೃತ್‌ ॥೩೬॥ 
ವಿಷಮಪಾದದಲ್ಲಿ ಅಂದರೆ ಒಂದು ಮತ್ತು ಮೂರನೆಯ ಪಾದದಲ್ಲಿ ಆರು ಮಾತ್ರೆಗಳ ಬಳಿಕ 
ಭಗಣ,* ಗುರು,* ಗುರು, ಇರಬೇಕು. ಹಾಗೆಯೇ ಸಮಪಾದದಲ್ಲಿ ಅಂದರೆ ಎರಡು ಮತ್ತು 
ನಾಲ್ಕನೆಯ ಪಾದದಲ್ಲಿ ಎಂಟು ಮಾತ್ರೆಗಳ ಬಳಿಕ ಭಗಣ,. ಗುರು * ಗುರು ಇರಬೇಕು. ಇದು 
ಆಹಾತಲಿಕಾ ವೃತ್ತದ ಲಕ್ಷಣ. ಇದು ಪೂರ್ವಾರ್ಧ- ಉತ್ತರಾರ್ಧಗಳಿರಡಕ್ಕೂ ಅನ್ವಯವಾಗುತ್ತದೆ. 


4. ದಕ್ಷಿಣಾಂತಿಕಾದ ಲಕ್ಷಣ 


6 ರ ಲಗು 8 ರ.|ಲಗು 
0 ಎಟಿ ಎಎ |—-U— ಓಟ [ಟಿಟಿ ಎ ಎ. (ಎ. ಭ್ರಎ [ಟ್ಟಿ ಎ 
ತೃತ್ತೀಯಯುಗ್‌] ದಕ್ಷಿಣಾ೦ತಿಕಾ ಸಮಸ್ತಪಾದೇ|ಷು ದ್ವಿತೀಯ ಲಃ ॥೩೭॥ 
ವೈತಾಲೀಯ ವೃತ್ತದ ಲಕ್ಷಣವೇ ಇಲ್ಲಿಯೂ ಸಂಗತವಾಗುತ್ತದೆ. 'ಅಂದರೆ, ೧-೩ನೇ ಪಾದಗಳಲ್ಲಿ 
ಅರು ಮಾತ್ರೆ ರಗಣ * ಲಘು + ಗುರು ಇರಬೇಕು; 

೨-೪ ನೇ ಪಾದಗಳಲ್ಲಿ ಎಂಟು ಮಾತ್ರೆ ರಗಣ + ಲಘು + ಗುರು ಇರಬೇಕು. ಆದರೆ 
ವೈಶಿಷ್ಟ್ಯವೆಂದರೆ ನಾಲ್ಕೂ ಪಾದಗಳಲ್ಲಿ ಎರಡನೆಯ ಲಘವು, ಮೂರನೆಯ ಲಘುವಿನೊಂದಿಗೆ 
ಸೇರಿ ಗುರುವಾಗಿರಬೇಕು. ಅಂದರೆ'ತೀ' 'ಮ' ಗಳಲ್ಲಿರುವಂತೆ ಎರಡನೆಯ ಲಘು, ಮೂರನೆಯ 
ಲಘು ಸೇರಿ ಗುರುವಾಗಿರಬೇಕು. ಈ ಲಕ್ಷಣ ಪೂರ್ವಾರ್ಧ ಉತ್ತರಾರ್ಧಗಳೆರಡಕ್ಕೂ ಅನ್ವಯಿಸುತ್ತದೆ. 

5. ಉದೀಚ್ಛವೃತ್ತಿಯ ಲಕ್ಷಣ 
6 ರ |ಲ 87 ರ ಲಗು 

U—uU——u-—|u —— ಡಾ ಟಟ --ಟ u— 
ಉದ್ರೀಚೃವೃತ್ತಿರ್ದ್ವಿತೀಯ ಲಃ/ಸಕ್ತೋಂಗ್ರೇಣ ಬ ವೇದಯುಗ್ಮಯೋ:ಃ ॥ ೩೮॥ 

ಮೊದಲನೆಯ ಮತ್ತು ಮೂರನೆಯ ಪಾದಗಳಲ್ಲಿ ಮಾತ್ರ ಎರಡನೆಯ ಲಘುವು 
ಮೂರನೆಯ ಲಘುವಿನೊಂದಿಗೆ ಸೇರಿರಬೇಕು. ಉಳಿದಂತೆ, ೧-೩ ನೇ ಪಾದಗಳಲ್ಲಿ ಆರು ಮಾತ್ರೆ, 
ರಗಣ, ಲಘು, ಗುರುಗಳೂ, ೨- ೪ ಪಾದಗಳಲ್ಲಿ ಎಂಟು ಮಾತ್ರೆ. ರಗಣ, ಲಘು ಗುರುಗಳೂ 
ಇರಬೇಕು. ಇಲ್ಲಿ ಒಂದನೇ ಪಾದದಲ್ಲಿ 'ದೀ' ಎಂಬಲ್ಲಿ ಎರಡನೆಯ ಲಘು ಮೂರನೆಯ 
ಲಘುವಿನೊಂದಿಗೆ ಸೇರಿ ಗುರುವಾಗಿದೆ. 


124 ವೃತ್ತರತ್ನಾಕರ: 
6. ಪ್ರಾಚೈವೃತ್ತಿಯ ಲಕ್ಷಣ 


ಲಗು 
—— UU ಟಿ —|U —: UUU|—U—|U-— 
ಪೂರ್ವೇಣ *ಥಪ ಚಿ ಯೋಃ ॥೩೯॥ 


೧-೩ನೇ ಪಾದಗಳಲ್ಲಿ ಆರು ಮಾತ್ರೆ, ರಗಣ, , ಲಘು, ಗುರುಗಳೂ, ೨-೪ ನೇ ಪಾದಗಳಲ್ಲಿ 
ಎಂಟು ಮಾತ್ರೆ ರಗಣ, ಲಘ, ಗುರುಗಳೂ ಇರಬೇಕು. ಆದರೆ ೨-೪ ನೇ ಪಾದಗಳಲ್ಲಿ ನಾಲ್ಕನೆಯ 
ಲಘುವು ಐದನೆಯ ಲಘುವಿನೊಂದಿಗೆ ಸೇರಿ ಗುರುವರ್ಣವಾಗಿರಬೇಕು. ಪ್ರಕೃತ ಈ ಲಕ್ಷ ಣದ 
ಎರಡನೆಯ ಪಾದದಲ್ಲಿ'ವೃ' ಎಂಬುದು ನಾಲ್ಕು ಐ| ದನೆಯ ಲಘುಗಳ ಸಂಯೋಗದಿಂದಾಗಿರುವ 
ಗುರುವಾಗಿದೆ. 


ರ |ಲಗು 
ಟಿಎ U— |—uU-—|u—|-—u-— Uuu-U-—|U-— 
ಯದಾ ಸಮಾ ರು ೯ಯೋರ್ಭವತಿ ತತ್ವವೃತ್ತಕಮ್‌ ॥ ೪೦ ॥ 


೧-೩ ನೇ ಪಾದಗಳಲ್ಲಿ ಉದೀಚ್ಕ ಚ್‌ ೧-೩ನೇ ಪಾದಗಳ ಲಕ್ಷಣವೂ, ೨-೪ ನೇ ಪಾದಗಳಲ್ಲಿ 
ಪ್ರಾಚ್ಮವೃತ್ತಿಯ ೨-೪ನೇ ಪಾದಗಳ ಲಕ್ಷಣವೂ ಸಂಗತವಾಗಿದ್ದರೆ ಅದು ಪ್ರವೃತ್ತಕ. ಅಂದರೆ 
ಒಂದು ಮತ್ತು ಮೂರನೆಯ ಪಾದಗಳಲ್ಲಿ ಆರು ಮಾತ್ರೆ, ರಗಣ, ಲಘು, ಗುರುವೂ ಎರಡು 
ಮತ್ತು ನಾಲ್ಕನೆಯ ಪಾದಗಳಲ್ಲಿ ಎಂಟು ಮಾತ್ರೆ, ರಗಣ, ಲಘು, ಗುರುವೂ, ಇರಬೇಕು. ಆದರೆ, 
೧-೩ ನೇ ಪಾದಗಳಲ್ಲಿ ಎರಡನೆಯ ಲಘು ಮೂರನೆಯ ಲಘುವಿನೊಡನೆ ಕೂಡಿರಬೇಕು, 'ದಾ' 
ಎಂಬಲ್ಲಿಯಂತೆ ಮತ್ತು ೨-೪ನೇ ಪಾದಗಳಲ್ಲಿ ನಾಲ್ಕನೆಯ ಲಘು ಐದನೆಯ ಲಘುವಿನೊಡನೆ 
ಕೂಡಿರಬೇಕು 'ಯೋ' ಎಂಬಲ್ಲಿರುವಂತೆ. ಇದು ಪ್ರವೃತ್ತಕದ ಲಕ್ಷಣ. 


6. ಅಪರಾಂತಿಕಾದ ಲಕ್ಷಣ 


8 ರ ಲಗು 
—U ದ.ಟಟಟ್ಯ್ರ- ಟಟ 
ಅಸ್ಕ ಯುಗ್ಮರಚಿತಾಪರಾಂತಿಕಾ Weal 


ಪ್ರವೃತ್ತಕ ವೃತ್ತದ ಎರಡನೆಯ ಪಾದದ ಲಕ್ಷಣವೇ ನಾಲ್ಕೂ ಪಾದಗಳಲ್ಲಿ ಸಂಗತವಾದರೆ, 
ಅದು ಅಪರಾಂತಿಕಾ ವೃತ್ತವಾಗುತ್ತದೆ. ಅಂದರೆ, ನಾಲ್ಕೂ ಪಾದಗಳಲ್ಲಿ ಎಂಟು ಮಾತ್ರೆ, ರಗಣ, 
ಲಘು, ಗುರು - ಇರಬೇಕು. ಮತ್ತು ನಾಲ್ಕನೆಯ ಲಘು ಐದನೆಯ ಲಘುವಿನೊಡನೆ ಸೇರಿರಬೇಕು, 
'ಯು' ಎಂಬಲ್ಲಿ ಇರುವಂತೆ. ಇದು ಅಪರಾಂತಿಕಾದ ಲಕ್ಷಣ. 


ವೃತ್ತರತ್ನಾಕರಃ 125 


9. ಚಾರುಹಾಸಿನೀ ವೃತ್ತದ ಲಕ್ಷಣ 


6 ರ |ಲಗು 
ಟ್ರ ದ ಓ ಎ. ಎಟಿ ಎಇ|ಟಿ ಎ. 
ಆಯುಗೃವಾ|ಚಾರುಹಾಸಿನೀ ॥೪೨॥ 


ಪ್ರವೃತ್ತಕವೃತ್ತದ ಮೊದಲ ಪಾದದ ಲಕ್ಷಣವೇ ನಾಲ್ಕೂಪಾದಗಳಲ್ಲಿ ಸಂಗತವಾದರೆ ಅದು 
ಚಾರುಹಾಸಿನೀ ವೃತ್ತ. ಅಂದರೆ, ನಾಲ್ಕೂ ಪಾದಗಳಲ್ಲಿ ಆರು ಮಾತ್ರೆ, ರಗಣ, ಲಘು, ಗುರು 
ಇರಬೇಕು. ಮತ್ತು ಎರಡನೆಯ ಲಘು ಮೂರನೆಯ ಲಘುವಿನೊಡನೆ ಸೇರಿ ಗುರುವಾಗಿರಬೇಕು 
'ಯು' ಎಂಬಲ್ಲಿ ಇರುವಂತೆ. 
ಇಲ್ಲಿಗೆ ವೈತಾಲೀಯ ಪ್ರಕರಣ ಮುಗಿದುದು. 
ಫಿ 


೪. ಅನುಷ್ಟುಪ್‌ಪ್ರಕರಣಮ್‌ 


1. ವಕ್ತದ ಲಕ್ಷಣ 


~——— ನಾ ಎ.ಟಿ — 
ವಕ್ತಂ ನಾದ್ಯಾ ಮು ಖ್ಯಾತಮ್‌ ॥೪೩॥ 


ಒಂದು ತಟ ಎಂಟು ಅಕ್ಷರಗಳಿದ್ದರೆ ಅದು ಆನುಷ್ಟುಪ್‌ ಎನಿಸುತ್ತದೆ. ಈ ಜಾತಿಯಲ್ಲಿ 
ವಕ್ತದ ಲಕ್ಷಣವೆಂದರೆ - ಮೊದಲ ಅಕ್ಷರದ ಬಳಿಕ ನಗಣ- ಸಗಣಗಳಿರಬಾರದು. ಮತ್ತು ನಾಲ್ಕು 
(ಅಬ್ಬಿ) ಅಕ್ಷರಗಳ ಬಳಿಕ ಯಗಣವಿರಬೇಕು. ಅಂತ್ಕಾಕ್ಷರವು ಸಾಮಾನ್ಯವಾಗಿ ಗುರುವೇ 
ಆಗಿರಬೇಕಷ್ಟೆ. ಈ ಲಕ್ಷಣವು ನಾಲ್ಕು ಪಾದಗಳಿಗೆ ಅನ್ವಯಿಸುತ್ತದೆ. 


2. ಗ ಗ 
U— ಜಾ. ದಾದಾ ದಾ 


ಯ (ಗು 
u—— ಟಟ 
ಯುಜೋರ್ಜೆನ।ಸರಿದ್ಭರ್ತುಃ ಪಥ್ಯಾವಕ್ಟ್ರಂ/ಪಕೀರ್ತಿತಮ್‌ ॥ ೪೪॥ 
೧-೩ನೇ ಪಾದಗಳಲ್ಲಿ ನಾಲ್ಕು ಅಕ್ಷರಗಳ ಬಳಿಕ ಯಗಣ, ಗುರುವಿರಬೇಕು. ಹಾಗೆಯೇ ೨-೪ 
ನೇ ಪಾದಗಳಲ್ಲಿ ನಾಲ್ಕು ಅಕ್ಷರಗಳ ಬಳಿಕ ಜಗಣ ಗುರುವಿರಬೇಕು. ಇದು ಪಥ್ಯಾವಕ್ವದ ಲಕ್ಷಣ. 


3. ವಿಪರೀತಪಥ್ಯಾವಕ್ರದ ಲಕ್ಷಣ 


ಟಿ ಟಿ — ಜ್‌ 
ಅಯುಜೋಜೇ ॥ ೪೫ ॥ 


126 ವೃತ್ತರತ್ನಾಕರ; 


ಪಥ್ಮಾವಕ್ತದ ಲಕ್ಷಣವೇ ವ್ಯತ್ಯಸ್ತವಾದರೆ ಅದು ವಿಷರೀತಪಥ್ಯಾವಕ್ರ ವೃತ್ತ. ಅಂದರೆ, 
೧-೩ನೇ ಪಾದಗಳಲ್ಲಿ ನಾಲ್ಕು ವರ್ಣಗಳ ಬಳಿಕ ಜಗಣ, ಗುರುವೂ, ೨-೪ ನೇ ಪಾದಗಳಲ್ಲಿ 
ನಾಲ್ಕು ವರ್ಣಗಳ ಬಳಿಕ ಯಗಣ, ಗುರುವೂ ಇರಬೇಕು. 


4. ಚಪಲಾವಕ್ವ್ರದ ಲಕ್ಷಣ 


ಗು 
Uu—— AN Us Ue = 
ಚಪಲಾ £ಕಾರಶ್ವೇತ್‌/ಪಯೋರಾಶೇಃ ॥ ೪೬ I 


೧೩ನೇ ಸ ನಾಲ್ಕು ಅಕ್ಷರಗಳಾದ ಬಳಿಕ ನಗಣ, ಗುರುವೂ, ೨-೪ ನೇ ಪಾದಗಳಲ್ಲಿ 
ನಾಲ್ಕು ಅಕ್ಷರಗಳ ಬಳಿಕ ಯಗಣ, ಗುರುವೂ ಇದ್ದಲ್ಲಿ ಅದು ಚೆಪಲಾವಕ್ರ ವೃತ್ತವಾಗುತ್ತದೆ. 


5. ಯುಗ್ಮವಿಪುಲಾದ ಲಕ್ಷಣ 


ಯ ಗು (ಜ) ಲ 
೬ . ಜಟ್‌ ಎ 1 (5 
ಯಸ್ಕಾಂ ಲಃ ಸಪ್ತಮೋ ಯು ಶೇ ಸಾ ಯುಗ್ಮ, van 


' ೧೩ನೇ ಪಾದಗಳಲ್ಲಿ ನಾಲ್ಕು ಅಕ್ಷರಗಳ ಬಳಿಕ ಯಗಣ, ಗುರುವೂ, ೩-೪ನೇ ಪಾದಗಳಲ್ಲಿ 
ಏಳನೆಯ ಅಕ್ಷರ ಲಘುವಾಗಿಯೂ ಇರಬೇಕು. ಹೀಗಿದ್ದರೆ, ಇದು ಯುಗ್ಮವಿಪುಲಾ ಎನಿಸುತ್ತದೆ. 
ಇಲ್ಲಿ 'ಮ' ಲಘುವಾಗಿದೆ. 


6. ವಿಪುಲಾದ ಲಕ್ಷ್ಮಣ - (ಸೈತವಾಚಾರ್ಯನ ಮತದಂತೆ) ಮತ್ತು 


7. ಭಾದ್ವಿಪುಲಾದ ಲಕ್ಷಣ 
(ಜ)ಲಗು ಭ ಗು 
—U——U—U—[——u— [—uvul 
ಸೈತವಸಾ ಪ್ವೈಪಿ|ಭೇನಾಬಿ ತೋ ಭಾದ್ರಿ: ॥ ೪೮॥ 
1ನೇ ಪಾದ (೬)- ನಾಲ್ಕೂ ಪಾದಗಳಲ್ಲಿ ಏಳನೆಯ ಅಕ ಸರವು ('ಪ್ವ') ಲಘುವಾಗಿದ್ದರೆ 
ಸೈತವಾಚಾರ್ಯನ ಮತದಂತೆ ಅದು ವಿಪುಲಾ ಎನಿಸುತ್ತದೆ. ಹಾಗೆಯೇ (3ನೇ ಪಾದ) 
(೭)-ನಾಲ್ಕು ಅಕ್ಷರಗಳ ಬಳಿಕ ಭಗಣ ಗುರುವಿದ್ದರೆ, ಅದು ಭಾದ್ವಿಪುಲಾ ಆಗುತ್ತದೆ. 


(ಪಿ-ಪಾದಾಂತವಾಗಿದ್ದು ಗುರುವಾಗಿದೆ.) 
8. ರವಿಪುಲಾ - 9. ನವಿಪುಲಾ- ಗಳ ಲಕ್ಷಣ 


ರ |ಗು ನೆ ಗು 
ದಾಟಿ ದಾನಾ [—u——]- ಟಿ — J uuu] 


ಇತ್ತಮನ್ಯಾ ರಶ್ಚತುಥಾ ನ್ನೋೂಬುಧೇಶ್ಟೆ ನ್ನವಿಪುಲಾ | ೪೯ ॥| 


ಕರ; 
ವೃತ್ತರತ್ನಾ 127 
ಹೀಗೆಯೇ, ನಾಲ್ಕೂಪಾದಗಳಲ್ಲಿ ನಾಲ್ಕು ಅಕ್ಷರಗಳ ಬಳಿಕ ರಗಣ-ಗುರುವಿದ್ದರೆ, ಅದು(೮) 


ರವಿಪುಲಾ ಎಂದೂ ; ನಾಲ್ಕೂ ಪಾದಗಳಲ್ಲಿ ನಾಲ್ಕು ಅಕ್ಷರಗಳ ಬಳಿಕ ನಗಣ, ಗುರುವಿದ್ದರೆ, 
(೯) ನವಿಪುಲಾಎಂದೂ ತಿಳಿಯಬೇಕು. 


10. ತವಿಪುಲಾದ ಲಕ್ಷಣ 


ತ ಗು 


ಹೂ ——— — — ಟ್ರ ತಾ 
ತೋಂಬ್ಬೇಸ್ತತ್ಪೂರ್ವಾನ್ಯಾ ಭವೇತ್‌ ॥ ೫೦॥ 


ನಾಲ್ಕೂ ಪಾದಗಳಲ್ಲಿ ನಾಲ್ಕು ಅಕ್ಷರಗಳ ಬಳಿಕ ತಗಣ- ಗುರುವಿದ್ದರೆ, ಅದು ತವಿಪುಲಾ 
ಎಂದು ತಿಳಿಯಬೇಕು. 
ಇಲ್ಲಿಗೆ ಅನುಪ್ಪಷ್‌ ಪ್ರಕರಣ ಮುಗಿದುದು. 
೪ 


೫. ಸಮಮಾತ್ರಾಪ್ರಕರಣಮ್‌ 
1. ಅಚಲಧೃತಿಯ ಲಕ್ಷ್ಮಣ 


UUUUUUU UU ಟಟ ಟಟ 0ಟಟ 
ದ್ವಿಕಗುಣಿತವಸುಲಘುರಚಲಧೃತಿರಿಹ ॥೫೧॥ 

ವಸು- ಎಂಟು , ಎರಡರಿಂದ ಗುಣಿಸಲ್ಪಟ್ಟ ಎಂಟು - ಅಂದರೆ ಹದಿನಾರು, ಹದಿನಾರು 
ಲಘುಗಳಿಂದ ಕೂಡಿದ ಪಾದವುಳ್ಳದ್ದು ಅಚಲಧೃತಿಯಾಗುತ್ತದೆ. ಇದು ನಾಲ್ಕೂ ಪಾದಗಳಿಗೂ 
ಅನ್ವಯಿಸುವ ಲಕ್ಷಣ. 


2. ಮಾತ್ರಾಸಮಕದ ಲಕ್ಷಣ 


9 see re 
——UU—uu— —— 


ಮಾತ್ರಾಸಮಕಂ ನವಮೋಲ್ಲಾಂತೃಃ: ॥೫೨॥ 
ಹದಿನಾರು ಮಾತ್ರೆಗಳ ಪೈಕಿ ಒಂಬತ್ತನೆಯ ಮಾತ್ರೆ ಲಘುವೇ ಆಗಿದ್ದು, ಅಂದರೆ ಕೇವಲ 
ಲಫ್ವಕ್ಷರವಿದ್ದು, ಅಂತ್ಯವರ್ಣವು (ಅಂದರೆ ೧೫-೧೬ ನೆಯ ಮಾತ್ರೆ ಸೇರಿ) ಗುರುವಾದಲ್ಲಿ ಅದು 
ಮಾತ್ರಾಸಮಕವಾಗುತ್ತದೆ. 
3. ವಿಶ್ಲೋಕದ ಲಕ್ಷಣ 


ಜ (15) (18) 
ET ಎಂ ಲ್ಲ ಲ 
ಜೋ ನ್ಹಾವಥಾಂಬುದೇರ್ವಿಶ್ಲೋಕಃ ॥ ೫೩॥ 


128 ವೃತ್ತರತ್ನಾಕರ: 
ನಾಲ್ಕು ಮಾತ್ರೆಗಳ ಬಳಿಕ ಜಗಣವಾಗಲೀ, ಅಥವಾ ನಗಣವಾಗಲೀ ಇದ್ದರೆ ಅದು 
ವಿಶ್ಲೋಕವಾಗುತ್ತದೆ. ಮತ್ತು ಕಡೆಯಲ್ಲಿ ಗುರುವೂ (೧೫-೧೬ ಮಾತ್ರೆಗಳ ಸಂಗಮ) ಇರಬೇಕು. 


4. ವಾನವಾಸಿಕಾದ ಲಕ್ಷಣ 


ಜ ಗು 
ಟಿ ಟಿ ಎ.ಎ [ಎ ಟ್ಟ. — 
ತದ್ಭುಗಲಾದ್ವಾ ಸಿಕಾ ಸಾತ್‌ ॥ ೫೪॥ 
ಎಂಟು ಮಾತ್ರೆಗಳ ಬಳಿಕ ಜಗಣ ಅಥವಾ ನಗಣ ಲಘು ಇದ್ದರೆ ಮತ್ತು ಕಡೆಯಲ್ಲಿ ಗುರುವಿದ್ದರೆ 
ಅದು ವಾನವಾಸಿಕಾ ಆಗುತ್ತದೆ. 


5. ಚಿತ್ರಾದ ಲಕ್ಷಣ 


(5) (8) (9) ಗು 
ರಾರು ಟಿ ಟಿ ಟಿಟಿ ಟಿ ಟ್ರ ಎಂ —— 
ಬಾಣಾಷ್ಟನವಸು ಯದಿ ಲಶ್ಚಿತ್ರಾ ॥೫೫॥ 


ಬಾಣ - ಐದು, ಐದನೆಯ - ಎಂಟನೆಯ - ಒಂಬತ್ತನೆಯ ಮಾತ್ರೆಗಳ ಸ್ಥಾನವು ಲಘುವೇ 
ಆಗಿದ್ದಲ್ಲಿ ಮತ್ತು ಅಂತ್ಮ ವರ್ಣ ಗುರುವಾಗಿದ್ದಲ್ಲಿ ಅದು ಚಿತ್ರಾ- ಎನಿಸುತ್ತದೆ. 


6. ಉಪಚಿತ್ರಾದ ಲಕ್ಷಣ 


ಭ ಗು 
—UU———wuy—— 
ಅಬ್ಬಿಯುಗಾದ್ಭಶ್ಚೇದು ್ರ ॥೫೬॥ 


ಅಬ್ಬಿ- ನಾಲ್ಕು, ಯುಗ - ಎರಡು. ಅಂದರೆ ಅಬ್ಬಿಯುಗಾತ್‌. ಎಂಟು ಮಾತ್ರೆಗಳ ಬಳಿಕ 
ಭಗಣ, ಕಡೆಯಲ್ಲಿ ಗುರುವಿದ್ದರೆ ಅದು ಉಪಚಿತ್ರಾ ಎಂದಾಗುತ್ತದೆ. 


7. ಪಾದಾಕುಲಕದ ಲಕ್ಷ್ಮಣ 


5 89 ಗು ಜ ಗು 
ಟಿ U—Uuuuuuu—u Ud ಎ. ೨ ಟ[ ೨... ಭಟ್ರ ೨ 
ತರಸಾ ಪಾದೈಃ ಕಲಿತಮ್‌ 
ಜ ಗು ಜ ಗು 
UU UU— UU U— UpU—|uuU— |ಬ೨ಟ್ರ ರಾರಾ UU ಎಎ 
ಎ ಹಿತಂ[ಪ್ರಥಿತಂ ಪಾದಾಕುಲಕಮ್‌ ॥ ೫೭ ॥ 


ಈವರೆಗೆ ಹೇಳಲ್ಪಟ್ಟ ಮಾತ್ರಾಸಮಕ, ವಿಶ್ಲೋಕ, ವಾನವಾಸಿಕಾ, ಚಿತ್ರಾ, ಉಪಚಿತ್ರಾ, ಎಂಬ 


ತ್ಕೆರತ್ನಾಕರಃ 
ವೃತ್ತರತ್ನಾ ಚ್ಟ 


ಈ ಐದು ವೃತ್ತಗಳ ಪೈಕಿ, ಯಾವುದೇ ಒಂದು ಪಾದ, ಎರಡು ಪಾದ, ಅಥವಾ ಮೂರು ಪಾದ 
ಅಥವಾ ನಾಲ್ಕುಪಾದ-ಯಾವುದೇ ವೃತ್ತದಿಂದ ಮಿಶ್ರಿತವಾಗಿದ್ದರೂ, ಅದು ಪಾದಾಕುಲಕಮೌಸುತ್ತದೆ. 
ಪ್ರಸ್ತುತ ಉದಾಷರಣೆಯಲ್ಲಿ ಮೊದಲನೆಯ ಪಾದವುಮಾತ್ರಾಸಮಕವಾಗಬಹುದು, ಒಂಬತ್ತನೆಯ 
ಮಾತ್ರೆ ಲಘುವಾಗಿರುವುದರಿಂದ ಮತ್ತು ಅಂತ್ಯದಲ್ಲಿ ಗುರುವಿರುವುದರಿಂದ; ಅಥವಾ ಈ ಪಾದವು 
ಚಿತ್ರಾವೃತ್ತವೂ ಆಗಬಹುದು, ಐದು-- ಎಂಟು-- ನೆವಮಸ್ಸಾ; ನ ಲಪುವೂ, ಅಂತ್ಯವು ಗುರುವೂ 
ಆಗಿರುವುದರಿಂದ. ಎರಡನೆಯ ಪಾದವು ನಾಲ್ಕು ಮಾತ್ರೆಗಳ ಬಳಿಕ ಜಗಣವಿದ್ದು, ಕಡೆಯಲ್ಲಿ 
ಗುರುವಿರುವುದರಿಂದ, ವಿಶ್ಲೋಕವೃತ್ತವಾಗಿದೆ. ಮೂರನೆಯ ಪಾದವು, ಎಂಟು ಮಾತ್ರೆಯ ಬಳಿಕ 
ಜಗಣ ಮತ್ತು ಕಡೆಯಲ್ಲಿ ಗುರುವಿರುವುದರಿಂದ ವಾನವಾಸಿಕಾ ವೃತ್ತವಾಗಿದೆ. ಹಾಗೆಯೇ ನಾಲ್ಕನೆಯ 
ಪಾದವು, ನಾಲ್ಕು ಮಾತ್ರೆಗಳ ಬಳಿಕ ಜಗಣ, ಹಾಗೂ ಕಡೆಯಲ್ಲಿ ಗುರುವನ್ನೂ ಹೊಂದಿರುವುದರಿಂದ 
ವಿಶ್ಲೋಕವೃತ್ತವಾಗಿದೆ. ಹೀಗೆ ಇದು ಹಾದಾಕುಲಕ. 

ಹೀಗೆ ಈ ಪೂರ್ವೋಕ್ತ ಐದು ವೃತ್ತಗಳ ಪೈಕಿ ಅನಿಯತವಾದ ರೀತಿಯಲ್ಲಿ ನಾಲ್ಕು ಪಾದಗಳ 
ಯೋಜನೆಯಿದ್ದರೆ ಅದು ಪಾದಾಕುಲಕವಾಗುತ್ತದೆ. 


ಗುರು ಲಘುಗಳ ಸಂಖ್ಯಾ ನಿಯಮ 


ವೃತ್ತಸ್ಯ ಲಾ ವಿನಾ ವರ್ಣೈರ್ಗಾ ವರ್ಣಾ ಗುರುಬಿಸ್ತಥಾ | 
ಗುರವೋ ಲೈರ್ದಲೇ ನಿತ್ಯಂ ಪ್ರಮಾಣಮಿತಿ ನಿಶ್ಚಿತಮ್‌ ॥ ೫೮ ॥ 


ಈ ಹಿಂದೆ ಹೇಳಿರುವ ಪಥ್ಕಾರ್ಯಾದಿ ವೃತ್ತಗಳಲ್ಲಿ ಲಘು ವರ್ಣಗಳನ್ನು ಹೊರತಾಗಿ ಉಳಿದವು 
ಗುರುವರ್ಣಗಳೆಂದು ತಿಳಿಯಬೇಕು. ಹಾಗೆಯೇ ಗುರುವರ್ಣಗಳನ್ನು ಹೊರತಾಗಿ ಉಳಿದವು 
ಲಘುವರ್ಣಗಳೆಂದು ತಿಳಿಯಬೇಕು. ಮತ್ತೂ ಹಾಗೆಯೇ ಅದೇ ಲಘುಗಳನ್ನು ಹೊರತಾಗಿ, 
ದಲವನ್ನು ಅರ್ಧ ಮಾಡಿದಾಗ, ಉಳಿದವು ಗುರುಗಳಿಂದು ತಿಳಿಯಬೇಕು.ಇದರ ವಿವರವೆಂದರೆ - 


ಆರ್ಯಾ - ಪಥ್ಮಾರ್ಯಾಗಳಲ್ಲಿ ಒಟ್ಟು ಐವತ್ತೇಳು ಮಾತ್ರೆಗಳಿರುತ್ತವೆ. ಹೇಗೆಂದರೆ 
ಪೂರ್ವಾರ್ಧದಲ್ಲಿ 4 ಮಾತ್ರೆ.«7ಗಣ *2ಮಾತ್ರೆ (ಗುರು) - 30ಮಾತ್ರೆ; ಉತ್ತರಾರ್ಧದಲ್ಲಿ; 4 
ಮಾತ್ರೆ «6 ಗಣ +೬1 ಲಘು (6ನೇ ಗಣ) *2 ಮಾತ್ರೆ (ಗುರು) -27 ಮಾತ್ರೆ -ಹೀಗೆ ಒಟ್ಟು 
57ಮಾತ್ರೆಗಳು. ಇದೇ ರೀತಿ ವಿಪುಲಾ ಮತ್ತು ಚಪಲಾದ ಮೂರೂ ಭೇದಗಳಲ್ಲಿಯೂ ಸಹ 
ಒಂದೊಂದರಲ್ಲಿಯೂ 57-57 ಮಾತ್ರೆಗಳು. ಗೀತಿಯಲ್ಲಿ ಅರವತ್ತು ಮಾತ್ರೆಗಳು, ಉಪಗೀತಿಯಲ್ಲಿ 
ಐವತ್ತನಾಲ್ಕು, ಆರ್ಯಾಗೀತಿಯಲ್ಲಿ ಅರವತ್ತನಾಲ್ಕು ಮಾತ್ರೆಗಳು. ಇವುಗಳಲ್ಲಿ ಲಘುಗಳನ್ನು 
ಎಣಿಸಿ, ಒಟ್ಟು ಮಾತ್ರೆಗಳಲ್ಲಿ ಅದನ್ನು ಕಳೆದರೆ ಗುರುವರ್ಣದ ಸಂಖ್ಯೆ ದೊರೆಯುತ್ತ ದೆ. ಅಥವಾ 
ಗುರುವರ್ಣದ ಸಂಖ್ಯೆಯನ್ನು ಒಟ್ಟು ಮಾತ್ರೆಗಳಲ್ಲಿ ಕಳೆದರೆ ಲಘು ವರ್ಣಗಳ ಸಂಖ್ಯೆ 
ದೊರೆಯುತ್ತದೆ. ಗುರು- ಎಂಬುದನ್ನು ಎರಡೆರಡು ಮಾತ್ರೆ ಎಂದು ಪರಿಗಣಿಸಬೇಕಾಗಿದೆಯಪ್ಟೆ. 
ಆದ್ದರಿಂದ ಒಟ್ಟು ಮಾತ್ರೆಗಳಲ್ಲಿ ಲಘು ವರ್ಣಗಳ ಸಂಖ್ಯೆಯನ್ನು ಕಳೆದು,ಉಳಿದ ಮಾತ್ರಾ 
ಸಂಖ್ಯೆಯನ್ನು ಎರಡರಿಂದ ಭಾಗಿಸಿದರೆ ಗುರ್ವಕ್ಷರ ಸಂಖ್ಯೆ ದೊರೆಯುತ್ತದೆ. ಉದಾಹರಣೆಗೆ 


130 ವೃತ್ತರತ್ನಾಕರ; 
'ಲಕ್ಷ್ಮೈತತ್‌' ಎಂಬಲ್ಲಿ ಪೂರ್ವಾರ್ಧದಲ್ಲಿ 30 ಮಾತ್ರೆಗಳೂ ಉತ್ತರಾರ್ಧದಲ್ಲಿ 27 ಮಾತ್ರೆಗಳೂ 
ಇವೆ. ಅಂದರೆ ಒಟ್ಟು 57 ಮಾತ್ರೆಗಳು. ಇದರಲ್ಲಿ ಒಟ್ಟು ಇಲ್ಲಿರುವ ಲಪ್ಪ್‌ಕ್ಷರಗಳು ಒಟ್ಟು 
17. ಇದನ್ನು 57 ರಲ್ಲಿ ಕಳೆದರೆ (57-17 ೬.40) 40 ಬರುತ್ತದೆ. ಇದನ್ನು 2 ರಿಂದ ಭಾಗಿಸಿದರೆ 
(40-೨-2 ೬20) ಬರುವ 20 ಗುರ್ವಕ್ಷರಗಳ ಸಂಖ್ಯೆಯಾಗಿರುತ್ತದೆ. ಇತ್ಕಾದಿ ತಿಳಿಯಬೇಕು. 


ಇಲ್ಲಿಗೆ ಮಾತ್ರಾಸಮಪ್ರಕರಣ ಮುಗಿದುದು 
Red 


೬. ದ್ವಿಪಾತ್ರಕರಣಂ (ಎರಡು ಪಾದಗಳ ಪ್ರಕರಣ) 


1. ಶಿಖಾ 
ಶಿಖಿಗುಣಿತದಶಲಘುರಚಿತಮಪಗಶತಲಘುಯುಗಲ-- ಲ ಗು 
ಮಹರಮಿದಮಖಲಮ್‌ | 28. 1.1] 
ಸಗುರು ಶಕಲಯುಗಲಕಮಪಿ ಲ ಗು 
ಸುಪರಿಘಟಿತಲಲಿತಪದವಿತತಿ ಭವತಿ ಶಿಖಾ ॥ ೫೯ ॥ ತ್‌ ಕ 


ಶಿಖಿ-ಮೂರು. ಮೂರರಿಂದ ಗುಣಿಸಲ್ಪಟ್ಟ ಹತ್ತು ಲಘುಗಳು ಅಂದರೆ ಒಟ್ಟು ಮುವತ್ತು 
ಲಘುಗಳು, ಇವುಗಳಲ್ಲಿ ಎರಡು ಲಘುಗಳನ್ನು ಕಳೆದರೆ ಒಟ್ಟು ಇಪ್ಪತ್ತೆಂಟು ಲಘುಗಳು ಮತ್ತು 
ಕಡೆಯಲ್ಲಿ ಒಂದು ಗುರು- ಇರಬೇಕು ಒಂದನೇ ಚರಣದಲ್ಲಿ. ಹಾಗೆಯೇ ಎರಡನೆಯ ಚರಣದಲ್ಲಿ 
ಸಹ ಮೂವತ್ತು ಲಘುಗಳಿರಬೇಕು, ಕಡೆಯಲ್ಲಿ ಒಂದು ಗುರುವಿರಬೇಕು. ಇದು 'ಶಿಖಾ' ಎಂಬ 
ವೃತ್ತವಾಗುತ್ತದೆ. ಇದಿಷ್ಟು ಶ್ಲೋಕಾರ್ಧವೆಂದು ತಿಳಿಯಬೇಕು.ಇದನ್ನು ಆವೃತ್ತಿ ಮಾಡಿಕೊಂಡರೆ 
ನಾಲ್ಕು ಪಾದಗಳ ಒಂದು ಶ್ಲೋಕವಾಗುತ್ತದೆ. ಇಲ್ಲಿ ಕೊಟ್ಟಿರುವ ಈ ಲಕ್ಷಣದಲ್ಲಿ ಮೊದಲ 
ಪಾದದಲ್ಲಿ 26 ಲಘು + 1 ಗುರುವೂ, ಎರಡನೆಯ ಪಾದದಲ್ಲಿ 30 ಲಘು + 1 ಗುರುವೂ 
ಇರುವುದರಿಂದ ಲಕ್ಷಣಸಂಗತಿ, 


2. ಖಂಜಾ 
ವಿನಿಮಯವಿಹಿತಶಕಲಯುಗಲಲಘುಲಲಿತಪದ -- ಲ ಗು 
ಏತತಿರಚಿತಗುಣನಿಚಯಾ | 30 
ಶ್ರುತಿಸುಖಕೃದಿಯಮಪಿ ಜಗತಿ ಇತಿ ಜಶಿರ ಉಪಗತವತಿ ಲ ಗು 
ಸತಿ ಭವತಿ ಖಜಾ ॥೬೦॥ 8ಡಿ 


ಎರಡೂ ಪಾದಗಳಲ್ಲಿ ಶಿಖಾಧಂದಸ್ಸಿನಲ್ಲಿ ಹೇಳಿರುವಂತೆ, ಲಕ್ಷಣದ ವೃತ್ನಯವು ಇರಬೇಕು. 
ಅಂದರೆ ಶಿಖಾದ ಮೊದಲ ಪಾದದ ಲಕ್ಷಣವು ಎರಡನೆಯ ಪಾದದಲ್ಲಿಯೂ, ಎರಡನೆಯ ಪಾದದ 
ಲಕ್ಷಣವು ಮೊದಲನೆಯ ಪಾದದಲ್ಲಿಯೂ ಇದ್ದಲ್ಲಿ, ಅದು ಖಂಜಾ ವೃತ್ತವೆನಿಸುತ್ತದೆ. ಅಂದರೆ 


ವೃತ್ತರತ್ನಾಕರಃ 131 


ಒಂದನೆಯ ಪಾದದಲ್ಲಿ ಮೂವತ್ತು ಲಘುಗಳು ಮತ್ತು ಕಡೆಯಲ್ಲಿ ಒಂದು ಗುರುವೂ, ಎರಡನೆಯ 
ಪಾದದಲ್ಲಿ ಇಪ್ಪತ್ತೆಂಟು ಲಘುಗಳು ಮತ್ತು ಕಡೆಯಲ್ಲಿ ಗುರುವೂ ಇರಬೇಕು. ಇದು 
ಖಂಜಾ ವೃತ್ತವಾಗುತ್ತದೆ. ಇದು ಪ್ರಥಮಾರ್ಧದ ಲಕ್ಷಣ. ಇದೇ ರೀತಿ ಉತ್ತರಾರ್ಧದಲ್ಲಿಯೂ 
ಅನ್ವಯಿಸಿದಲ್ಲಿ ಶ್ಲೋಕದ ನಾಲ್ಕು ಪಾದಗಳ ಲಕ್ಷ ಕ್ಷಣವಾಗುತ್ತದೆ. ಪ್ರಕೃತ ಈ ಲಕ್ಷಣದ ಮೊದಲ 
ಪಾದದಲ್ಲಿ 30ಲಘು *1 ಗುರುವೂ, ಎರಡನೆಯ ಪಾದದಲ್ಲಿ ಥಿ 28ಲಘು*1ಗುರುವೂ ಇರುವುದರಿಂದ 
ಲಕ್ಷಣ ಸಮನ್ವಯ, ಅಂದರೆ ಖಂಜಾ ವೃತ್ತ. 


3. ಅನಂಗಕ್ರೀಡಾ 


———————— ತ ಗರು 
ಅಪ್ಟಾಎರ್ಧೇಗಾಪ್ವೃಭೈಸ್ತಾ ಯಸ್ಯಾಃ ಸಾಃನಂಗ ಕ್ರೀಡೋಕ್ತಾ ತ್ತ ॥ ೬೧ ॥ 
ಪಾದದ್ವಯದಲ್ಲಿ -- ಎರಡರಿಂದ ಗುಣಿಸಲ್ಪಟ್ಟ ಎಂಟು ಗುರು ಜಾ ದಿನಾರು ಗುರ್ವ 
ಕ್ಷರಗಳಿದ್ದರೆ ಇದು ಅನಂಗತ್ರೀಡಾವೃತ್ತ. ಇದೂ ಸಹ ಲರ್ಧಶ್ಲೋಕದ ಲಕ್ಷಣ. ಇದರ ಪ್ರನರಾವೃ 
ಪೂರ್ಣಶ್ಲೋಕವಾಗುತ್ತದೆ. ತ 


4, ಅತಿರುಚಿರಾ 


ದಲಮಪರಮಪಿ ವಸುಗುಣಿತಸಲಿಲನಿಧಿಲಘು 


ಕವಿರಚಿತಪದವಿತತಿ ಭವತಿ | ಇ 32 ಲಘಗಳು 
ತ್ರಿಗುಣನವಲಘುರವಸಿತಿಗುರುರಿತಿ 
ದಲಯುಗ(ಲ)ಕೃತತನುರತಿರುಚಿರಾ ॥ ೬೨॥ ವ 27ಲಘು * 1 ಗುರು 


ಷರಾ : ಪಾಠದಲ್ಲಿ 'ಲ' ಅಧಿಕವಾಗಿದೆ. ಇದು ಸೇರಿದರೆ 28 ಲಘು. ಆದ್ದರಿಂದ ಇದನ್ನು 
ಬಿಟ್ಟು ಬಿಡಬೇಕು. ಆದ್ದರಿಂದ ಆವರಣದಲ್ಲಿ ಹಾಕಿದೆ. 
ವಸು - ಎಂಟು. ಸಲಿಲನಿಧಿ - ನಾಲ್ಕು, ಎಂಟರಿಂದ ಗುಣಿಸಲ್ಪಟ್ಟ ನಾಲ್ಕು - ಅಂದರೆ ಮೂವತ್ತೆರಡು 
ಲಘುಗಳು ಒಂದು ಮತ್ತು ಮೂರನೆಯ ಪಾದದಲ್ಲಿ; ಹಾಗೆಯೇ ಎರಡು ಮತ್ತು ನಾಲ್ಕನೆಯ 
ಪಾದಗಳಲ್ಲಿ ತ್ರಿಗುಣನವ 3 1 9 227 ಲಘುಗಳೂ, ಕಡೆಯಲ್ಲಿ ಗುರುವೂ ಇರಬೇಕು. ಇದು 
ಅತಿರುಚಿರಾವೃತ್ತ. 

ಕೊಟ್ಟಿರುವ ಈ ಲಕ್ಷಣದಲ್ಲಿ ಎರಡನೆಯ ಪಾದದಲ್ಲಿ ಇಪ್ಪತ್ತೆಂಟು ಲಫ್ವಕ್ಷರ ಗಳಿರುತ್ತವೆ. 

ಆದ್ದರಿಂದ ಕಂಸದಲ್ಲಿ ಕೊಟ್ಟಿರುವ 'ಲ' ವರ್ಣವನ್ನು ತೆಗೆದು'- ದಲಯುಗಕೃತತನುರತಿರುಚಿರಾ' 
ಎಂದು ಹೇಳಿಕೊಳ್ಳುವುದು. ಆಗ ಇಪ್ಪತ್ತೇಳು ಲಘು, ಒಂದು ಗುರು ಆಗುತ್ತದೆ. 


ಇಲ್ಲಿಗೆ ದ್ವಿಪಾತ್‌ ಪ್ರಕರಣ ಮುಗಿದುದು. 
ಇತಿ ವೃತ್ತರತ್ನಾಕರಾಖ್ಕೇ ಛಂದಸಿ ಸಮಮಾತ್ರಾಖಯ್ಕೋ 
ದ್ವಿತೀಯೋಂಧ್ಯಾ! 
ಅಂ 


132 ವೃತ್ತರತ್ನಾಕರಃ 
॥ ತೃತೀಯೋಂಧ್ಯಾಯಃ ॥ (ವರ್ಣಛಂದಸ್‌) 
೧. ಉಕ್ತಾಯಾಮ್‌ (ಉಕ್ತಾಛಂದಸ್‌) (ಒಂದಕ್ಷರ) 
1. ಶ್ರೀಃ ವೃತ್ತ 


ಗು:ಶ್ರೀೀ ॥೧॥ 
ಒಂದು ಪಾದದಲ್ಲಿ ಒಂದೇ ಗುರ್ವಕ್ಷರವಿದ್ದರೆ ಅದು ಶ್ರೀ (ಛಂದಸ್‌) ವೃತ್ತ. 


೨. ಅತ್ಯುಕ್ತಾಯಾಮ್‌ (ಅತ್ಯುಕ್ತಾ - ಎರಡಕ್ಷರ) 


ಗೌಸ್ತ್ರೀ ॥೨॥ 
ಪ್ರತಿಪಾದದಲ್ಲಿ ಎರಡೆರಡು ಗುರುವಿದ್ದರೆ ಅದು ಸ್ತ್ರೀ ವೃತ್ತ. 


೩. ಮಧ್ಯಾಯಾಮ್‌ (ಮಧ್ಯಾ - ಮೂರಕ್ಷರ) 


1. ನಾರೀವೃತ್ತ ಮ 
ಮೋನಾರೀ ೩ 
ಪ್ರತಿ ಪಾದದಲ್ಲಿ ಮಗಣವಿದ್ದುದಾದರೆ ಅದು ನಾರೀವೃತ್ತ. 


2. ಮೃಗೀ ವೃತ್ತ ರ 
- UY 
ರೋಮೃಗೀ ॥೪॥ 
ಪ್ರತಿ ಪಾದದಲ್ಲಿ ರಗಣವಿದ್ದರೆ, ಅದು ಮೃಗೀವೃತ್ತ. 
3. ಕೇಸಾ ವೃತ್ತ ಯ 
ಟಿ _ 
ಯ ಕೇಸಾ ॥೫॥ 


ಪ್ರತಿ ಪಾದದಲ್ಲಿ ಯಗಣವಿದ್ದರೆ, ಅದು ಕೇಸಾವೃತ್ತ. 


ವೃತ್ತರತ್ಲಾಕರ: 
ಲ್ಲ ಪ್ರತಿಷ್ಠಾಯಾಮ್‌ (ನಾಲ್ಕು ಅಕ್ಷರ) 
ಪ್ರತಿಷ್ಠಾಂ ನಾಲ್ಕು ಅಕ್ಷರಗಳ ಪಾದ. ಇದರಲ್ಲಿ, 


1. ಕನ್ಯಾ ವೃತ್ತ ಮ /ಗು 
ಮ್ಲೌ ಚೇತ್‌ ಕನ್ಯಾ ॥೬॥ 
ಪ್ರತಿ ಪಾದದಲ್ಲಿ ಮಗಣ, ಗುರು ಇದ್ದಲ್ಲಿ ಅದು ಕನ್ಯಾವೃತ್ತ. 


2 ವ್ರೀಡಾ ವೃತ್ತ ಯ ಗು 


ಪ್ರತಿ ಪಾದದಲ್ಲಿ ಯಗಣ, ಗುರುವಿದ್ದರೆ ಅದು ವ್ರೀಡಾ ವೃತ್ತ. 


3. ಲಾಸೀನೀ ವೃತ್ತ ಜ |ಗು 

u -ಟ[- 

ಜ್ಞ ಲಾಸಿ/ನೀ ॥೮॥ 
ಪ್ರತಿಪಾದದಲ್ಲಿ ಜಗಣ, ಗುರುವಿದ್ದರೆ, ಅದು ಲಾಸಿನೀ ವೃತ್ತ. 


4. ಸುಮುಖೀ ವೃತ್ತ ಭ (ಗು 
ಟಟ | 
ಬ್ಲೌ ಖೀ ॥೯॥ 


ಪ್ರತಿಪಾದದಲ್ಲಿ ಭಗಣ, ಗುರುವಿದ್ದಲ್ಲಿ ಅದು ಸುಮುಖೀ ವೃತ್ತ. 


5, ಸುಮತಿ ವೃತ್ತ ಸ |ಗು 
ಟಟ 
ಸುಮತಿಃಖೌ ॥೧೦॥ 


a 


ಪ್ರತಿ ಪಾದದಲ್ಲಿ ಸಗಣ, ಗುರುವಿದ್ದಲ್ಲಿ, ಅದು ಸುಮತಿ ವೃತ್ತ. 


6. ಸಮೃದ್ಧಿ ವೃತ್ತ ರ |ಗು 
ವೃತ್ತ 
ಆ 13 
ರ್ಗೌ ಸಮೃದ್ಧಿ: ॥ ೧೧॥ 


ಪ್ರತಿಪಾದದಲ್ಲಿ ರಗಣ, ಗುರುವಿದ್ದರೆ, ಅದು ಸಮೃದ್ಧಿ ವೃತ್ತ. 


133 


134 


ವೃತ್ತರತ್ನಾಕರಃ 


(೫ ಸುಪ್ರತಿಷ್ಮಾಯಾಮ್‌ (ಐದು ಅಕ್ಷರ 2 ಸುಪ್ರತಿಷ್ಠಾ) 


1. ಪಂಕ್ತಿ ವೃತ್ತ ಬ ಗು 
ಟಿಟಿ |_ 
ಬ್ಲೌ ಗಿತಿ|ಪಂಕ್ಷಿ: 


ಪ್ರತಿ ಪಾದದಲ್ಲಿ ಭಗಣ, ಗುರು, ಗುರು, ಇದ್ದಲ್ಲಿ - ಪಂಕ್ತಿ ವೃತ್ತ 


2. ಪ್ರೀತಿವೃತ್ತ ಜೆ ಗುಗು 
ರ್ಗೌ ಗು/|ಪ್ರೀತಿಃ ॥೨॥ 
ಪ್ರತಿಪಾದದಲ್ಲಿ ರಗಣ, ಗುರು, ಗುರು ಇದ್ದಲ್ಲಿ ಪ್ರೀತಿವೃತ್ತ. 
3. ಸತೀ ವೃತ್ತ ಜ ಗುಗು 
U-U-- 
ಸತೀ ಜಗೌಗಃ 
ಪ್ರತಿಪಾದದಲ್ಲಿ ಜಗಣ, ಗುರು, ಗುರು ಇದ್ದಲ್ಲಿ ಸತೀ ವೃತ್ತ. 
4. ಮಂದಾ ವೃತ್ತ ತ |ಲಗು 
ಎ -UU_ 
ಮಂದಾ ತಲಗೈಃ ॥೪॥ 


ಪ್ರತಿಪಾದದಲ್ಲಿ ತಗಣ, ಲಘು, ಗುರು - ಇದ್ದರೆ ಮಂದಾ ವೃತ್ತ. 


೬. ಗಾಯತ್ರ್ಯಾಮ್‌ (ಗಾಯತ್ರೀ ಎ ಆರು ಅಕ್ಬರ) 


1. ತನುಮಧ್ಯಾ ವೃತ್ತ ತ|ಯ 
ಎ. -UN _ 2 
ತ್ಕೌ ಸ್ತಸ್ತನುಮಧ್ವಾ 

ಪ್ರತಿ ಪಾದದಲ್ಲಿ ತಗಣ, ಯಗಣಗಳಿದ್ದರೆ ತನುಮದ್ಯಾ ವೃತ್ತ. 

2. ಶಶಿವದನಾ ವೃತ್ತ ನ| ಯ 
UUW _ _ 

ನಾನ್ಯೌ 


ಪ್ರತಿ ಪಾದದಲ್ಲಿ ನಗಣ, ಯಗಣಗಳಿದ್ದರೆ ಅದು ಶಶಿವದನಾ ವೃತ್ತ. 


3. ಸಾವಿತ್ರೀ ವೃತ್ತ ಮ | ಮ 


ಮೌ ನಾವತ್ರೀಮಾಹು: 
ಪ್ರತಿಪಾದದಲ್ಲಿ ಮಗಣ, ಮಗಣ, ಇದ್ದಲ್ಲಿ ಸಾವಿತ್ರೀ ವೃತ್ತ. 


॥೧॥ 


॥೩॥ 


॥ ೨॥ 


॥೩॥ 


ವೃತ್ತರತ್ನಾಕರಃ 


4. ನದೀ ವೃತ್ತ ಮ | ರ 


U 


ಮ್ರೌ ಯಸ್ಕಾಃ|ಸಾ ನದೀ 


ಪ್ರತಿಪಾದದಲ್ಲಿ ಮಗಣ, ರಗಣಗಳಿದ್ದರೆ ನದೀ ವೃತ್ತ. 


॥೪॥ 


5. ಮುಕುಲ ವೃತ್ತ ಮ 2 
_ uu 
ಮ್ಸ್‌ ಪ್ರೋಕ್ತಂ |ಮುಕುಲಮ್‌ | ೫॥ 
ಪ್ರತಿಪಾದದಲ್ಲಿ ಮಗಣ-ಸಗಣಗಳಿದ್ದಲ್ಲಿ, ಅದು ಮುಕುಲವೃತ್ತ. 
6. ಮಾಲಿನೀ ವೃತ್ತ ರ ಮ 
Uz) 24 ಜು 
ಮಾಲಿನೀ!ರ್ಮಾಭ್ಯಾಂ ಸ್ಕಾತ್‌ ॥೯॥ 


ಪ್ರತಿಪಾದದಲ್ಲಿ ರಗಣ, ಮಗಣಗಳಿದ್ದಲ್ಲಿ, ಅದು ಮಾಲಿನೀ ವೃತ್ತ. 


7. ರಮಣೀ ವೃತ್ತ ಸ ಸ 
UU_ UU 
ಸಯುಗಂ। ರಮಣೀ ॥೭॥ 
ಪ್ರತಿಪಾದದಲ್ಲಿ ಸಗಣ-ಸಗಣ ಇದ್ದಲ್ಲಿ ಅದು ರಮಣೇ ವೃತ್ತ 
8. ವಸುಮತೀ ವೃತ್ತ ತ ಸ 
_ _ಟಿ[ಟಟಿ _ 
ತ್ಸೌ ಚೇದ್ರಸುಮತೀ ॥೮॥ 
ಪ್ರತಿಪಾದದಲ್ಲಿ ತಗಣ, ಸಗಣ ಇದ್ದರೆ ಅದು ವಸುಮತೀ ವೃತ್ತ. 
೭. ಉಪ್ಲಿಹಿ - (ಏಳು ಅಕ್ಷರ - ಉಪ್ಲಿಕ್‌) 
1. ಮದಲೇಖಾ ವೃತ್ತ ಮ ಸ |ಗು 
2 ಬು ಮಿಟಿ 
ಮ್ಸ್‌ ಗಃ ಸ್ಫಾನ್ಮದಲೇ ॥೧॥ 
ಪ್ರತಿಪಾದದಲ್ಲಿ ಮಗಣ, ಸಗಣ, ಗುರು ಬಂದಲ್ಲಿ ಮದಲೇಖಾ ವೃತ್ತ. 
2. ಕುಮಾರಲಲಿತಾ ವೃತ್ತ ಜ|ಸ|ಗು 
U _UUU_| _ 
ತಾ|ಜ್ಸೌಗ್‌ 


ಪ್ರತಿ ಪಾದದಲ್ಲಿ ಜಗಣ, ಸಗಣ, ಗುರುವಿದ್ದಲ್ಲಿ ಕುಮಾರಲಲಿತಾ ವೃತ್ತ. 


॥೨॥ 


136 ವೃತ್ತರತ್ನಾಕರಃ 


3. ಮಧುಮತೀ ವೃತ್ತ ನ | ಭು 
uuul_ ಟಟ _ 
ತೀ ನಭಗಾ: all 


ಪ್ರತಿ ಪಾದದಲ್ಲಿ ನಗಣ, ಭಗಣ, ಗುರುವಿದ್ದಲ್ಲಿ ಮಧುಮತೀ ವೃತ್ತ. 


4. ಹಂಸಮಾಲಾ ವೃತ್ತ ಸ| ರ (ಗು 
ಟಿ _| _ಟ_ | 
ಸರಗಾ| ಹಂಸಮಾ। I en 


ಪ್ರತಿ ಪಾದದಲ್ಲಿ ಸಗಣ, ರಗಣ, ಗುರುವಿದ್ದಲ್ಲಿ ಪಂಸಮಾಲಾ ವೃತ್ತ. 


೮. ಅನುಷ್ಟುಬಿ (ಅನುಷ್ಟುಪ್‌ - 8 ಆಕ್ಲೆರ) 
1. ಚಿತ್ರಪದಾ ವೃತ್ತ ಭ | ಭ/ಗುಗು 
_ಟಟ|_ಟಟ_ _ 
ಭೌಗ್ಲಿತಿ/ಚಿತ್ರಪದಾ ಗು ॥೧॥ 


ಷರಾ : ಗ್ಲಿ' ಎಂಬಲ್ಲಿ ಗ್‌*ಗ್‌ - ಎರಡು ಗುರು ಎಂದರ್ಥ. ಆದರೆ ಕಡೆಯಲ್ಲಿ 'ಗು' ಎಂದು 
ಕೊಟ್ಟಿರುವುದು ಮೂರು ಗುರುವಿರಬೇಕು - ಎಂದಂತಾಗುತ್ತದೆ. ಆದರೆ ಇಲ್ಲಿ ಎಂಟೇ ಅಕ್ಷರಗಳು 
ಇರಬೇಕಾಗಿರುವುದರಿಂದ, ಈ ಲಕ್ಷಣವನ್ನು 'ಭೌಗಿತಿ ಚಿತ್ರಪದಾ ಗು' ಎಂದು ಹೇಳಿಕೊಳ್ಳುವುದೇ 
ಸೂಕ್ತ. ಆಗ ಭ್‌*ಭ್‌, ಗ್‌, ಗ್‌ ಹೀಗೆ ಲಕ್ಷಣಸಂಗತಿ. 


ಭ ಭ/ಗುಗು 
ಟಿಟಿ _ 
ಚಿತ್ರಪದಾ ಗು ॥ ೧॥ 


_ಟಟ 
ಪ್ರತಿಪಾದದಲ್ಲಿ ಭಗಣ, ಭಗಣ, ಗುರು, ಗುರು ಇದ್ದಲ್ಲಿ ಚಿತ್ರಪದಾ ವೃತ್ತ. 


ಭೌಗಿತಿ 


2. ವಿದ್ಯುನ್ಮಾಲಾ ವೃತ್ತ ಮ ಮ /ಗುಗು 


ಮೋ ಮೋ ಗೋ|ಗೋ ವಿದ್ಯ `ಲಾ ॥೨॥ 
ಮಗಣ, ಮಗಣ, ಗುರು, ಗುರು ಬಂದಲ್ಲಿ ಎದ್ಳುನ್ಮಾಲಾ ವೃತ್ತ. 


3. ಮಾಣವಕವೃತ್ತ | 
ಟಿ 
ಸ ॥೩॥ 


ಭಗಣ, ತಗಣ, ಲಘು, ಗುರು ಇದ್ದಲ್ಲಿ ಮಾಣವಕ ವೃತ್ತ. 


ವೃತ್ತರತ್ನಾಕರಃ 


137 

4. ಹಂಸರುತ ವೃತ್ತ ಮ ನ |ಗುಗು 

_ _ಟಟಟ/[ಿ _ 

ಮ್ನೌ್‌ಗೌಹಂ ತತ್‌ ॥೪॥ 
ಮಗಣ, ನಗಣ, ಗುರು, ಗುರು ಬಂದಲ್ಲಿ ಹಂಸರುತ ವೃತ್ತ. 
5. ನಾಗರಕ ವೃತ್ತ ಭ ರ |ಲಗು 

_ಟಿಟ್ಟಿ ಟಿ_|ಟಿ_ 

ನಾಗರಕಂ ಭರೌ।ಲಗೌ ॥೫॥ 
ಭಗಣ, ರಗಣ, ಲಘು, ಗುರು ಇದ್ದಲ್ಲಿ ನಾಗರಕ ವೃತ್ತ. 
6. ನಾರಾಚಿಕಾ ವೃತ್ತ ತ ರ|ಲಗು 
ಟಿ _ಟಿ 


_ _ಟಿ[_ 
ನಾರಾಚಿಕಾ ತರ್‌[ಲಗೌ ॥೬॥ 
ತಗಣ, ರಗಣ, ಲಘು, ಗುರುಗಳಿದ್ದಲ್ಲಿ ನಾರಾಚಿಕಾ ವೃತ್ತ. 


7. ಸಮಾನಿಕಾ ವೃತ್ತ ರ ಜ ಗ 

_ ಟಿ _|ಟ_ಟ|ಟ 

ರ್ಜೌ ಸಮಾನಿಕಾ ಗಲೌಚ Wz 
ರಗಣ, ಜಗಣ, ಗುರು, ಲಘುಗಳಿದ್ದಲ್ಲಿ ಸಮಾನಿಕಾ ವೃತ್ತ. 
8. ಪ್ರಮಾಣಿಕಾ ವೃತ್ತ ಜ ರ |ಲಗು 

ಟಿ _ಟ|[_ಟಿ |ಟಿ_ 

ಪ್ರಮಾಣಿಕಾ ಜರೌ| ಲಗೌ Ie 
ಜಗಣ, ರಗಣ, ಲಘು, ಗುರುವಿದ್ದಲ್ಲಿ ಪ್ರಮಾಣಿಕಾ ವೃತ್ತ. 
9. ವಿತಾನ ವೃತ್ತ ಜ ತ ಗುಗು 

U_U_ Ul 

ವಿತಾನಮಾಭ್ಯಾಂ ಯಭನೃತ್‌ ॥೯॥ 


ಸಮಾನಿಕಾ - ಪ್ರಮಾಣಿಕಾಗಳಿಂದಾದುದು ವಿತಾನ ವೃತ್ತ. ಅಂದರೆ ಜಗಣ, ತಗಣ, 
ಗುರು, ಗುರು ಅಥವಾ ರಗಣ, ಸಗಣ, ಲಘು, ಲಘು ಬಂದರೆ ಅದು ವಿತಾನ ವೃತ್ತ. 
೯. ಬೃಹತ್ಕಾಮ್‌ (ಬೃಹತೀ - ಒಂಬತ್ತು ಅಕ್ಷರ) 


1. ಹಲಮುಖೀ ವೃತ್ತ ರ ನ|ಸ 
U _|UUU UU _ 


ರಾನ್ನ: ಹಬಮುಖೀ ॥೧॥ 
ರಗಣ, ನಗಣ, ಸಗಣಗಳು ಬಂದಲ್ಲಿ ಹಲಮುಖೀ ವೃತ್ತ. 


138 ವೃತ್ತರತ್ನಾಕರಃ 


2. ಭುಜಗಶಿಶುಭೃತಾ ವೃತ್ತ ನ| ನ ಮ 
UUUNUU|_ _ _ 
ಭುಃ ಭ್ರುತಾನೌಮಃ: ॥೨॥ 


ನಗಣ, ನಗಣ, ಮಗಣಗಳಿದ್ದರೆ ಭುಜಗಶಿಶುಭೃತಾ ವೃತ್ತ. 
೧೦.ಪಂಕ್ಕೌ ॥ಪಂಕ್ಷಿಃ - ಹತ್ತು ಅಕ್ಬರ) 


1. ಶುದ್ಧವಿರಾಟ್‌ ವೃತ್ತ ಮ ಸ ಜ |ಗು 
_ 2 _ಟಿಟಿ_|ಟ _ಟಿ 
ಮ್ಸೌ ಜ್ಲೌ ಶುದ್ಧವಿರಾಡಿದಂ ಮ|ತಮ್‌ ॥ ೧॥ 
ಮಗಣ, ಸಗಣ, ಜಗಣ, ಗುರುವಿದ್ದ! 


ಾಟ್‌ ವೃತ್ತ, 


೬ 
ವಿಮ ವತ 
ಲ್ಲಿ ರುದ್ಧವಿರಾಟ್‌ 

3 ಭಾ 


2. ಪಣವ ವೃತ್ತ ಮ ನ| ಯ|ಗು 
_ uuu _ _| _ 
ಮ್ನ್‌ ಯ್ಲೌಚಿ ವನಾಮೆಕೆದಮ್‌ ॥ ೨॥ 


ಮಗಣ, ನಗಣ, ಯಗಣ, ಗುರು- ಬಂದಲ್ಲಿ ಪಣವ ವೃತ್ತ. 


3. ಮಯೂರಸಾರಿಣೀ ವೃತ್ತ ರ ಜ ರ |ಗು 
UU _ಟ[_ಟ_| _ 
ರ್ಜೌರಗೌ ಟಿ ಸ್ಯಾತ್‌ ॥ ೩॥ 
ರಗಣ, ಜಗಣ, ರಗಣ, ಗುರು ಇದ್ದರೆ ಮಯೂರಸಾರಿಣೇ ವೃತ್ತ. 
4. ರುಕ್ಮವತೀ ವೃತ್ತ ಭ ಮ ಸ.|ಗು 
_ UU _ _ಭಟಟಿ_| _ 
ಭ್ಮೌ ಜ್‌ I I 


ಭಗಣ, ಮಗಣ, ಸಗಣ, ಗುರುವಿದ್ದಲ್ಲಿ ರುಕ್ಮವತೀ ವೃತ್ತ. 


5. ಮತ್ತಾ ವೃತ್ತ ಮ | ಭ |ಸ [ಗು 
ಯು ಷು [ಎಟ 002 
ಜ್ಞೇಯಾ ok ಬುಕ್ತಾ ॥೫॥ 


ಮಗಣ , ಭಗಣ, ಸಗಣ, ಗುರುವಿದ್ದಲ್ಲಿ ಮತ್ತಾ ವೃತ್ತ. 


6. ಮನೋರಮಾ ವೃತ್ತ ನ|ರ ಜ (ಗು 
UUY_U _U_u_ 


ನರಜಗೈರ್ಭವೆನ್ಮನೋರ!ಮಾ ॥೬॥ 
ನಗಣ, ರಗಣ, ಜಗಣ, ಗುರು ಬಂದಲ್ಲಿ ಮನೋರಮಾ ವೃತ್ತ. 


ವೃತ್ತರತ್ನಾಕಂಃ 


7. ಮೇಘವಿತಾನ ವೃತ್ತ ಸ 
ಟಟ _ ಸ 
ಸಗಾ|ಅಪಿ ಒಕ ಸನಮ್‌ ॥೭॥ 


ಸಗಣ, ಸಗಣ, ಸಗಣ, ಗುರು ಸ ಲ್ಲಿ ಮೇಘವಿತಾನ ವ್ಯ ವೃತ್ತ. 


8. ಮಣಿರಾಗ ವೃತ್ತ ರ | ಸ ಸ [ಗು 
_ಟಿ_| ಟಟ | ಟಿ 


ರಶ್ಚಸೌ| ಸಗುರು|ರ್ಮಣೆರಾಗೆ: ॥ ೮॥ 
ರಗಣ, ಸಗಣ, ಸಗಣ, ಗುರು ಇದ್ದಲ್ಲಿ ಮಣಿರಾಗ ವೃತ್ತ 


ಭಗಣ, ಮಗಣ, ಸಗಣ, ಗುರು ಬಂದಲ್ಲಿ ಚಂಪಕಮಾಲಾ ವೃತ್ತ. 


10. ತ್ವರಿತಗತಿ ವೃತ್ತ ನ|ಜ |ನ ಗು 
UUUU_U HUU|_ 
ತ್ವರಿತೆಗತಿಸ್ತು!ನಜನಗೈ: |೧೦॥ 

ನಗಣ, ಜಗಣ, ನಗಣ, ಗುರುವಿದ್ದಲ್ಲಿ ತ್ವರಿತಗತಿ ವೃತ್ತ. 


೧೧. ತ್ರಿಷ್ಟುಭಿ (ತ್ರಿಷ್ಟುಪ್‌- ಹನ್ನೊಂದು ಅಕ್ಬರ) 


1. ಉಪಸ್ಥಿತಾ ವೃತ್ತ ತ ಜ ಜ ಗುಗು 
ಸ” ಚ 
| _ UU _ಟಿ 


ತ್ಹೌ ಜ್ಲೌ ಗುರುಣೇಯಮುಪಸ್ಥಿತೋಕ್ತಾ ॥ ೧॥ 
ತಗಣ, ಜಗಣ ಜಗಣ, ಗುರು, ಗುರು ಬಂದಲ್ಲಿ ಉಪಸ್ಥಿತಾ ವೃತ್ತ 


2. ಏಕರೂಪ ವೃತ್ತ ಮ ಸ ಗುಗು 
UU_ ಟಿ _ಟ[ _ 
ಮಃ ಸೋಜ ಜಟ ॥೨॥ 
ಮಗಣ, ಸಗಣ, ಜಗಣ, ಗುರು, ಗುರು ಬಂದಲ್ಲಿ ಏಕರೂಪ ವೃತ್ತ. ಕ 


3. ಇಂದ್ರವಜ್ರಾ ವೃತ್ತ 
__ UU ೬ 
ದಿತೌಜ| ಗು Ia 


ತಗಣ, ತಗಣ, ಜಗಣ, ಗುರು ಗುರು ಬಂದಲ್ಲಿ ಇಂದ್ರವಜ್ರಾ ವೃತ್ತ. 


140 ವೃತ್ತರತ್ನಾಕರಃ 


4. ಉಪೇಂದ್ರವಜ್ರಾ ವೃತ್ತ ಜ ತ | ಜ|ಗುಗು 
ಟಿ _ಟ[_ಟ[_ಟಿ 


ಉಪೇಂದ್ರ`ವಜ್ರಾ ಜತಜಾಸ್ತೆತೋ ಗೌ ॥ ೪॥| 
ಜಗಣ, ತಗಣ, ಜಗಣ, ಗುರು, ಗುರು ಬಂದಲ್ಲಿ ಉಪೇಂದ್ರವಜ್ರಾ ವೃತ್ತ. 


5, ಉಪಜಾತಿ ವೃತ್ತ ಜ ಜೆ ಮ ಸ 
ದ ಡಿ 


ಟಿ U 


U 
ಪಾದೌ ಯದೀಯಾವುಪಜಾ 


ಸ ಜ |ಗುಗು 
ಇತ್ತಂ 
ಜ 


ಸ್ಮರಂತಿ|ಜಾತಿಷ್ಠಿದಮೇವ[ನಾಮ ॥೫॥ 


_ಟಿ[_ 
ತದ 


ಇಂದ್ರವಜ್ರಾ ಮತ್ತು ಉಪೇಂದ್ರವಜ್ರಾ ವೃತ್ತಗಳ ಲಕ್ಷಣವೇ ಯಾವ ವೃತ್ತದ ಪಾದಗಳಲ್ಲಿ 
ಸಂಗತವಾಗುತ್ತದೋ, ಅದು ಉಪಜಾತಿ ವೃತ್ತವಾಗುತ್ತದೆ. ಹೀಗೆಯೇ ಇತರ ವೃತ್ತಗಳ 
ಸಂಸರ್ಗದಿಂದ ಈ ಉಪಜಾತಿಯಾಗುತ್ತದೆ. ಪ್ರಕೃತ ಉದಾಹರಣೆಯಲ್ಲಿ ೧-೪ನೇ ಪಾದದಲ್ಲಿ 
ಉಪೇಂದ್ರವಜ್ರಾವೃತ್ತದ ಲಕ್ಷಣವೂ, ೨-೩ನೇ ಪಾದದಲ್ಲಿ ಇಂದ್ರವಜ್ರಾವೃತ್ತದ ಲಕ್ಷ್ಮಣವೂ 
ಸಂಗತವಾಗಿ ಉಪಜಾತಿಯಾಗಿದೆ. 


6. ಸುಮುಖೇ ವೃತ್ತ ನ| ಜ| ಜ |ಲಗು 
UUU | U_U U_UL _ 
ನಜ ಖೀ ॥ ೬॥ 


ನಗಣ, ಜಗಣ, ಜಗಣ, ಲಘು, ಗುರುಗಳಿದ್ದರೆ ಸುಮುಖೀ ವೃತ್ತ. 


7. ದೋಧಕ ವೃತ್ತ 
ಸ du 
ಭಾದ್ಲೌ ॥ ೭॥ 


ಭಗಣ, ಭಗಣ, ಭಗಣ, ಗುರು, ಗುರು ಸ ಅದು ದೋಧಕ ವೃತ್ತ. 


ತ್ಕರತ್ತಾಕರಃ 
ಸ್‌ 141 


8. ಶಾಲಿನೀವೃತ್ತ ಮ ತ ತ ಗುಗು 
U ಟ 


ಶಾಲಿನ್ಯುಕ್ತಾ ಮ್ಹೌತೆಗೌ ಗೋಂಬಿ(ಲೋಕ್ಳೆ: ॥ ೮॥ 
ಅಬ್ಬಿ - ನಾಲ್ಕು, ಲೋಕ ಎ ಏಳು, ಮಗಣ, ತಗಣ, ತಗಣ, ಗುರು, ಗುರು ಹೀಗೆ ಬಂದಲ್ಲಿ 
ಅದು ಶಾಲಿನೀವೃತ್ತವಾಗುತ್ತದೆ. ಇದರಲ್ಲಿ ನಾಲ್ಕು ಅಕ್ಟರಗಳ ಬಳಿಕ ಮತ್ತು ಏಳು ಅಕ್ಷರಗಳ 
ಬಳಿಕ ಯತಿಯನ್ನು ಹೇಳಬೇಕು. ಅಂದರೆ 'ಶಾಲಿನ್ಳುಕ್ತಾ' ಎಂಬಲ್ಲಿ ಮೊದಲ ಯತಿ, 
'ಲೋಕೈಃ" ಎಂಬಲ್ಲಿ ಎರಡನೆಯ ಯತಿ. " 


9. ವಾತೋರ್ಮೀ ವೃತ್ತ ಮ ಭ | ತ ಗುಗು 
೫೫೪. Uuu[__ Ul_ _ 


ವಾತೋರ್ಮೀ|ಯಂ ಗದಿಡಾಮ್ರೌ ತಗೌಗ: ॥ ೯॥ 
ಮಗಣ, ಭಗಣ, ತಗಣ, ಗುರು, ಗುರು -ಇದ್ದಲ್ಲಿ ವಾತೋರ್ಮೀ ವೃತ್ತ. 


10. ಭ್ರಮರವಿಲಸಿತ ವೃತ್ತ ಮ ಭ ನ|ಲಗು 
_ _ _|[_ ಟಿಟಿ ಟಟ _ 
ಮ್ಪ್ಸ್‌ ನ್ಲೌಗು|ಸ್ಯಾದ್ಬ್ರಮ ತಮ್‌ | ೧೦॥ 
ಮಗಣ, ಭಗಣ, ನಗಣ, ಲಘು, ಗುರು ಬಂದಲ್ಲಿ ಭ್ರಮರವಿಲಸಿತ ತ 


1. ಸ್ತ್ರೀ ವೃತ್ತ ನ|ಗು 
U|_ 
ಚಳ ಗತ್‌ ಸ್ಯಾತ್‌ ॥ ೧೧॥ 


ಭಗಣ, ತಗಣ, ನಗಣ, ಗುರು, ಗುರು ಬಂದಲ್ಲಿ ಸ್ತ್ರೀ ವೃತ್ತ. ಇದರಲ್ಲಿ, ಪಂಚ - ಐದು, 
ರಸ ಇ ಆರು, ಹೀಗೆ ಐದು ಅಕ್ಷರಗಳ ಬಳಿಕ 'ಸ್ತ್ರೀ' ಎಂಬಲ್ಲಿ ಯತಿ, ಹಾಗೆಯೇ, 
ಆರು ಅಕ್ಷರಗಳ ಬಳಿಕ ಅಂದರೆ ಕಡೆಯಲ್ಲಿ ಸ್ಯಾತ್‌' ಎಂಬಲ್ಲಿ ಯತಿಯುಂಟು. 


12. ರಥೋದ್ಧತಾ ವೃತ್ತ ರ ನ| ರ |ಲಗು 
_U_JUUU_ ಟಿ _ |U_ 


ರಾನ್ನರಾವಿಹ ರಥೋದ್ಧತಾ|ಲಗೌ ॥ ೧೨॥ 
ರಗಣ, ನಗಣ, ರಗಣ, ಲಘು, ಗುರು - ಇದ್ದಲ್ಲಿ ರಥೋದ್ದತಾ ವೃತ್ತ. 


13. ಸ್ವಾಗತಾ ವೃತ್ತ ರ 
_ಟಿ _ UY 
ಸ್ವಾಗತೇ ಖುಗ್ಮಮ್‌ lca 1 


ರಗಣ, ನಗಣ, ಭಗಣ, ಗುರು, ಗುರುಗಳಿದ್ದ. NE ವೃತ್ತ. 


sao ವೃತ್ತರತ್ನಾಕರ: 


14. ಪೃಥ್ರೀ(ವೃತ್ತಾ) ವೃತ್ತ ನ | ನ | ಸ |ಗುಗು ಗುಗು 

ಟಿಟಿ ಟ|[ಟಟ್ಲ_ | _ || ಎ 

ನನಸ' ಚಿತಾ|ಪೃಥ್ರೀ!(ವೃತ್ತಾವಾ) || ೧೪ | 
ನಗಣ, ನಗಣ, ಸಗಣ, ಗುರು, ಗುರು ಬಂದಲ್ಲಿ ಪೃಥ್ವೀ ವೃತ್ತ ಅಥವಾ ವೃತ್ತಾವಾಗುತ್ತದೆ 
(ತಾ ಪೃಥ್ಣೀ - ವೃತ್ತಾ ವಾ) 


15. ಸುಭದ್ರಿಕಾ ಸ ig ವೃತ್ತ 


Ai if 
ುಗುರುಭಿಃ ಸುಭ ದ್ರಿ (ಚಂದ್ರಿಕಾ ವಾ) | ೧೫॥ 


ನಗಣ, ನಗಣ, ರಗಣ, ಲಘ, ಗುರು ಇದ್ದರೆ ಸುಭದ್ರಿಕಾ ವೃತ್ತ. ಇದಕ್ಕೆ ಚಂದ್ರಿಕಾ ಎಂಬ 
ಹೆಸರೂ ಇರುತ್ತದೆ. 


ಷರಾ: ' ಚಂದ್ರಿಕಾ ವಾ' ಎಂಬ ಪಾಠವನ್ನು ಪರಿಗಣಿಸಿದರೆ, ಕಡೆಯ ನಾಲ್ಕು ಅಕ್ಷರಗಳಲ್ಲಿ 
(_ಟ) ಈ ಕ್ರಮವು ತಪ್ಪುತ್ತದೆ ಎಂಬುದು ಇಲ್ಲಿ ಗಮನಾರ್ಹ. ಆಗ ಸರಿಯಾದ ಪಾಠವೆಂದರೆ 
'ನನರಲಗುರುಭಿಃ ಸುಚಂದ್ರಿಕಾ' 


16. ವೈತಿಕಾ ವೃತ್ತ ರ ರ 
_ಟ 
ಷೈ ತಿಕಾ|ರಜೌ ॥ ೧೬॥ 


ರಗಣ, ಜಗಣ, ರಗಣ, ಲಘು, ಗುರುವಿದ್ದಲ್ಲಿ ವೈತಿಕಾ ವೃತ್ತ. 


17. ಮೌಕ್ತಿಕಮಾಲಾ ವೃತ್ತ 
UU ಟ್ರ - a 
ದ್ಗೌ | ೧೭॥ 


ಭಗಣ, ತಗಣ, ನಗಣ, ಗುರು, ಗುರು ಬಂದಲ್ಲಿ ಮೌಕ್ತಿಕಮಾಲಾ ವೃತ್ತ. 


18. ಉಪಸ್ಥಿತ ವೃತ್ತ ಜ|ಸ ತ |ಗುಗು 
U _ಟ[ಟಟಿ U 


ುಷಜ್ಠತಮಿದಂ। ಜ್ಸೌ ತಾದ್ಗ!ಕಾರೌ || ೧೮ ॥ 


ಗೆ 
ಜಗಣ, ಸಗಣ, ತಗಣ, ಗುರು, ಗುರು ಇದ್ದಲ್ಲಿ ಉಪಸ್ಥಿತ ವೃತ್ತ 


ವೃತ್ತರತ್ನಾಕರ: 
೧೨. ಜಗತ್ಯಾಮ್‌ (ಜಗತೀ - ಹನ್ನೆರಡು ಅಕ್ಷರ) 


1.ಚಂದ್ರವರ್ತ್ಮ ವೃತ್ತ ರ ನ ಭ| ಸ 
` _ಟಿ_|ಟಿ ಟಟ|_ ಟಟಟಟ_ 
ಚಂದ್ರವರ್ಶ್ಮ ಗದಿಶಂತು ರನಭಸೈ: ॥೧॥ 
ರಗಣ, ನಗಣ, ಭಗಣ, ಸಗಣ ಇದ್ದಲ್ಲಿ ಚಂದ್ರವರ್ತ್ನ ವೃತ್ತ. 


2. ವಂಶಸ್ಥವೃತ್ತ ಜ ತ ಜ| ರ 
ಟಿ_ಟ|_ UU _ಟ[ಟ_ 


ತೌ ತು|ವಂಶಸ್ನಮುದೀರಿತಂ ಜರಾ I ೨ 1 


ಜಗಣ, ತಗಣ, ಜಗಣ , ರಗಣ, ಬಂದಲ್ಲಿ ವಂಶಸ್ಮವೃತ್ತ. 


py 


3. ಇಂದ್ರವಂಶಾವೃತ್ತ ತೆ ತ ಜ ರ. 
Ul uuu _u_ 


ಸ್ಕಾದಿಂದ್ರದಂಶಾ ತಠಜೈರಸಂಯುತ್ತೈ: ॥ ೩ ॥ 
ತಗಣ, ತಗಣ, ಜಗಣ, ರಗಣಗಳಿದ್ದಲ್ಲಿ ಇಂದ್ರವಂಶಾ ವೃತ್ತ. 


4. ತೋಟಕವೃತ್ತ ಸ ಸ ಸ ಸ 

ಓಟ _ [|UU_|UU_|UU _ 

ಇಹ ತೋಟಕ; ಧಿಸೈಃ! ಪ್ರಮಿತಮ್‌ | ೪ ॥ 
ಸಗಣ, ಸಗಣ, ಸಗಣ, ಸಗಣಗಳು ಬಂದಲ್ಲಿ ತೋಟಕ ವೃತ್ತ (ಅಂಬುಧಿ - 4). 


5. ದ್ರುತವಿಲಂಬಿತ ವೃತ್ತ 
UU) _ UU 
ಫೌ ಭರೌ ॥೫॥ 


ನಗಣ , ಭಗಣ, ಭಗಣ, ರಗಣಗಳು. ತಾಪ Sas ವೃತ್ತ. 


6. ಪುಟವೃತ್ತ 
ಟಟ ಟಿ |W 
ವಸು ಯುಗವಿರಂಿರ್ನಾ ಮಾ| ಪ ॥೬॥ 


ನಗಣ , ನಗಣ, ಮಗಣ, ಯಗಣ, ಬಂದಲ್ಲಿ ಪುಟ ವೃತ್ತ. 


ವಸು ಎಂಟು, ಯುಗ ನಾಲ್ಕು, ಎಂಟನೆಯ ಅಕ್ಷರದ ಬಳಿಕ ಅಂದರೆ ರ್ನೌ' 


ಮೊದಲ ಯತಿ, ಬಳಿಕ 'ಯಮ್‌' ಎಂಬಲ್ಲಿ ಎರಡನೆಯ ಯತಿ. 


143 


ಎಂಬಲ್ಲಿ 


ವೃತ್ತರತ್ನಾಕರ: 


144 

7. ಪ್ರಮುದಿತವದನಾವೃತ್ತ ನ | ನ| ರ | ರ 
ಟಟ ಟ|[ಟಟಟ್ರ_ ಟ_|_ಟಿ_ 
ಪ್ರಮುದಿತವದನಾ ಭವೇನ್ನೌ ರರೌ ॥ ೭ ॥ 


ನಗಣ, ನಗಣ, ರಗಣ, ರಗಣಗಳು ಬಂದಲ್ಲಿ ಪ್ರಮುದಿತವದನಾ ವೃತ್ತ. 


8. ಕುಸುಮವಿಚಿತ್ರಾ ವೃತ್ತ ನ|ಯ | ನ |ಯ 
u uulu uuulu__ 


ನಯಸ[ಹಿತೌ ನ್ಯೌ[ಕುಸುಮ ವಿಚಿತ್ರಾ ॥ ೮ ॥ 
ನಗಣ, ಯಗಣ, ನಗಣ, ಯಗಣಗಳಿದ್ದಲ್ಲಿ ಕುಸುಮವಿಚಿತ್ರಾ ವೃತ್ತ. 


9. ಉಜ್ವ್ವಲಾ ವೃತ್ತ ನ|ನ| ಭ ರ 
UUUUUU _ಟಟ್ಟ್ಲಿ ಟಿ _ 
ನನಭರಸಹಿ/ತಾಭಿಹಿತೋಷ್ಜ್ವಲಾ ॥ ೯ ॥ 


ನಗಣ, ನಗಣ, ಭಗಣ, ರಗಣಗಳಿದ್ದಲ್ಲಿ ಉಜ್ಜಲಾ ವೃತ್ತ. 


10. ವೈಶ್ವದೇವೀ ವೃತ್ತ ಮ | ಮ | ಯ | ಯ 
ಟಿ __|ಟಿ_ _ 

ಪಂಚಾಶ್ನೈಶ್ಛಿನ್ನಾ ವೈಶ್ವದೇವ] ಮಮೌ ಯೌ || ೧೦॥ 
ಮಗಣ, ಮಗಣ, ಯಗಣ, ಯಗಣಗಳಿದ್ದಲ್ಲಿ ವೈಶ್ವದೇವ ವೃತ್ತ. ಪಂಚ - ಐದು, 
ಅಶ್ವ ಎ ಏಳು, ಐದು ಅಕ್ಷರಗಳ ಬಳಿಕ 'ಶ್ಚಿನ್ನಾ' ಎಂಬಲ್ಲಿ ಮೊದಲ ಯತಿ, ಬಳಿಕ ಏಳು 
ಅಕ್ಷರಗಳ ಕಡೆಯಲ್ಲಿ 'ಯೌ' ಎಂಬಲ್ಲಿ ಯತಿ. 


11. ಜಲಧರಮಾಲಾ ವೃತ್ತ 
Bu UU id 
ಅಬ್ಬ್ಯಪ್ಪಾ್ಗನ 


ಧರಮಾ ಮ್ರೌಸ್ಮಾ ॥೧೧॥ 


ಮಗಣ,ಭಗಣ, ಸಗಣ, ಮಗಣಗಳಿದ್ದರೆ ಜಲಧರಮಾಲಾ ವೃತ್ತ. ಅಬ್ಬಿಎನಾಲ್ಕು. ನಾಲ್ಕನೆಯ 
ಅಕ್ಷರಕ್ಕೆ 'ಭಿರ್‌' ಎಂಬಲ್ಲಿ ಮತ್ತು ಎಂಟನೆಯ ಅಕ್ಷರ 'ಸ್ಮೌ' ಎಂಬಲ್ಲಿ ಯತಿಯುಂಟು. 


ಭ ಯ 
ಟ್ರ 0 


ನಜಾಭ್ಯಾಂ| ಪರೌಭ್ಯೌ ॥ ೧೨॥ 

ಷರಾ: - ಈ ಲಕ್ಷಣದಲ್ಲಿ ಹನ್ನೆರಡು ಅಕ್ಷರಗಳಿರಬೇಕಾಗಿತ್ತು. ಆದರೆ ಇಲ್ಲಿ ಹದಿಮೂರು 
ಅಕ್ಷರಗಳಿರುವುದರಿಂದ ತೊಡಕಾಗಿದೆ. ವಸ್ತುತಃ ಈ ವೃತ್ತದಲ್ಲಿ 'ನಗಣ, ಜಗಣ, ಭಗಣ, 
ಯಗಣ' ಗಳಿರಬೇಕು. 'ಇಹನ' ನಗಣ, ವಮಾಲಿ- ಜಗಣ- ಇಲ್ಲಿಯವರಿಗೆ ಸರಿಯಿದೆ. ಮುಂದೆ 
ಭಗಣ (- ಟಟ) ಬರಬೇಕು. ಆದರೆ 'ನೀನಜಾಭ್ಯಾಂ' ಎಂದು ನಾಲ್ಕು ಅಕ್ಷರಗಳಿವೆ. 'ಪರೌ ಭ್ಯೌ' 


ವೃತ್ತರತ್ನಾಕರ: 145 
ಎಂಬಲ್ಲಿ 'ಯಗಣ' ವಿದೆ. ಸರಿಯಾಗಿದೆ. 'ನಗಣ, ಜಗಣ, ಭಗಣ, ಯಗಣ ಗಳಿದ್ದರೆ ಅದು 
ನವಮಾಲಿನೀ ವೃತ್ತ. 


ಆದ್ದರಿಂದ ಪಾಠ ಹೀಗಿರಬೇಕು. 


ನ ಜ ಭ| ಯ 
UU UU _U _ಟಟ್ಟ ಟ_ ಸ 
ಬಸ ಃ ಸ್ಯಾತ್‌" ॥ ೧೨ | 
13. 
Ws 
ನಸ ॥ ೧೩॥ 


ನಗಣ, ನಗಣ, ರಗಣ, ರಗಣಗಳಿದ್ದಲ್ಲಿ ಪ್ರಭಾ ವೃತ್ತವಾಗುತ್ತದೆ. ಸ್ವರ - ಏಳು, ಶರ ಐದು, 
ಏಳು ವರ್ಣಗಳ ಬಳಿಕ 'ವಿರತಿರ್‌' ಎಂಬಲ್ಲಿ ಮೊದಲ ಯತಿ, ಬಳಿಕ ಐದು ವರ್ಣಗಳ 
ಕಡೆಯಲ್ಲಿ 'ಭಾ' ಎಂಬಲ್ಲಿ ಯತಿ. 
14. ಮಾಲತೀ ವೃತ್ತ _ ನ| ಜ| ಜ ರ 

ಟಟಟ|[ಟ UU _ಟ|_ಟಿ_ 

ಭವತಿ|ನಜಾವಥ ಮಾಲಟೀ ಜರ್‌ || ೧೪॥ 
ನಗಣ, ಜಗಣ, ಜಗಣ, ಸ ಮಾಲತೀ ವೃತ್ತ. 


15. ತಾಮರಸ ವೃತ್ತ 
U UU 
ಇತಿವದ ತಾ ಸ ॥ 2% 


ನಗಣ, ಜಗಣ, ಜಗಣ, ಯಗಣಗಳಿದ್ದಲ್ಲಿ ತಾಮರಸ is 


16. ಜಲೋದ್ಧತಗತಿ ವೃತ್ತ ಜ ಸ ಜ ಸೆ 
U_U|UU_U_ ಟ|ಟಟ್ಲ 
ರಸೈರ್ಜ[ಸಜಸಾ ಲೋದ|ತಗತಿ; ॥ ೧೬॥ 


ಜಗಣ, ಸಗಣ, ಜಗಣ, ಸಗಣಗಳಿದ್ದಲ್ಲಿ ಜಲೋದ್ಧತಗತಿ ವೃತ್ತ. 
ರಸ - ಆರು. ಆರು ಅಕ್ಷರಗಳ ಬಳಿಕ 'ಜಸಾಃ" ಎಂಬಲ್ಲಿ ಯತಿ, ಪುನಃ ಕಡೆಯಲ್ಲಿ ಯತಿ. 


17. ಭುಜಂಗಪ್ರಯಾತ ವೃತ್ತ 
ಯ 


ಯ ಯ |ಯ 


ಟಿ ಟಿ 


ಭುಜಂಗಪ್ರಯಾತಂ।ಭವೇದೈಶ್ಚತುರ್ಭಿಃ ॥ ೧೭ ॥ 
ಯಗಣ, ಯಗಣ, ಯಗಣ, ಯಗಣ ಗಳಿದ್ದಲ್ಲಿ ಭುಜಂಗಪ್ರಯಾತ ವೃತ್ತ. 


U 


146 ವೃತ್ತರತ್ನಾಕರಃ 


ಸ್ರಗ್ವಿಣೀ ವತ್ತ ರ | ರ ರ| ರ 
ಟು 2 ಎತ [ಎಚ್ಚು 


ರೈಶ್ವತುರ್ಭಿರ್ಯುತಾ| ಸ್ರಗ್ವಿಣೀ। ಸಂಮತಾ ॥ ೧೮ ॥ 
ರಗಣ, ರಗಣ, ರಗಣ, ರಗಣಗಳಿದ್ದಲ್ಲಿ ಸ್ರಗ್ರಿಣೀ ವೃತ್ತ. 


19. ಪ್ರಿಯಂವದಾ ವೃತ್ತ 
UUULUU U_ ಟ|_ 
ಭುವಿ ಭ್ರವೇನ್ನಭ ಪ್ರಿಯಂವದಾ ॥ ೧೯ | 


ನಗಣ, ಭಗಣ, ಜಗಣ, ರಗಣಗಳಿದ್ದಲ್ಲಿ ವೃತ್ತ. 


20. ಮಣಿಮಾಲಾ ವೃತ್ತ ತ ಯ ತ ಯ 
UU UU 


ತ್ಯೌತ್ಕೌ ಇಲಾ| ಛಿನ್ನಾ ಗುಹವಕ್ತ್ರೈ: ॥ ೨೦ ॥ 
ತಗಣ, ಯಗಣ, ತಗಣ, ಯಗಣಗಳಿದ್ದರೆ ಮಣಿಮಾಲಾ ವೃತ್ತ. ಗುಹ - ಷಣ್ಮುಖ ಅವನ, 
ವಕ್ತ - ಮುಖ. ಅಂದರೆ ಆರನೆಯ ಅಕ್ಷರದಲ್ಲಿ 'ಮಾಲಾ' ಎಂಬಲ್ಲಿ ಯತಿ, ಹಾಗೆಯೇ 
ಕಡೆಯಲ್ಲಿ ಯತಿ. 


21. ಲಲಿತಾ ವತ್ತ ತ | ಭ|ಜ| ರ 
_ ಟ್ಟಿ ಟಿ ಟಟ_ಟ[ u_ 
ಧೀರೈರಟಾಣಿ ಜರೌ ॥೨೧|॥| 


ತಗಣ, ಭಗಣ, ಜಗಣ, ರಗಣಗಳಿದ್ದಲ್ಲಿ ಅದು ಲಲಿತಾ ವೃತ್ತ. 


22. ಪ್ರಮಿತಾಕ್ಷರಾ ವೃತ್ತ ಸ 
UU_|U_ UUU UU _ 
॥ ೨೨॥ 


ಸಗಣ, ಜಗಣ, ಸಗಣ, Bhs Se: ವೃತ್ತ. 


೧೩. ata (ಅತಿಜಗತೀ ಎ ಹದಿಮೂರು ಅಕ್ಷರ) 


1. ಕ್ಷಮಾ ವೃತ್ತ ನ| ನ 
UUUUUU ಸ 
॥೧॥ 


ನಗಣ, ನಗಣ, ತಗಣ, ತಗಣ, ಗುರುವಿದ್ದರೆ ಕ್ಷಮಾ ವೃತ್ತ. ತುರಗ - ಏಳು, ರಸ ಇ ಆರು, 


ತ್ರರತ್ನಾಕರ: 
lie 147 


ಅಂದರೆ ಏಳನೆಯ ಅಕ್ಷರದ ಬಳಿಕ 'ಯತಿರ್‌' ಎಂಬಲ್ಲಿ ಮೊದಲನೆಯ ಯತಿ. ಬಳಿಕ 
ಆರನೆಯ ಅಕ್ಷರದ ಕಡೆಯಲ್ಲಿ 'ಮಾ' ಎಂಬಲ್ಲಿ ಯತಿ. 


ಪ್ರಹರ್ಪಿಣೀ ವೃತ್ತ 
ಟಟ _ಟ[ಟ 
ಮ್ನೌಜ್ರೌಗ ; ಪ್ರಪರ್ಷಿ ಯಮ್‌ | ೨॥ 


ಮಗಣ, ನಗಣ, ಜಗಣ, ರಗಣ, ಗುರುವಿದ್ದಲ್ಲಿ ಪ್ರ ಪ್ರಹರ್ಷಿಣೇ ವೃತ್ತ. ಮೂರನೆಯ ಅಕ್ಷರದ 
ಬಳಿಕ 'ಗಸ್‌' ಎಂಬಲ್ಲಿ ಮೊದಲ ಯತಿ. ಬಳಿಕ ಹತ್ತನೆಯ ಅಕ್ಷರದ ಕಡೆಯಲ್ಲಿ 'ಯಮ್‌' 
ಬಲ್ಲಿ ಯತಿ. 


3. ರುಚಿರಾವೃತ್ತ ಜ ಭ ಸ ಜ| 
U_ULUU UU |U 


4. ಮತ್ತಮಯೂರ ವೃತ್ತ 
ಮ | ತ ಯ |ಸ [ಗು 
ಟ್ರ UU 


ವೇದೈರಂದ್ರ್ರರ್ಮ್ದಾ ಗಾಮತ್ತಮಯೂರಮ್‌ || ೪ || 
ಮಗಣ, ತಗಣ, ಯಗಣ, ಸಗಣ, ಗುರುವಿದ್ದರೆ ಮತ್ತಮಯೂರ ವೃತ್ತ. ವೇದ ನಾಲ್ಕು, 
ರಂದ್ರ - ಒಂಭತ್ತು. ನಾಲ್ಕನೆಯ ಅಕ್ಷರದ ಬಳಿಕ 'ದ್ರೈರ್‌' ಎಂಬಲ್ಲಿ, ಹಾಗೂ ಒಂಬತ್ತನೆಯ 
ಅಕ್ಷರದ ಕಡೆಯಲ್ಲಿ 'ರಮ್‌' ಎಂಬಲ್ಲಿ ಯತಿ. 


5. ಚಂಚರೀಕಾವಲೀ ವೃತ್ತ 
ಯ ಮ ರ ರ [ಗು 
UW ಸು ಓನಿ ಯುದ ಒಟ ಟಿ (| ಟೆ 
ಯಮೌ ರೌವಿಖ್ಯಾತಾ(ಚಂಚರೀಕಾವಲೀ।ಗ: ॥ ೫॥ 
ಯಗಣ , ಮಗಣ, ರಗಣ, ರಗಣ, ಗುರುವಿದ್ದರೆ ಚಂಚರೀಕಾವಲೀ ವೃತ್ತ. 


6. ಮಂಜುಭಾಷಿಣೀ ವೃತ್ತ 


ಟ_ಟಿ spe 
ಸಸ ರ ॥ tll 


148 ವೃತ್ತರತ್ನಾಕರ: 
ಸಗಣ, ಜಗಣ, ಸಗಣ, ಜಗಣ, ಗುರು ಬಂದರೆ ಮಂಜುಭಾಷಿಣೀ ವೃತ್ತ. 


7. ಚಂದ್ರಿಕಾ ವೃತ್ತ ನ|ನ|ತ ರ [ಗು 
ಟಟಟಟಟ|__ಟ| _ಟ_[_ 
ನನತ| ಂದ್ರಿಕಾಶ್ವಷಡ್ಫಿಃ ॥ ೭॥ 


ನಗಣ, ನಗಣ, ತಗಣ, ರಗಣ, ಗುರುವಿದ್ದರೆ ಚಂದ್ರಿಕಾ ವೃತ್ತ. 
ಅಶ್ವ ಎ ಏಳು. ಏಳನೆಯ ಅಕ್ಷರದ ಬಳಿಕ 'ಭಿಶ್‌' ಎಂಬಲ್ಲಿ, ಹಾಗೂ ಆರನೆಯ ಅಕ್ಷರದ 
ಕಡೆಯಲ್ಲಿ 'ಡ್ಭಿ;' ಎಂಬಲ್ಲಿ ಯತಿ. 

೧೪. ಶಕ್ಟರ್ಯಾಮ್‌ (ಶಕ್ವರೀ ಎ ಹದಿನಾಲ್ಕು) 


1. ಅಸಂಬಾಧಾ ವೃತ್ತ ಮ ತ|ನ/ಸಗುಗು 
Sb 
ಮ್ನ್‌ನ್ಸ್‌ಗಾ ಕ್ಷಗ್ರ ರಸರಬಾಧಾ ॥ ೧॥ 
ಮಗಣ, ತಗಣ, ನಗಣ, ಸಗಣ, ಗುರು, ಗುರುವಿದ್ದರೆ ಅಸಂಜಾಧಾ ವೃತ್ತ. ಅಕ್ಸ ಎ ಐದು, 
ಗ್ರಹ ೬ ಒಂಭತ್ತು, ಐದನೆಯ ಅಕ್ಷರದ ಬಳಿಕ 'ಕ್ಹ' ಎಂಬಲ್ಲಿ ಮತ್ತು ಒಂಭತ್ತನೆಯ ಅಕ್ಷರದ 
ಬಳಿಕ 'ಧಾ' ಎಂಬಲ್ಲಿ ಯತಿ. 


2. ಅಪರಾಜಿತಾ ವೃತ್ತ ನ [ನ ರ|ಸ bn 


ಟಟ | U_Juu_|u_ 

ನನರಸಲಘುಗೈ: ಸ್ವ ೈರಪಃ ೨ 
ನಗಣ, ನಗಣ, ರಗಣ, ಸಗಣ, ಲಘು , ಗುರುವಿದ್ದರೆ ಅಪರಾಜಿತಾ ವೃತ್ತ. ಸ್ವರ ಇ ಸಪ್ತ. 
ಏಳನೆಯ ಅಕ್ಷರದ ಬಳಿಕ ' -ಗೈಃ" ಎಂಬಲ್ಲಿ ಹಾಗೂ ಕಡೆಯಲ್ಲಿ ಯತಿ. 


3. ಪ್ರಹರಣಕಲಿಕಾ ವೃತ್ತ ನ|ನ/|ಭ |ನ/|ಲಗು 

UUU uf UU ಟಿ 

ನನಭನಲಗಿತಿ ಪ್ರಹ| ಲಕಾ ॥೩॥ 
ನಗಣ, ನಗಣ, ಭಗಣ, ನಗಣ, ಲಘು, ಗುರುವಿದ್ದರೆ ಪ್ರಹರಣಕಲಿಕಾ ವೃತ್ತ. 


4. ವಸಂತತಿಲಕಾ ವೃತ್ತ ತ ಭ|ಜ([|ಜ ಗು 


_ _ ULUU UL Up ul _ 
ಉಕ್ತಾ ವಸಂತತಿಬಕಾ ತಟಜಾಜಗೌ ಗ; ॥ ೪॥ 
ತಗಣ, ಭಗಣ, ಜಗಣ, ಜಗಣ, ಗುರು, ಗುರುವಿದ್ದರೆ ವಸಂತತಿಲಕಾ ವೃತ್ತ. 


ವೃತ್ತರತ್ನಾಕರ: 


5, ಸಿಂಹೋನ್ನತಾ ವೃತ್ತ 
ಶೊ UU ಟಿ 
ಕಸ ೇತಿ ನಿಕಾಶ್ಯ ಪೇನ ॥೫॥ 


ಈ ಮೇಲ್ಕಂಡ ವಂಸತಶಿಲಕಾವೃತ್ತವನ್ನೇ ಕಾಶ್ಯಪಮುನಿಯು 'ಸಿಂಹೋನ್ನತಾ' ಎಂದು ಕರೆದಿದ್ದಾನೆ. 


149 


6. ಇಂದುವದನಾ ವೃತ್ತ ಭ ನ 
ಬ ಜೆ ಟಟ _|ಟಟಟ[|_ 
ಭೆಜಸನೈಃ| ಸಗುರುಯುಗೈ: ॥ ೬॥ 
ಭಗಣ, ಜಗಣ, ಸಗಣ, ನಗಣ, ಗುರು, ಗುರು ಇದ್ದರೆ ಇಂದುವದನಾ ವೃತ್ತ 
ಲೋ ಲವೋಲಾವ ವತ 
ಭ|ಗು'ಗು 
ಕ ಟಿ ಟಟಿ|_ _ 
ದ್ವಿಃ ಸಪ್ಪಚ್ಛಿದ ಸೆಲಾಮ್ಸಾ ಮೌ ಗೌಚರಣೇ ಚೇತ್‌ ॥೭॥ 


ಮಗಣ, ಸಗಣ, ಮಗಣ, ಭಗಣ, ಗುರು, ೫1 ಲ್ಲಿ ಅಲೋಲಾ ವೃತ್ತ. ಏಳು - ಏಳು 
ಅಕ್ಷರಗಳ ಕಡೆಯಲ್ಲಿ ಯತಿ. ! -ಲಾ ' ಚೇತ್‌ ' - ಎಂಬಲ್ಲಿ ಯತಿ. 


೧೫. ಅತಿಶಕ್ಟರ್ಯಾಮ್‌ (ಅತಿಶಕ್ವರೀ ಇ ಹದಿನೈದು) 


1. ಶಶಿಕಲಾ ವೃತ್ತ 
uu uju ಟಟ u Yuu 
ತಿ ಶಶಿಕಲಾ 7 ॥೮॥ 


ಹಯವ ಏಳು, ಸಿಹಿ ದ್ವಿಗುಣಿತ, ee ಲಘುಗಳು ಮತ್ತು ಕಡೆಯಲ್ಲಿ ಗುರುವೂ 
ಇದ್ದಲ್ಲಿ ಶಶಿಕಲಾ ವೃತ್ತ. 


2. ಸ್ರಗ್‌ವೃತ್ತ 
YUU [YUU |UUYUU U UU _ 
ಸ್ರಗಿತಿ !ಭವತಿ| ರಸ; ರಿಯಮ್‌ ॥೨॥ 


ಇದೇ ಶಶಿಕಲಾವೃತ್ತದಲ್ಲಿ, ರಸ ಆರು, ನವ- ಒಂಬತ್ತು, ಅಂದರೆ ಆರನೆಯ ಅಕ್ಷರದ ಬಳಿಕ 
'ತಿ' ಎಂಬಲ್ಲಿ, ಹಾಗೂ ಒಂಭತ್ತನೆಯ ಅಕ್ಷರದ ಬಳಿಕ "ಯಮ್‌" ಎಂಬಲ್ಲಿ ಯತಿ- ಬಂದಲ್ಲಿ, 
ಅದನ್ನು 'ಸ್ರಗ್‌ವೃತ್ತ' ಎಂದು ಹೇಳಲಾಗುತ್ತದೆ. 


ವೃತ್ತರತ್ನಾಕರಃ 


150 
3. ಮಣಿಗಣಕಿರಣ ವೃತ್ತ ii 
UU UUUYUUUYUU 
ಣಃ | ೩॥ 


ಇದೇ ಶಶಿಕಲಾವೃತ್ತದಲ್ಲಿ ವಸು- ಎಂಟು, ಮುನಿ. ಏಳು, ಅಂದರೆ ಎಂಟನೆಯ ಅಕ್ಷರದ ಬಳಿಕ 
'_ರಿಹ ' ಎಂಬಲ್ಲಿ, ಹಾಗೂ ಏಳನೆಯ ಅಕ್ಷರದ ಬಳಿಕ 'ಕಿರಣಃ' ಎಂಬಲ್ಲಿ ಯಶಿಯನ್ನು 
ಹೇಳಿಕೊಂಡರೆ, ಅದು ಮಣಿಗಣಕಿರಣ ವೃತ್ತವೆನಿಸುತ್ತದೆ. 


4. ಮಾಲಿನೀ ವತ್ತ 


ಯ 
ಓಟಟ|ಟಟ ಟಿ ಹ _ _ (0 
ನನಮಯಯಯುತೇಯಂ ಮಾಲಿನೀ ಭೊ! ಗಿಲೋಕೈಃ ॥ ೪॥ 


ನಗಣ, ನಗಣ, ಮಗಣ, ಯಗಣ, ಯಗಣವಿದ್ದರೆ ಅದು ಮಾಲಿನೀ ವೃತ್ತ. 
ಭೋಗಿ ೩ (ಅಷ್ಟ) ಎಂಟು, ಲೋಕ ೬ ಏಳು, ಅಂದರೆ ಎಂಟನೆಯ ಅಕ್ಷರದ ಬಳಿಕ "ಯಂ' 
ಎಂಬಲ್ಲಿ, ಮತ್ತು ಏಳನೆಯ ಅಕ್ಷರದ ಬಳಿಕ “ಕೈ: ಎಂಬಲ್ಲಿ ಯತಿ. 


5. ಪ್ರಭದ್ರಕವೃತ್ತ ನ|ಜ | ಭ|ಜ | ರ 
ಟಟ _ UL ಟಟ _ಟ| _ಟ 


ಭವತಿ (ನಜೌ ಭಜೌರಸಹಿತೌ ಪ್ರಭದ್ರಕಮ್‌ ॥ ೫॥ 
ನಗಣ, ಜಗಣ, ಭಗಣ, ಜಗಣ, ರಗಣವಿದ್ದಲ್ಲಿ ಪ್ರಭದ್ರಕ ವೃತ್ತ. 


ಜ |ನ 
UUU | U_ 
ಶರದಶಯತಿರಥಿರೇಖಾ ॥ ೬ | 


ಸಗಣ, ಜಗಣ, ನಗಣ, ನಗಣ, ಯಗಣಗಳಿದ್ದಲ್ಲಿ ಅತಿರೇಖಾ ವೃತ್ತ. ಶರ - ಪಂಚ, 
ದಶ - ಹತ್ತು. ಐದನೆಯ ಅಕ್ಷರದ ಬಳಿಕ “ಯೌ' ಎಂಬಲ್ಲಿ ಮತ್ತು ಹತ್ತನೆಯ ಅಕ್ಷರದ 
ಬಳಿಕ '- ಖಾ' ಎಂಬಲ್ಲಿ ಯತಿ. 


6. ಅತಿರೇಖಾ ವೃತ್ತ 


ವೃತ್ತರತ್ನಾಕರಃ 
151 


7. ಚಂದ್ರಲೇಖಾ ರಾ ವೃತ್ತ 


ಯ 
2s ವಿಷ [ಎ (ಟೈ. 
ಮ್ರೌಮ್ಯೌ ನ ತಾಂ ಸಪಾ!ಪ್ಪಭಿಶ್ವೆದ್ರಲೇಖಾ ॥ ೩ ॥ 


ಮಗಣ, ರಗಣ, ಮಗಣ, ಯಗಣ, ಯಗಣಗಳು ಇ ಇದ್ದಲ್ಲಿ ಚಂದ್ರಲೇಖಾ ವೃತ್ತ. 


ಸಪ್ತ - ಏಳು, ಅಷ್ಟ - ಎಂಟು. ಏಳನೆಯ ಅಕ್ಷರದ ಬಳಿಕ 'ತಾಂ' ಎಂಬಲ್ಲಿ ಮತ್ತು ಎಂಟನೆಯ 
ಅಕ್ಷರದ ಬಳಿಕ 'ಖಾ' ಎಂಬಲ್ಲಿ ಯತಿ. 


1. ಯಷಭಗಜವಿಲಸಿತ ವೃ i 
UU 


_ UU U_ UU ಟು ಶಿ 
ಬ್ರೌತ್ರಿನೆಗಾಃ ಸ್ವರಾಃ। ಖಮೃಷೆಟಗದೆಲಸೆತಮ್‌ ॥೧॥ 


ಭಗಣ, ರಗಣ, ನಗಣ, ನಗಣ, ನಗಣ, ಗುರುವಿದ್ದರೆ ಅದು ಯಷಭಗಜವಿಲಸಿತ ವೃತ್ತ. 


ನು 
ಸ್ವರ ೬ ಏಳು, ಖಂ - (ಗ್ರಹ) ನವ. ಏಳನೆಯ ಅಕ್ಷರದ ಬಳಿಕ. ಖ (ಮ್‌) ಎಂಬಲ್ಲಿ, 


ಒಂಬತ್ತನೆಯ ಅಕ್ಷರದ ಬಳಿಕ * ತಮ್‌ ' ಎಂಬಲ್ಲಿ ಯತಿ. 
2. ಬಾಣಿನೀ ye 


ನ ತು fl 
UUUU _U _u UU _ಟ|_ 
ನಜಭ Wl ೈಃ : (ಗಯುಕ್ಸೆ: ನ ॥1೨॥ 


ಷರಾ:. ಈ Hai ಐದನೆಯ ಗಣವು'ರಗಣ' ವಾಗಿರಬೇಕೆಂದು 'ರೈಃ ಎಂಬ ಅಕ್ಷರದಿಂದ 
ಸೂಚಿಸಲಾಗಿದೆ. ಆದರೆ ಇಲ್ಲಿಯ ಐದನೇ ಗಣವು 'ತಗಣ' ವಾಗಿದೆ. 'ನಜಭಜರೈಃ ಎಂಬಲ್ಲಿ 
'ನಜಭಜತೈಃ' ಎಂಬ ಪಾಠಾಂತರವಿರುತ್ತದೆ. ಆದ್ದರಿಂದ (೧) ರಗಣ ಅಥವಾ (೨) ತಗಣ ಈ 
ಎರಡು ಗಣಗಳ ಪೈಕಿ ಯಾವುದಾದರೂ ಗಣವಿರಬಹುದೆಂದು ಊಹಿಸಬಹುದಾಗಿದೆ. 
ಗಯುಕ್ಸೆಃ ಎಂಬ ಪಾಠಾಂತರದಿಂದ ರಗಣವಾಗುತ್ತದೆ. ನಗಣ, ಜಗಣ, ಭಗಣ, ಜಗಣ, ರಗಣ 
(ತಗಣ) ಗುರುವಿದ್ದಲ್ಲಿ ಬಾಣಿನೀ ವೃತ್ತ. 


(೧೭) ಅತ್ಯಷ್ಟೌ (ಅತ್ಯಪ್ಪಿ- ಹದಿನೇಳು ಅಕ್ಷರ) 


1. ಶಿಖರಿಣೀ ವೃತ್ತ 
ಯ |ಮ ನ |ಸ | ಭ ಗು 
ಟ__|__ _ |(ಟಿಟಟಿ[ಟಟ _| UUU_ 
ರಸೈೆರುದ್ರೈಶ್ಛಿನ್ನಾ[ಯ 'ಭಲಾಗ: ಶಿಖದಿಣೀ ॥ ೩ ॥ 


152 ವೃತ್ತರತ್ನಾಕರ: 
ಯಗಣ, ಮಗಣ, ನಗಣ, ಸಗಣ, ಭಗಣ, ಲಘು, ಗುರುವಿದ್ದರೆ ಶಿಖರಿಣೇ ವೃತ್ತ. 
ರಸ ಇ ಆರು, ರುದ್ರ ಎ ಏಕಾದಶ. ಆರನೆಯ ಅಕ್ಷರದ ' ಇನ್ನಾ ' ಎಂಬಲ್ಲಿ, ಹನ್ನೊಂದನೆಯ 
ಅಕ್ಷರದ ಬಳಿಕ '-ಣೀ' ಎಂಬಲ್ಲಿ ಯತಿ. 


2. ಪೃಥ್ವೀ ವೃತ್ತ 
ಜ ಸ ಜ ಸ ಯ (ಲಗು 
U_ UUU _|0_ಟಟಿಟ_|ಟಿ _ _|ಟ_ 
ಜಸೌ ಜಸಯಲಾ,ವಸುಗ್ರಹ! ಶೈ ಪೃಥ್ರೀ ಗುರುಃ ॥ ೨ ॥ 
ಜಗಣ, ಸಗಣ, ಜಗಣ, ಸಗಣ, ಯಗಣ, ಲಘು, ಗುರು ಬಂದಲ್ಲಿ ಪೃಥ್ವೀ ವೃತ್ತ. 
ವಸು ಎ ಎಂಟು, ಗ್ರಹ ಎ ಒಂಭತ್ತು, ಎಂಟನೆಯ ಅಕ್ಷರದ ಬಳಿಕ - ವಸು' ಎಂಬಲ್ಲಿ, 
ಬಳಿಕ ಒಂಭತ್ತನೆಯ ಅಕ್ಷರದ ಬಳಿಕ * ಗುರುಃ ಎಂಬಲ್ಲಿ ಯತಿ. 


3. ವಂಶಪತ್ರಪತಿತ ವೃತ್ತ 


ಭ ನ 
_UULU 
ದಿಜ್ಮುನಿ ನ ತಂಬ : ॥೩॥ 


ಭಗಣ, ರಗಣ, ನಗಣ, ಭಗಣ, ನಗಣ, ಲಘು, ೬೫.1 ವಂಶಪತ್ರಪತಿತ ವೃತ್ತ. 
= ಹತ್ತು, ಮುನಿ - ಏಳು. ಹತ್ತು ಅಕ್ಬರಗಳ ಬಳಿಕ “ ತಂ' ಎಂಬಲ್ಲಿ, ಪುನಃ ಏಳನೆಯ 
ಅಕ್ಷರದ ಬಳಿಕ “ಸ್ಗೆ* ಎಂಬಲ್ಲಿ ಯತಿ. 


4. ಹರಿಣೇ ವೃತ್ತ ಣು 


ಸ |ಲಗು 
YUU |UU_ 2 SU, 
ರ್ನ್ಟಾ ಮ್ರೌ (peas ಹರಿಣೀ ತದಾ ॥೪॥ 


ನಗಣ, ಸಗಣ, ಮಗಣ, ರಗಣ, ಸಗಣ, ಲಘು, ಗುರುಗಳಿದ್ದರೆ ಅದು ಹರಿಣೇ ವೃತ್ತ. 
ರಸ - ಆರು, ಯುಗ: ನಾಲ್ಕು, ಹಯ- ಏಳು, ಆರನೆಯ ಅಕ್ಷರದ ಬಳಿಕ '-ಯ್ಶೆರ್‌' ಎಂಬಲ್ಲಿ, 
ನಾಲ್ಕನೆಯ ಅಕ್ಷರದ ನಂತರ '- ಗೋ" ಎಂಬಲ್ಲಿ, ಮತ್ತು ಏಳನೆಯ ಅಕ್ಷರದ ಬಳಿಕ '-ದಾ' 
ಎಂಬಲ್ಲಿ ಹೀಗೆ, ಮೂರು ಯತಿ. 


₹6. Si ವೃತ್ತ 


uu. J 
ರೂ ಚೇತ್‌ (೫ 


ತ್ತರತ್ನಾಕರಃ 
ವೃತ್ತರತ್ನಾ 153 


ಮಗಣ, ಭಗಣ, ನಗಣ, ತಗಣ, ತಗಣ, ಗುರು, ಗುರುಗಳಿದ್ದರೆ ಮಂದಾಕ್ರಾಂತಾ ವೃತ್ತ. 
ಜಲಧಿ - ನಾಲ್ಕು, ಷಟ್‌ ಆರು, ಅಗ - ಏಳು, ನಾಲ್ಕನೆಯ ಅಕ್ಷರದ ಬಳಿಕ '-ತಾ', ನಂತರ 
ಆರನೆಯ ಅಕ್ಷರದ ಬಳಿಕ “ಗೈರ್‌' ಮತ್ತು ಏಳನೆಯ ಅಕ್ಷರದ ಬಳಿಕ - ಚೇತ್‌' ಎಂಬಲ್ಲಿ 
ಯತಿ. 


6. ಸ ವತ್ತ 


ಜ |ಲಗು 
ಟಟಟ|ಟ_ಟ|_ U_ 
ಹಯದಶಭಿರ್ನಜೌ ಭಹಜಲಾಗುರು ತತ್ಮುಟಕಮ್‌ ॥ ೬॥ 


ನಗಣ, ಜಗಣ, ಭಗಣ, ಜಗಣ, ಜಗಣ, ಲಘ: 


ಗುರುವಿದ್ದರೆ ಕುಟಕ ವೃತ್ತ. 


ಷಯ ಏಳು, ದಶ ಹತ್ತು, ಏಳನೆಯ ಅಕ್ಷರದ ಬಳಿಕ” ಜೌ' ಎಂಬಲ್ಲಿ, ಮತ್ತು ಹತ್ತನೆಯ 
ಅಕ್ಷರದ ಬಳಿಕ -ಕಮ್‌' ಎಂಬಲ್ಲಿ 
7. ಹಾ ವೃತ್ತ 


U UUU_ ಮ 
ಕೃ ತಂವ fe ಕಮ್‌ ॥೭॥ 


ನಗಣ, ಜಗಣ, ಭಗಣ, ಜಗಣ, ಜಗಣ, ಲಘು, ಗುರುಗಳನ್ನುಳ್ಳ ಈ ಮೇಲಿನ ಕುಟಕವೇ, 
ಮುನಿ ೬ ಏಳು, ಗುಹಕ - ಆರು, ಅರ್ಣವ - ನಾಲ್ಕು, ಈ ಸ್ಥಾನಗಳಲ್ಲಿ ಅಂದರೆ, "ವೈ' 
'ವದ', 'ಕಮ್‌' ಎಂಬಲ್ಲಿ ಯತಿಯನ್ನು ಹೇಳಿಕೊಂಡರೆ ಅದು ಕೋಕಿಲಕ ವೃತ್ತವಾಗುತ್ತದೆ. 


೧೮. ದೃತೌ ( ಧೃತಿಜ ಹದಿನೆಂಟು ಅಕ್ಷರಗಳು) 


1. ಕುಸುಮಿತಲತಾವೇಲ್ಲಿತಾ ವೃತ್ತ 


O° pd ಬ ವೀಳ 
ತಾ ಮ್ಮ್‌ PN 


ಮಗಣ, ತಗಣ ನಗಣ, ಯಗಣ, ಯಗಣ, ಯಗಣಗಳಿದ್ದಲ್ಲಿ ಅದು 
ಕುಸುಮಿತಲತಾವೇಲ್ಲಿತಾ ವೃತ್ತ. ಭೂತ - ಐದು, ಯತು - ಆರು, ಅಶ್ವ- ಏಳು, ಐದನೆಯ 
ಅಕ್ಷರದ ಬಳಿಕ - ಶ್ಚೈ' ಆನಂತರ ಆರು ಅಕ್ಷರಗಳ ಬಳಿಕ -ತಾ', ಏಳು ಅಕ್ಷರಗಳ ಬಳಿಕ 
ಯೌ' ಎಂಬಲ್ಲಿ ಯತಿ. 


ತ  ವೃತ್ತರತ್ನಾಕರ: 
2. gyi ) 


_ MN Wt U_ 
ರ್ಸೌ ಡೆ! ಚತ [ಕಮ್‌ ॥ ೨॥ 


ರಗಣ, ಸಸ, ಜಗಣ, ಜಗಣ, ಭಗಣ, ರಗಣಗಳಿದ್ದರೆ ಅದು ಹರನರ್ತಕ ವೃತ್ತ. 
ಕರಿ - ಅಷ್ಟ, ಬಾಣದ ಐದು. ಎಂಟನೆಯ ಅಕ್ಷರದ ಬಳಿಕ * -ತೌ' ಎಂಬಲ್ಲಿ, ಐದನೆಯ 
ಅಕ್ಷರದ ಬಳಿಕ ' -ಕ್ಕೆರ್‌ ' ಎಂಬಲ್ಲಿ ಮತ್ತು ಕಡೆಯಲ್ಲಿ ಯತಿ. 

ಷರಾ:- ಪಾದದ ಅಂತ್ಯದಲ್ಲಿ ಯತಿಯನ್ನು ಹೇಳದೇ ಇದ್ದರೂ ಅದು ಸಿದ್ದವೇ ಆದುದು. 


ಟಿಟಟಟಿ ಟ|_ _ಟಿ_ ಟ_|ಟಿ _ 

ಇ. ನೌ ರರೌ|ಚೇದ್ರರೌ॥ಸಿಂಹವಿತ್ರೀಡಿತಮ್‌ ॥೩॥ 

ನಗಣ, ನಗಣ, ರಗಣ, ರಗಣ, ರಗಣ, ರಗಣಗಳು ಬಂದಲ್ಲಿ ಸಿಂಹವಿಕ್ರೀಡಿತ ವೃತ್ತ. 
೧೯. ಅತಿಧೃತೌ (ಅತಿದೃತಿಃ ಇ ಖ್ಯ ಅಕ್ಷರಗಳು 


1. ಮೇಘವಿಸ್ಫೂರ್ಜಿತಾ ವೃತ್ತ 

ಯ| ಮ ನ| ಸ ರ ರ |ಗು 
ಟಿ ಗದ _ [ಟಟ ಟಟಿ_| ಟಿ |_ ಟಿ _| _ 
ರಸತ್ತ್ರಣಶ್ಟೈರ್ಯ್ಮೌ ನ್ಫೌ|ರರಗುರುಯುತೌ[ಮೇಘವಿ ಿರ್ಜಿತಾ।ಸ್ಕಾತ್‌ ॥೧॥ 
ಯಗಣ, ಮಗಣ, ನಗಣ, ಸಗಣ, ರಗಣ, ರಗಣ, ಗುರುವಿದ್ದರೆ ಮೇಘವಿಸ್ಫೂರ್ಜಿತಾ ವೃತ್ತ. 
ರಸ ವ ಆರು, ಯತು ಇ ಆರು, ಅಶ್ವ ಎ ಏಳು, ಆರನೆಯ ಅಕ್ಷರದ ಬಳಿಕ '-ನ್ಸೌ, ಎಂಬಲ್ಲಿ, 
ಆರು ಅಕ್ಷರಗಳ ನಂತರ '-ತೌ, ಎಂಬಲ್ಲಿ, ಮತ್ತು ಏಳನೆಯ ಅಕ್ಷರದ ಬಳಿಕ * ಸ್ಯಾತ್‌! 
ಎಂಬಲ್ಲಿ ಯತಿ. 


2. ಶಾರ್ದೂಲವಿಕ್ರೀಡಿತ ವೃತ್ತ 


ಗು 
೬ ಬೂಸ U_ oe IE 
ವಾ ಕೃತಾಃ ಸ (| ಹಾರ್ದ್ಜೂಲದಿ ಕ್ರೀಡಿತಮ್‌ ॥ ೨॥ 


ಮಗಣ, ಗಣ, ಸಗಣ ತಗಣ, ತಗಣ, ಗುರುಗಳಿದ್ದಲ್ಲಿ ಅದು 
ಸರ ಹ ಸೂರ್ಯನ ಹನ್ನೆರಡು, ಅಶ್ವ ವ ಏಳು. ಹನ್ನೆರಡನೆಯ ಅಕ್ಷರದ 
ಬಳಿಕ '- ರಮ ಎಂಬಲ್ಲಿ, ಮತ್ತು ಏಳನೆಯ ಅಕ್ಷರದ ಬಳಿಕ '-ತಮ್‌' ಎಂಬಲ್ಲಿ ಯತಿ. 


ತ್ತರತ್ನಾಕರಃ 
ವೃತ್ತರತ್ನಾ! 155 


೨೦. ಕೃತೌ (ಕೃತಿ: ಇ ಇಪ್ಪತ್ತು ಅಕ್ಷರಗಳು) 
ತ ಗ ಚ ವೃತ್ತ 


ಯ|ಲಗು 
UU_|_ _U_Juuy__ _ ಈ 
ಸಬ ನವಿಕ್ರಡಿತಮ್‌ ॥ ೧॥ 


ಸಗಣ, li ರಗಣ, ನಗಣ, ಮಗಣ, ಯಗಣ, ಲಘು, ಗುರುವಿದ್ದರೆ ಅದು 
ಮತ್ತೇಭವಿಕ್ರೀಡಿತ ವೃತ್ತ. ತ್ರಯೋದಶ ಎ ಹದಿಮೂರು. ಹದಿಮೂರನೆಯ ಅಕ್ಷರದ 


2. ಸುವದನಾ ವೃತ್ತ 

ಮ ರ ಭ|ನ| ಯ ಭ |ಲಗು 
FR EE op) 
ಜ್ಞೇಯಾ ಸಟ್ತಾಶ್ವಪೆಡ್ರಿರ್ಮರಟನಯಯುತೌ ಬೌ! ಗಃ ಸುವೆದನಾ ॥೨॥ 


ಮಗಣ, ರಗಣ, ಭಗಣ, ನಗಣ, ಯಗಣ, ಭಗಣ, ಲಘು, ಗುರುವಿದ್ದರೆ ಸುವದನಾ ವೃತ್ತ. 
ಸಪ್ತವ ಏಳು, ಅಶ್ವ ಎ ಏಳು, ಷಟ್‌ ಆರು. ಮೊದಲ ಏಳು ಅಕ್ಷರದ ಬಳಿಕ "ಡ್ಸಿರ್‌' 
ಎಂಬಲ್ಲಿ ಮೊದಲ ಯತಿ, ಪುನಃ ಏಳು ಅಕ್ಟರಗಳ ಬಳಿಕ " ತೌ' ಎಂಬಲ್ಲಿ ಎರಡನೆಯ ಯತಿ, 
ಹಾಗೆಯೇ ಆರು ಅಕ್ಷರಗಳ ಬಳಿಕ ಅಂದರೆ ಕಡೆಯ ' ನಾ * ಎಂಬಲ್ಲಿ ಯತಿ. 


3. ವೃತ್ತ ವೃತ್ತ 
ರ ಜ ರ ಜ ರ ಜ |ಗುಲ 
U_|U_ U)_ U_|U_U|_U_|U_U U 


ತ್ರೀರಜೌ|ಗಲೌ ಭವೇದಿಹೆಳದೃಶೇನ! ಲಕ್ಷಣೆಳನ ವೃತ್ತ ನಾಮ ॥೩॥ 
ರಗಣ, ಜಗಣ, ರಗಣ, ಜಗಣ, ರಗಣ, ಜಗಣ, ಗುರು, ಲಘುವಿದ್ದರೆ , ಅದು ವೃತ್ತವೆಂಬ 
ಹೆಸರಿನವೃತ್ತ. 'ತ್ರೀರಜೌ ಎ ರ-ಜಗಣಗಳ ಮೂರಾವರ್ತ' 


4. ಪ್ರಮದಾನನ ವೃತ್ತ 

ಸ ಜ ಜ ಭ ರ ಸ |ಲಗು 
ಓಟ_|ಟ_ಟಿಟಿ_ಟಿ| ಟಿಟಿ ಟಿ |ಟಿಟಿ _|ಟ _ 
ಸಜಜಾ'ಭರೌ ಸಲಖಗಾಶ್ಚ ಚೇದುಡಿತಂ ತದಾ!ಪ್ರಮಃ ॥೪॥ 


ಸಗಣ, ಜಗಣ, ಜಗಣ, ಭಗಣ, ರಗಣ, ಸಗಣ, ಲಘು, ಗುರುವಿದ್ದರೆ ಪ್ರಮದಾನನ ವೃತ್ತ. 


15  ಪೃತ್ತರತ್ನಾಕರಃ 
೨೧. ಪ್ರಕೃತೌ ( ಪ್ರಕೃತಿ: ಇ ಇಪ್ಪತ್ತೊಂದು ಅಕ್ಷರ) 
1. ಸಗ್ಮರಾ ವೃತ್ತ 


3 ಸ ನ ವಸ pe 
೦ತ್ರ ಕ 


ಬಾರ್‌ nol 

ಮಗಣ, ರಗಣ, ಭಗಣ, ನಗಣ, ಯಗಣ, ಯಗಣ, ಯಗಣಗಳಿದ್ದರೆ ಸ್ರಗ್ನರಾ ವೃತ್ತ. 
ಮುನಿ » ಏಳು. ಏಳು - ಏಳು ಅಕ್ಷರಗಳಲ್ಲಿ ಯತಿ. ಆಂದರೆ (೧) '-ಣ' ೨-ತಾ' (೩) -ಯಮ್‌' 
ಹೀಗೆ ಯತಿ, 
2. ಮತ್ತವಿಲಾಸಿನೀ ವೃತ್ತ 

ಭ| ಭ ಭ ಭ ಭ|ಭ ರ 
_ಟಟ್ಟಿ ಟಿ U_ ಟಟ|_ಟಟ _ಟಿಟ|[_ಟಟಿ[ ಟಿ 
ಭೌ ಭಭಭಾಶ್ಚ ಭರೌ ಯದಿ [ಕೀರ್ತಯ ಪುತ್ರಕ |ಮತ್ತವಿ(ಲಾಸಿನೀಮ್‌ ॥ ೨ ॥ 
ಭಗಣ, ಭಗಣ, ಭಗಣ, ಭಗಣ, ಭಗಣ, ಭಗಣ «ಆರು ಭಗಣ) ರಗಣಗಳು ಬಂದರೆ 
ಮತ್ತವಿಲಾಸಿನೀ ವೃತ್ತ. 


- ಆಕೃತೌ ( ಆಕೃತಿ- ಇಪ್ಪತ್ತೆರಡು ಅಕ್ಷರಗಳು) 
ದ್ರಕ ವೃತ್ತ 


ಗು 
ಗ uU Juuul_ u Hs 
ಮಂ ಪ್ರಭದ್ರಕ non 


bed ರಗಣ, ನಗಣ, ರಗಣ, ನಗಣ, ರಗಣ, ನಗಣ, ಗುರುವಿದ್ದರೆ ಪ್ರ ಭದ್ರಕ ವೃತ್ತ. 
ದಿಕ್‌ - ದಶ, ಅರ್ಕ - ಹನ್ನೆರಡು, ಹತ್ತನೆಯ ಅಕ್ಷ ಕರದ ಕಡೆಯಲ್ಲಿ “ದುರ್‌" ಎಂಬಲ್ಲಿ , ಬಳಿಕ 
ಹನ್ನೆರಡನೆಯ ಅಕ್ಷರದ ಕಡೆಯಲ್ಲಿ '-ದಮ್‌' ಎಂಬಲ್ಲಿ ಯತಿ. 


೨೩. ವಿಕೃತೌ (ವಿಕೃತಿಃ ಎ ಇಪ್ಪತ್ಮೂರು ಅಕ್ಷರಗಳು) 
1. ಅಶ್ವಲಲಿತ ವೃತ್ತ 


ನ ಜ ಭ ಜ ಭ ಜ ಭ |ಲಗು 
U UUU_ | _ uuu _ _UUU_ _ಟಟ॥ _ 
ಯದಿಹ|ನಜೌ ಭಃ ಶ್ವ ಕ! ॥೧॥ 


ತರತ್ನಾಕರ: 
ವೃತ್ತರತ್ನಾ ಕ 


ನಗಣ, ಜಗಣ, ಭಗಣ, ಜಗಣ, ಭಗಣ, ಜಗಣ, ಭಗಣ, ಲಘು, ಗುರುಗಳಿದ್ದರೆ 
ಆಶ್ವಲಲಿತ ವೃತ್ತ. ಹರ - ಹನ್ನೊಂದು, ಅರ್ಕ - ಹನ್ನೆರಡು. ಮೊದಲ ಹನ್ನೊಂದು ಅಕ್ಷರಗಳ 
ಬಳಿಕ '-ಲಗ್‌' ಎಂಬಲ್ಲಿ, ಬಳಿಕ ಹನ್ನೆರಡು ಅಕ್ಷರಗಳ ಕಡೆಯಲ್ಲಿ '-ಮತ್‌' ಎಂಬಲ್ಲಿ ಯತಿ. 


pe fi ಡಿ 
ಮತ್ತಾಕ್ರಿ ತದಾ ಮಾತಾ! ನೌನಲ್ಲತಿಭ ಯತಿಯುತಾ ॥ ೨॥ 


ಮಗಣ, ಮಗಣ, ತಗಣ, ನಗಣ, ನಗಣ, ನಗಣ, ನಗಣ, ಲಘು, ಗುರುವಿದ್ದರೆ 
ಮತ್ತಾಕ್ರೀಡಾ ವೃತ್ತ, ವಸು: ಎಂಟು, ಶರ- ಐದು, ದರ- ಹತ್ತು, ಮೊದಲ ಎಂಟು ಅಕ್ಷರಗಳ 
ಬಳಿಕ -ನಲ್‌' ಎಂಬಲ್ಲಿ, ಆನಂತರ ಐದು ಆಕ್ಷರಗಳ ಬಳಿಕ ಪತಿ; ಮತ್ತು ಹತ್ತು ಆಕ್ಷರಗಳೆ 


ಬಳಿಕ 'ತಾ' ಎಂಬಲ್ಲಿ ಯತಿ. 


2. ಮತ್ತಾಕ್ರೀಡಾ ವೃತ್ತ 
ಮ ಮ 


3. ೬.8 ಸತ್ತ 


ಬ ೨ 

_ಟಟಿ ಟಿ ದ ಟ|_ 0 Ul 

ಬೈರಥಸಪ್ತ. ny ತಾ :ರಗತಿಃ ಸ್ಯಾತ್‌ ॥ ೩॥ 
ಸಪ್ತಭಿಃಭೈಃ- ಏಳು ಭಗಣಗಳೂ, ಕಡೆಯಲ್ಲಿ ಎರಡು ಗುರುಗಳೂ ಇದ್ದಲ್ಲಿ ಮಯೂರಗತಿ ವೃತ್ತ. 


೨೪. ಸಂಕೃತೌ (ಸಂಕೃತಿಃ - ಇಪ್ಪತ್ತನಾಲ್ಕು ಅಕ್ಷರಗಳು) 


1. ತನ್ವೀ ವೃತ್ತ 


ಭ |ತ ಸ 
ಇ ಸ ul UU _ ಬು ಕ 
ಭೂತ ಮುನೀನೈ ತ್ವಾ ॥೧॥ 


ಭಗಣ, ತಗಣ, ನಗಣ, ಸಗಣ, ಭಗಣ, ಭಗಣ, ನಗಣ, ಯಗಣವಿದ್ದರೆ ತನ್ಫೀ ವೃತ್ತ. 
ಭೂತ - ಐದು, ಮುನಿ » ಏಳು, ಇನ - ಸೂರ್ಕ - ಹನ್ನೆರಡು. ಐದನೆಯ ಅಕ್ಷರದ ಬಳಿಕ 
“ನೈರ್‌, ಆನಂತರ ಏಳನೆಯ ಅಕ್ಟರದ ಬಳಿಕ “ತನಾಃ, ಕಡೆಗೆ ಹನ್ನೆರಡನೆಯ ಅಕ್ಷರದ 
ಬಳಿಕ - ನ್ವೀ' ಎಂಬಲ್ಲಿ ಯತಿ. 


158 - ವೃತ್ತರತ್ನಾಕರ; 
೨೫. ಅತಿಕೃತೌ (ಅತಿಕೃತಿಃ ಎ ಇಪ್ಪತ್ತೈದು ಅಕ್ಷರಗಳು) 


1. ಕ್ರೌಂಚಪದಾ ವೃತ್ತ 

ಭ|ಮ ಸ |ಭ |ನ|ನ |ನ|ನ [ಗು 
_UUL _ _ |(ಟಟಿ_|_ಟಟ UUU HUY WY _ 
ಕ್ರೌ ಭ್ಮೌ ಸ್ಟೌ ನನನಾನ್ಸಾ ವೇತ್‌ ॥ ೧॥ 


ಭಗಣ, ಮಗಣ, ಸಗಣ, ಭಗಣ, ನಗಣ, ನಗಣ, ನಗಣ, ನಗಣ, ಗುರು ಬಂದಲ್ಲಿ 
ಕ್ರೌಂಚೆಪದಾ ವೃತ್ತ. ಇಷು ಬಾಣ - ಐದು, ಶರ- ಐದು, ವಸು ಎಂಟು, ಮುನಿ ಏಳು. 
ಐದನೆಯ ಅಕ್ಷರದ ಬಳಿಕ 'ಭ್ಮೌ' ಎಂಬಲ್ಲಿ, ಪುನಃ ಐದು ಅಕ್ಷರಗಳ ಬಳಿಕ 'ನ್ನಾ' ಎಂಬಲ್ಲಿ 
ಬಳಕೆ ಎಂಟು ಅಕ್ಷರಗಳ ಬಳಿಕ 'ಮುನಿ' 


ಬಳಿಕ “ವೇತ್‌' ಎಂಬಲ್ಲಿ ಹೀಗೆ ಈ ವೃತ್ತದಲ್ಲಿ ನಾಲ್ಕು ಕಡೆ ಯತಿಯುಂಟು. 


೨೬. ಉತ್ಕೃತೌ (ಉತ್ಪೃತಿಃ - ಇಪ್ಪತ್ತಾರು ಆಕ್ಟರಗಳು) 


1. ಭುಜಂಗವಿಜೃಂಭಿತ ವೃತ್ತ 


ನ| ನ|ನ| ರ ಸ |ಲಗು 
u puuluuu |uuy _ u_ uu _|u_ 
ರ್ಭುಜಗಿಗವಿಜೃಿಭಿತಮ್‌ ॥ ೧॥ 


ಮಗಣ, ಮಗಣ, ತಗಣ, ನಗಣ, ನಗಣ, ನಗಣ, ರಗಣ, ಸಗಣ, ಲಘು, ಗುರುವಿದ್ದರೆ 
ಭುಜಂಗವಿಜೃಂಭಿತ ವೃತ್ತ. ವಸುಃ ಈಶಃ ಅಶ್ವ. ವಸು-ಎಂಟು, ಈಶ - ಏಕಾದಶ ಹನ್ನೊಂದು, 
ಅಶ್ವ- ಏಳು. ಎಂಟನೆಯ ಅಕ್ಷರದ ಬಳಿಕ'-ತಂ' ಎಂಬಲ್ಲಿ, ಆನಂತರ ಹನ್ನೊಂದು ಅಕ್ಷರಗಳ 
ಬಳಿಕ '- ಗೈರ್‌' ಎಂಬಲ್ಲಿ, ಮತ್ತು ಕಡೆಯ ಏಳನೆಯ ಅಕ್ಷರ ಬಳಿಕ '-ತಂ' ಎಂಬಲ್ಲಿ ಯತಿ. 


2. ಅಪವಾಹ ವೃತ್ತ 


ಮ ನ| ನ |ನ|ನ[|ನ |ನ ಸ ಗು 
_ _ _ HUulUUU UY UWUUUUUU UU _|_ _ 
ಮೋನಾ: ಷಟ್‌ ಯದಿ।ನವ ಶ್ರ ಖ್ಯಮ್‌ ||೨| 


ಮಗಣ, ಆರು ನಗಣಗಳು, ಸಗಣ, ಗುರು, ಗುರು ಬಂದಲ್ಲಿ ಅದು ಅಪವಾಹ ವೃತ್ತ. 
ನವ - ಒಂಭತ್ತು, ರಸ ಎ ಆರು, ಶರ - ಐದು. ಮೊದಲ ಒಂಭತ್ತು ಅಕ್ಷರಗಳ ಬಳಿಕ '-ದಿ' 
ಎಂಬಲ್ಲಿ, ಆನಂತರ ಆರು ಅಕ್ಷರಗಳ ಬಳಿಕ'- ರಸ' ಎಂಬಲ್ಲಿ, ಆನಂತರ ಆರು ಅಕ್ಷರಗಳ ಬಳಿಕ 
'ಯುತ' ಎಂಬಲ್ಲಿ, ಕಡೆಗೆ ಐದು ಅಕ್ಷರಗಳ ಬಳಿಕ '-ಖ್ಯಮ್‌" ಎಂಬಲ್ಲಿ ಯತಿ. 


ತ್ತರತ್ನಾಕರ; 
ವೃತ್ತರತ್ನಾ! 159 
||ಇತಿ ಷಡ್ವಿಂತಿಶೃಂದಾಂಸಿ ॥ 


॥ ಇಲ್ಲಿಗೆ ಇಪ್ಪತ್ತಾರು ಛಂದಸ್ಸುಗಳು ಮುಗಿದವು ॥ 


೨೭. ಅಥ ದಂಡಕಾಃ (ದಂಡಕಗಳು) 
1. ಚಂಡವೃಪ್ಪಿಪ್ರಯಾತ ದಂಡಕ 


ನ ನ ರ ರ| ರ ರ ರ 
ಟಿಟಟಿಟಟಟ|_ಟ_ sl. ov. ತೆ 
ಯದಿಹ/ನಯುಗಲಂ ತತಃ |ಸಪ್ತರೇಣಾಸ್ತ್ರದಾ [ಚಂದವೃಷ್ಟಿಪ್ರಯಾತೋ 

ರ ರ 
ಟಟ. 
ಭವೆಕೆದ್ದಂದಕಃ ॥ ೧॥ 


ಎರಡು ನಗಣಗಳು, ಏಳು ರಗಣಗಳು ಬಂದಲ್ಲಿ ಚಂಡವೃಷ್ಟಿಪ್ರಯಾತ ದಂದಕ. 


2. ಗಹ py ೫ 


ನ 
UUU ಟಟ _U_ pi - 
ವೃದ್ಧರ(ಫ ಫಾಃ ಸ್ಫುರರ್ಣಾಣ! bs 
ei ಸ ॥೨॥ 


ಎರಡು ನಗಣಗಳ ಮುಂದೆ ಒಂದೊಂದು ರಗಣ ಹೆಚ್ಚಿದಂತೆ ಭಿನ್ನ ಭಿನ್ನ ದಂಡಕವಾಗುತ್ತದೆ. 
ಹೇಗೆಂದರೆ 


ಎರಡು ನಗಣಗಳ ಮುಂದೆ ಎಂಟು ರಗಣಗಳಿದ್ದರೆ ' ಅರ್ಣ ದಂಡಕ ' 
ಎರಡು ನಗಣಗಳ ಮುಂದೆ ಒಂಬತ್ತು ರಗಣವಿದ್ದರೆ ' ಅರ್ಣವ ದಂಡಕ ' 
ಎರಡು ನಗಣಗಳ ಬಳಿಕ ಹತ್ತು ರಗಣವಿದ್ದರೆ ' ವ್ಳಾಲ ದಂಡಕ ' 

ಎರಡು ನಗಣಗಳ ಬಳಿಕ ಹನ್ನೊಂದು ರಗಣವಿದ್ದರೆ ' ಜೀಮೂತ ದಂಡಕ ' 
ಎರಡು ನಗಣಗಳ ಬಳಿಕ ಹನ್ನೆರಡು ರಗಣವಿದ್ದರೆ ' ಲೀಲಾಕರದಂಡಕ ' 
ಎರಡು ನಗಣಗಳ ಬಳಿಕ ಹದಿಮೂರು ರಗಣವಿದ್ದರೆ ' ಉದ್ದಾಮ ದಂಡಕ ' 
ಎರಡು ನಗಣಗಳ ನಂತರ ಹದಿನಾಲ್ಕು ರಗಣವಿದ್ದರೆ, ' ಶಂಖ ದಂಡಕ ' 


೫ ಆ ೫ ಟ ಭಿ 


PF 


160 ವೃತ್ತರತ್ನಾಕರಃ 
'ಆದಯಃ:' ಎಂಬಲ್ಲಿ ಸಿಂಹದಂಡಕ, ಸಮುದ್ರದಂಡಕ, ಭುಜಂಗದಂಡಕಾದಿಗಳನ್ನು, 
೬... ತಿಳಿಯಬೇಕು. 

ಪ್ರಚಿತಕ ದಂಡಕ 


ನ ಯ ಯ ಯ 
ಓಟ ಟಟ _ LU ಎಟಿ ಎಟ 
ಸತತ ಸತ್ತ ಕೋ ನಥ್ವಯಾದು ಕರೈ: 


: all 


ರ್ಯ; 
ಎರಡು ನಗಣಗಳ ಬಳಿಕ ಏಳು ಯಗಣಗಳಿದ್ದಲ್ಲಿ ಮಪ ದಂಡಕ. 


8 


4. ಈ ದಂಡಕದ ಇತರ ಭೇದಗಳು 
ಟಿ ಟಟ_ಟ 


Bit se Ue UU 
ನ ದ್ರಯಾತ್ಛರತಸ್ತ ಕಾರೇಣಾಪಿ ಕ್ರೈಚಿದ್ದಂಡಕಾ ದೃಶ್ಶಂತೇ॥ ೪ ॥ 

ಷರಾ: ಇಲ್ಲಿ ಲಕ್ಷಣ ಸಮನ್ವಯವೇನೂ ಇರುವುದಿಲ್ಲ. ಕೇವಲ ಭೇದಗಳ ಸೂಚನೆಯನ್ನು ಈ 
ವಾಕ್ಕದಲ್ಲಿ ನೀಡಲಾಗಿದೆ. ಏನೆಂದರೆ ' ಎರಡು ನಗಣಗಳ ಬಳಿಕ ಏಳು ತಗಣಗಳುಳ್ಳೆ 


| 
ದಂಡಕಭೇದಾದಿಗಳೂ ಕೆಲವೆಡೆ ಕಂಡು ಬರುತ್ತವೆ. ' 
5. ಇದರ ಇತರ ವೈಲಕ್ಷಣ್ಯಗಳು 


ಏವಮೇಕೋನಸಹಸ್ರಾಕ್ನರವೃದ್ಧಿರ್ಭವತಿ ದಂಡಕಂ ವೃತ್ತಮ್‌ ॥ ೫॥ 
ಹೀಗೆ ಎರಡು ನಗಣಗಳ ಮುಂದೆ ರಗಣ, ಯಗಣ, ತಗಣಗಳ ವೃದ್ಧಿಯಿಂದಾಗಿ ದಂಡಕ 
ವೃತ್ತವು ಏಕ - ಊನ - ಸಹ್ರಾಕ್ಷರ ಎ ಒಂಬೈನೂರ ತೊಂಭತ್ತೊಂಭತ್ತು ಅಕ್ಷರವುಳ್ಳದ್ದಾಗುತ್ತದೆ. 


ಇತಿ ವೃತ್ತರತ್ನಾಕರಾಖ್ಕೇ ಛಂದ:ಶಾಸ್ತ್ರೇ ವರ್ಣವೃತ್ತಕಥನಂ ನಾಮ 
| ತೃತೀಯೋತಧ್ಮಾಯ: | 


1 ಇಲ್ಲಿಗೆ ಮೂರನೆಯ ಅಧ್ಯಾಯ ಮುಗಿದುದು | 


ಆ. 


ವೃತ್ತರತ್ನಾಕರಃ ಸ 
॥ ಚತುರ್ಥೋಂಧ್ಯಾಯ:॥ 


॥ ನಾಲ್ಕನೆಯ ಅಧ್ಯಾಯ | 
(ಅರ್ಧಸಮವೃತ್ತಗಳ ವಿವರಣೆ) 


೧. ಉಪಚಿತ್ರ 
ಸ ಸ ಸ |ಲಗು 
UU—|UU — (UU—|U-— 


ವಿಷಮೇ।ಯದಿ ಸೌ|ಸಲಗಾ|ದಲೇ | (೧೧) 
ಭ ಭ ಭೆ|ಗುಗು 

— UU] — UU |--ಟಟ್ಟಿ ಎ ಎ 

ಭೌಯುಜಿ!ಭಾದ್‌ ಗುರುಕಾವಸಟಿತ್ರನ್‌ ॥೧॥ (೧೧) 


ವಿಷಮ ಪಾದಗಳಾದ ೧-೩ನೇ ಪಾದಗಳಲ್ಲಿ ಮೂರು ಸಗಣಗಳು, ಲಘು, ಗುರು ಇದ್ದಲ್ಲಿ, 
ಮತ್ತು ಸಮಪಾದಗಳಾದ ೨-೪ನೇ ಪಾದಗಳಲ್ಲಿ ಮೂರು ಭಗಣಗಳು, ಗುರು, ಗುರು ಇದ್ದಲ್ಲಿ 


ಅದು ಉಪಟಿತ್ರ ವೃತ್ತ. 
ದ್ರುತಮಧ್ಯಾ 
ಕ — yi ಗ್‌ 
ಚೇತ್‌ & (೧೧) 
ಜಸ 2[ U—UU—— 
ಯುಜಿ ಚ| ನಜೌ ಗ್ದ ದ್ರುತಮಧ್ಯಾ ॥|೨॥ (೧೨) 


೧-೩ನೇ ಪಾದಗಳಲ್ಲಿ ಮೂರು ಭಗಣಗಳು, ಎರಡು ಗುರು ಇರಬೇಕು, ೨-೪ನೇ ಪಾದಗಳಲ್ಲಿ 
ನಗಣ, ಜಗಣ, ಜಗಣ, ಯಗಣಗಳು ಇರಬೇಕು. `ಆಗ ಅದುದ್ರುತಮಧ್ಯಾ ವೃತ್ತವೆನಿಸುತ್ತದೆ. 
೩. ವೇಗವತೀ 


ಸ 
ಚ್‌ 


ಗು 


ವಿಷಮೇ |ಚೀದ್‌ | (೧೦) 


ETS 
ದ್ಲೌ ॥೩॥ (೧೧) 


೧-೩ನೇ ಹೋ ಮೂರು ಸಗಣ, ಗುರು ಇದ್ದು, ೨-೪ನೇ ಪಾದಗಳಲ್ಲಿ ಮೂರು 


ಸ ಸ 
ಕಸಿ ಸ್‌ 


— UU 


12 ವೃತ್ತರತ್ನಾಕರಃ 
ಭಗಣ, ಎರಡು ಗುರು ಇದ್ದಲ್ಲಿ ವೇಗವತೀ ವೃತ್ತ. 


೪. ಭದ್ರವಿರಾಟ್‌ 
ತ ಜ ರ [ಗು 
ಎಾಎಟಟ-ಟ[- u—— 
ಓಜೀ ತೆಪರೌ ಜರೌ ಕ್ವೀನ್‌ - | (೧೦) 
ಮ lh ಸ ಜ |ಗುಗು 
= ಛ್‌ uv — (ಟಟ ಎ 
ಮ್ಸೌ ಜ್ಲೌಗ್‌ ಭದ್ರವಿರಾಡ್‌ [ಭಜೇದಗೋಜೇ ॥೪॥ (೧೧) 
“೩ನೇ ಪಾದಗಳಲ್ಲಿ ತಗಣ, ಜಗಣ, ರಗಣ, ಗುರುವಿದ್ದು, ೨- ನೇ ಪಾದಗಳಲ್ಲಿ ಮಗಣ, 
ಸೆಗೆಣ, ಜಗಣ, ಗುರು. ಗುರು ಇದ್ದಲ್ಲಿ ಅದು ಭದ್ರವಿರಾಟ್‌ ವೃತ್ತ. 
೫. ಕೇತುಮತಿ 
—UUU-— 
ಯ ಟು (೧೦) 
ಕ ಡೆ ತ 
ಕೇತುಮತೀ ಸಮೇ|ಭರನೆಗಾದ್ದಃ ॥ ೫॥ (೧೧) 


೧-೩ನೇ ಪಾದಗಳಲ್ಲಿ ಸಗಣ, ಜಗಣ, ಸಗಣ, ಗುರುವೂ, ೨-೪ ನೇ ಪಾದಗಳಲ್ಲಿ ಭಗಣ, 
ರಗಣ, ನಗಣ, ಗುರು, ಗುರುವೂ ಇದ್ದಲ್ಲಿ ಅದು ಕೇತುಮತೀ ವೃತ್ತ. 
೬. ಲಲಿತಾ 
ಸ ಸ ಜ ಗು 
UU —UU—|U— U— 
ಸಸಜಾ|ವಿಷಮೇ|ಯದಾ 1 | (೧೦) 


ಸ ಭ ರ ಲಗು 
UU —UUr- ಟಿ ಇಟಿ 
ಸಭರಾ|ಸ್ಕಾಲ್ಲಲಿತಾ ಸಮೇ। ಲಗೌ | ೬॥ (೧೧) 


೧-೩ ನೇ ಪಾದಗಳಲ್ಲಿ ಸಗಣ, ಸಗಣ, ಜಗಣ, ಗುರುವಿದ್ದು, ೨-೪ನೇ ಪಾದಗಳಲ್ಲಿ ಸಗಣ, 
ಭಗಣ, ರಗಣ, ಲಘು, ಗುರು ಇದ್ದಲ್ಲಿ ಲಲಿತಾ ವೃತ್ತ. 


ತ್ತರತ್ನಾಕರಃ 
ವೃತ್ತರತ್ನಾ| 18 


೭. ಆಖ್ಯಾತಕೀ 
ತ ತ ಜ ಗುಗು 
——U—— | U— ಟ್ರ 

ಗ|ಓಜೇ | (೧೧) 

| ತ 

Nat — ಟಟ -- ಟಿ 
ತ್‌ ॥ ೭॥ (೧೧) 
೧-೩ನೇ ಪಾದಗಳಲ್ಲಿ ತಗಣ, ತಗಣ, ಜಗಣ, ಗುರು, ಗುರು ಇದ್ದು, ೨-೪ನೇ ಪಾದಗಳಲ್ಲಿ 
ಜಗಣ, ತಗಣ, ಜಗಣ, ಗುರು, ಗುರು ಇ: ದ್ವಲ್ಲಿ ಆಖ್ಯಾರಕೀ, ” 


ಣ್‌ ದ್‌ ಡ್‌ ಸ 
೮. ಎಪರೀತಪೂರ್ವಾ 


ಗು ಗು 
ತ uv —uk- 
ಗೋ ವಿಷಮೇ ಸ ತ್‌ (೧೧) 
ತೌಜೆ re ಗ 
ತೌಜ್ಲೌಗ ರೀ: Neil (೧೧) 


ಆಖ್ಯಾತಕೀವೃತ್ತದ ಲಕ್ಷಣವು ವೃತ್ಯಸ್ತವಾದಲ್ಲಿ ವಿಪರೀತಪೂರ್ವಾ (ವಿಪರೀತಾಖ್ಯಾತಕೀ) ವೃತ್ತ. 
ಅಂದರೆ, ೧-೩ನೇ ಪಾದಗಳಲ್ಲಿ ಜಗಣ, ತಗಣ, ಜಗಣ, ಗುರು, ಗುರು ಇದ್ದು, ೨-೪ನೇ ಪಾದಗಳಲ್ಲಿ 
ತಗಣ, ತಗಣ, ಜಗಣ, ಗುರು, ಗುರು, ಇದ್ದಲ್ಲಿ ವಿಪರೀತಾಖ್ಯಾತಕೀ. 


೯. ಹರಿಣಪ್ಪುತಾ 
ಸ ಸ ಸ |ಲಗು 
UU — |UU—|UU—|U-— 
ಸಯುಗಾತ್‌ ಸಲಘಥಿ ವಿಷಮೇ ಗುರುರ್‌ | (೧೧) 


U UU pal 10- 
ಯುಜಿನ _ತಾ ॥೯॥ (೧೨) 


೧-೩ನೇ ಪಾದಗಳಲ್ಲಿ ಸಗಣ, ಸಗಣ, ಸಗಣ, ಲಘು, ಗುರುವಿದ್ದು, ೨-೪ನೇಪಾದಗಳಲ್ಲಿ ನಗಣ, 
ಭಗಣ, ಭಗಣ, ಲಘು, ರಗಣಗಳಿದ್ದರೆ ಹರಿಣಪ್ಪುತಾ. 


164 ವೃತ್ತರತ್ನಾಕರ; 
೧೦. ಅಪರವಕ್ತ 


ಆ 
ನ ನ ರ |ಲಗು 
ಬುಸು UU UW|—U— U-— 
ಯ ಗುರುಃ/ಸಮೇ | (೧೧) 


ರ ಟಟ. nA 
ದಂ ಜರೌ ॥ಂ೧೦॥ (೧೨) 


೧-೩ನೇ ಪಾದಗಳಲ್ಲಿ ನಗಣ, ನಗಣ, ರಗಣ, ಲಘು, ಗುರುವೂ ೨-೪ನೇ ಪಾದಗಳಲ್ಲಿ 
ನಗಣ. ಜಗಣ, ಜಗಣ, ರಗಣವೂ ಇದ್ದಲ್ಲಿ ಆಪರವತ್ವ. 


ನ ರ ಯ 
UUU—U-— U— — 


ನಯುಗನೇಪತೋಯಕಾರೋ (೧೨ 


ಜ ಜ ರ|ಗು 
U—UU—bu — 
ನಜೌ ಶ್ವ! ಪುಪ್ಪಿತಾಗ್ರಾ ॥೧೧॥ (೧೩) 


೧-೩ನೇ ಪಾದಗಳಲ್ಲಿ ನಗಣ, ನಗಣ, ರಗಣ, ಯಗಣಗಳಿದ್ದು ೨-೪ನೇ ಪಾದಗಳಲ್ಲಿ 
ನಗಣ, ಜಗಣ, ಜಗಣ, ರಗಣ, ಗುರುವಿದ್ದಲ್ಲಿ ಪೃಷ್ಟಿತಾಗ್ರಾ. 


೧೧. ಪುಷ್ಪಿತಾಗ್ರಾ 
ನ 
U UU 
ಆಯುಜಿ 
ನ 
U UU 
ಯುಜಿಚ 


೨. ಅಪರವಕ್ತ - ವೈತಾಲೀಯ, ಪುಪ್ಪಿತಾಗ್ರಾ - ಔಪಚ್ಛಂದುಕ - ಇವುಗಳ ಅಭಿನ್ನತೆ - 
ವದಂತ್ಯಪರವಕ್ಕ್ರಾಖ್ಯಂ ವೈತಾಲೀಯಂ ಎಪಶ್ಚಿತಃ | 
ಪುಷ್ಟಿತಾಗ್ರಾಭಿಧಂ ಕೇಚಿದೌಪಚ್ಛಂದಸಿಕಂ ತಥಾ ॥ 


ಕೆಲವು ಮಂದಿ ವಿದ್ವಾಂಸರು, ಅಪರವಕ್ತವನ್ನು ವೈತಾಲೀಯವೆಂದೂ ಪುಷ್ಟಿತಾಗ್ರಾವನ್ನು 
ಔಪಚ್ಛಂದಸಿಕವೆಂದೂ ಕರೆಯುತ್ತಾರೆ. 


ಅ) ವೈತಾಲೀಯ 
ಎರ — ಚ್‌ 


ವಯ u— 
ಷಟ್‌ ಚ ಸಮೇ 


ತ್ತರತ್ನಾಕರಃ 
is 165 
೧-೩ರಲ್ಲಿ - ಆರುಮಾತ್ರೆ, ರಗಣ, ಲಘು, ಗುರುವೂ, ೨-೪ರಲ್ಲಿ- ಎಂಟುಮಾತ್ರೆ, ರಗಣ, ಲಘು, 
ಗುರುವೂ ಇರುವುದು ವೈತಾಲೀಯ. ಇದು ಮಾತ್ರಾವೃತ್ತ. ಈ ಲಕ್ಷಣವು ಮೇಲ್ಕಂಡ 
ವರ್ಣವೃತ್ತವಾದ ಅಪರವಕ್ತ್ರದಲ್ಲಿಯೂ ಸಂಗತವಾಗುತ್ತದೆ. 
ಆ) ಔಪಚ್ಛಂದಸಿಕ 
6 ರ ಯ 
2... —|— UU 
ಪರ್ಯಂತೇ! ರ್ಯೌ ತಥೈವ ಶೇಷಂ | 
8 ರ ಯ 
———U-U—|u—— 


ಔಷಚ್ಛಂದಸಿಕಂ ಸುಧೀರುಕ್ತಮ್‌ ॥ 


೧-೩ರಲ್ಲಿ- ಆರುಮಾತ್ರೆ, ರಗಣ, ಯಗಣಗಳೂ, ೨-೪ ರಲ್ಲಿ ಎಂಟು-ವಾತ್ರೆ, ರಗಣ, ಯಗಣಗಳು 
ಇರುವುದು ಔಷಚ್ಛಂದಸಿಕ. ಇದೂ ಸಹ ಮಾತ್ರಾವೃತ್ತ. ಈ ಲಕ್ಷಣವು ವರ್ಣಛಂದಸ್ಸಾದ. 
ಪುಷತಾಗ್ರಾದಲ್ಲಿಯೂ ಸಂಗತವಾಗುತ್ತದೆ. 


೧೩. ಯವಮತೀ 
ರ ಜ ರ ಜ 
—U—U—U-U—|U- — UY 
ಸ್ಕಾದಯುಗ್ಮಕೇ ರಟೌ ರಜೌ aps 
ಜ 
2.೬. — 
ಜರೌ ತ ಟ್ಟೆ 


೧-೩ನೇ ಪಾದಗಳಲ್ಲಿ ರಗಣ, ಜಗಣ, ರಗಣ, ನವನ ೨-೪ನೇ ಪಾದಗಳಲ್ಲಿ ಜಗಣ, 
ರಗಣ,ಜಗಣ, ರಗಣ, ಗುರುವೂ ಇದ್ದರೆ ಯವಮತೀ. 


ಷರಾ: 'ಸಮೇ ಚೇತ್‌'-ಎಂಬ ಪಾಠವು ಸರಿಯಲ್ಲ 'ತು' ಎಂಬ ಪಾಠ ಸರಿ. ಏಕೆಂದರೆ 'ಸಮೇ ತು' 
ಎಂಬುದು 'ಜಗಣ'ವಾಗಬೇಕು. 'ಸಮೇ ಚೇತ್‌' ಎಂಬುದು "ಯಗಣ'ವಾಗುತ್ತದೆ. ಆದ್ದರಿಂದ 
ಮೊದಲನೆಯ ಪಾದದ ಯುಕ್ತಪಾಠವೆಂದರೆ “ಸ್ಕಾದಯುಗ್ಮ ಕೇ ರಜೌ ರಜೌ ಸಮೇತು'. 
ಇತಿ ವೃತ್ತರತ್ನಾಕರಾಖ್ಯೇ ಛಂದ:ಶಾಸ್ತ್ರೇರ್ಧಸಮವರ್ಣವೃತ್ತಕಥನಂ ನಾಮ 
|| ಚತುರ್ಥೋಂಧ್ಯಾಯ: | 
ಇಲ್ಲಿಗೆ ಲರ್ಧಸಮವರ್ಣವೃತ್ತಗಳ ವಿವರಣೆಯ ನಾಲ್ಕನೆಯ ಅಧ್ಯಾಯ ಮುಗಿದುದು. 
————————— 


165 ವೃತ್ತರತ್ನಾಕರ: 


॥ ಪಂಚಮೋಂದ್ಯಾಯ; || 
॥ ಐದನೆಯ ಅಧ್ಯಾಯ ॥ 
(ವಿಷಮವೃತ್ತಗಳ ವಿವರಣೆ) (ಪದಚತುರೂರ್ಧ್ವಪ್ರಕರಣ) 
೧. kc 


ಮುಖಪಾಜೋಪ್ಪಭಿರ್ಧಣ್ಸೈಣ | (8 ವರ್ಣ) 
ಯ ಜ 
ತ್‌ ಹ 
ಪರೇಂಸ್ಮಾನ್ಮಕರಾಲ್ಯಯ್ಯೆ: ಕ್ರಮಾದ್ವೃದ್ಧಾಃ | (8+4=12) 
ಬ 180 ಎಂತಹ ಎಂ 
ಚಿತ್ತ: ರ್ಯಮ್‌ | (1234-16) 
ಗ್‌ Ki | 
ರ್ಧ್ವಾಭಿಧಂ।ವೃತ್ತಮ್‌ ॥ ೧ ॥ (16%4-20) 


ಮೊದಲನೆಯ ಪಾದದಲ್ಲಿ ಎಂಟು ವರ್ಣಗಳಿರಬೇಕು. ಆನಂತರದ ಪಾದಗಳಲ್ಲಿ ಕ್ರಮವಾಗಿ 
ನಾಲ್ಕು, ನಾಲ್ಕು ಅಕ್ಷರಗಳು ಹೆಚ್ಚಾಗುತ್ತಾ ಹೋಗಬೇಕು. ಅಂದರೆ, ಮೊದಲನೆಯ ಪಾದದಲ್ಲಿ 
ಎಂಟು ಅಕ್ಷರಗಳು, ಎರಡನೆಯ ಪಾದದಲ್ಲಿ (844-12) ಹನ್ನೆರಡು ಅಕ್ಷರಗಳು, ಮೂರನೆಯ 
ಪಾದದಲ್ಲಿ 12+4=-16)ಹದಿನಾರು ಅಕ್ಷರಗಳು, ಮತ್ತು ನಾಲ್ಕನೆಯ ಪಾದದಲ್ಲಿ 
(16+4=20)ಇಪ್ಪತ್ತು ಅಕ್ಷರಗಳು-ಹೀಗೆ ಯೋಜಿತವಾಗಿರಬೇಕು, ಹೀಗಿದ್ದರೆ, ಇದು 
ಪದಚತುರೂರ್ಧ್ವ ವೃತ್ತ. 


ಮಕರಾಲಯಃ ಎ ಸಮುದ್ರ - ನಾಲ್ಕು. ಈ ವೃತ್ತದಲ್ಲಿ ಲಘು, ಗುರು, ಗಣಾದಿಗಳ 
ನಿರ್ದಿಷ್ಟನಿಯಮವೇನೂ ಇರುವುದಿಲ್ಲ. ಕೇವಲ ವರ್ಣಗಳ ವೃದ್ಧಿ ಇಲ್ಲಿ ಪ್ರಧಾನ. 


೨. ಆಪೀಡ 


ತ್ರರತ್ವಾ8ರ; 
ಸು 167 
ಗುಗು 


UUU UUU—— 
ಪ್ರ ನವು. | (8-64ಗು. ಗು) 
UUUUU UU UU —— 
ಬ್ಯ ಎಷ ಸಾ (12=104ಗು.ಗು.) 
ಗುಗು 


U UYU UU YUU, UU shih — 
ನ್‌ ಇಹ ಕಲಿತ ಆಜೌ| 
ik (16514+ಗು.ಗು.) 
ಗುಗು 
U UYU UU blab UU U HUY UUU ,— — 
ವಿಧೃತರುಚಿರಪದವಿತತಿಯತಿರಿತಿ| ಭವತಿ| ಪೀಡಃ ॥ ೨॥ 
(20=18+ಗು.ಗು.) 


ಪದಚತುರೂರ್ಧ್ವದಲ್ಲಿ ಹೇಳಿದಂತೆಯೇ ಇಲ್ಲಿಯೂ ಪ್ರತಿಪಾದದಲ್ಲಿ ವರ್ಣಗಳ ವೃದ್ಧಿಯುಂಟು. 
ಆದರೆ, ಪ್ರತಿಪಾದದ ಕಡೆಯಲ್ಲಿ ಎರಡು ಗುರುವರ್ಣಗಳು ಇರಬೇಕು. ಇದು ಆಪೀಡ ವೃತ್ತ. 


೩. ಕಲಿಕಾ 
ಗುಗು 
UUU UUUUUUU—— 
ಪ್ರಥಮಮಿತರಚರಣಸಮುತ್ನಂ | (12= 10+ಗು.ಗು.) 
ಗುಗು 
U UUUUU—— 
ಶ್ರಯತಿ ಜಗತಿ ಲಕ್ಷ್ಮ | (8=6+ಗು.ಗು.) 
ಗುಗು 
UUUUUUU UUUU UU ಟದ 
ಇತರದಿತರಜನಿತಮಪಿ ಯದಿ ಚತುರ್ಯಂ | (46=14+ಗು.ಗು.) 


ಗುಗು 
UUUU UUUU ಟಟ U UUU UUU—— 
ಚರಣಯುಗಲಕಮವಿಕೃತಮಪರಮಿತಿ ಕಲಿಕಾ ಸಾ || ೩॥ (20=18+ಗು.ಗು.) 
ಆಪೀಡವೃತ್ತದ ಎರಡನೆಯ ಪಾದವು ಮೊದಲನೆಯ ಪಾದವಾಗಿ ಪರಿವರ್ತನೆ ಹೊಂದಿದ್ದು, 
ಉಳಿದ ಮೂರು-ನಾಲ್ಕನೆಯ ಪಾದಗಳು ಯಥವತ್ತಾಗಿ ಇದ್ದಲ್ಲಿ, ಕಲಿಕಾ ವೃತ್ತ. 
೪. ಲವಲೀ 


೫ ವೃತ್ತರತ್ನಾಕರಃ 


ಗುಗು 
U UU UUUUUUU— — 
ದ್ವಿಗುರುಯುತಸಕಲಚರಣಾಂತಾ | ' (12=10+ಗು.ಗು.) 
ಗುಗು 
U UUUUUUU UUUU ಟಟ 
ಮುಖಚರಣಗತಮನುಭವತಿ ಚ ತೃತೀಯ: | (16=14೬ಗು. ಗು.) 
ಗುಗು 
UUU UU —-— 
ಚರಣ ಇಹ ಚ ಲಕ್ಷ್ಮ | (8-6+ಗು. ಗು.) 
ಗುಗು 
UUUUUUU UUUU UUUUUU— — 
ಪ್ರಕೃತಮಪರಮಖಿಲಮಪಿ ಯದಿ ಭವತಿ ಲವಲೀ ಸಾ ॥ ೪ ॥ (20-18೪೫. ಗು.) 


ಆಪೀಡವೃತ್ತದ ಮೊದಲಪಾದವು ಮೂರನೆಯ ಪಾದವಾಗಿರಬೇಕು. ಅಂದರೆ ಎಂಟು 
ವರ್ಣವುಳ್ಳದ್ದಾಗಿರಬೇಕು; ಮೊದಲ ಪಾದವು ಹನ್ನೆರಡು ವರ್ಣವುಳ್ಳೆದ್ದಾಗಿಯೂ, ಎರಡನೆಯ 
ಪಾದವು ಹದಿನಾರು ವರ್ಣವುಳ್ಳದ್ದಾಗಿಯೂ, ನಾಲ್ಕನೆಯ ಪಾದವು ಇಷ್ಪತ್ತುವರ್ಣವುಳ್ಳದ್ದಾಗಿಯೂ 
ಆಗಿರಬೇಕು. ಮತ್ತು ಪ್ರತಿ ಪಾದದ ಕಡೆಯ ಎರಡು ರ್ಮೂಗಳು ಗುರುವೇ ಆಗಿರಬೇಕು. ಹೀಗಿದ್ದರೆ 
ಲವಲೀ ವೃತ್ತ. 


೫. ಅಮೃತಧಾರಾ 
ಗುಗು 


UU ಟಿ ಟಟಟಟಟ UU —— 

ತೃತೀಯಮಧಿವಸತಿ ಯದಿ ತುರ್ಯಂ | (12-104ಗು.ಗು.) 
ಗುಗು 

UUUU ಟಟಟಟಟಟಟಟಟಟ —— 

ಚರಮಚರಣಪದಮವಸಿತಿ ಗುರುಯುಗ್ಮಾ | (16ಎ144ಗು.ಗು.) 


ಗುಗು 
UUUUUUU UUUUUU UU ಟಟಟ್ಲ 
ನಿಖಿಲಮಪರಮುಪರಿತನಸಮಮಿಹ ಲಲಿತಪಾದಾ | 
(20=184ಗು.ಗು.) 


ಗುಗು 
UUUUUU—— 


ತ್ರಿತಯಮಮೃತಧಾರಾ I ೫ (8264ಗು.ಗು.) 


ತ್ತರತ್ನಾಕರಃ 
ವೃತ್ತರತ್ನಾ 169 


ಆಪೀಡವೃತ್ತದ ಪ್ರಥಮಪಾದವು ನಾಲ್ಕನೆಯ ಪಾದವಾಗಿರಬೇಕು. ಅಂದರೆ-ಮೊದಲ ಪಾದದಲ್ಲಿ 
ಹನ್ನೆರಡು ವರ್ಣಗಳು, ಎರಡನೆಯಪಾದದಲ್ಲಿ ಹದಿನಾರು ವರ್ಣಗಳು, ಮೂರನೆಯಪಾದದಲ್ಲಿ 
ಇಪ್ಪತ್ತು ವರ್ಣಗಳು, ನಾಲ್ಕನೆಯ ಪಾದದಲ್ಲಿ ಎಂಟು ವರ್ಣಗಳು ಇರಬೇಕು. ಆದರೆ, 
ಪ್ರತಿಪಾದದಲ್ಲಿ ಕಡೆಯ ಎರಡು ವರ್ಣಗಳು ಗುರುವೇ ಆಗಿರಬೇಕು. ಹೀಗಿದ್ದರೆ 
ಅಮೃತಧಾರಾ ವೃತ್ತ. 
॥|ಇತಿ ಪದಚತುರೂರ್ಧ್ವಪ್ರಕರಣಮ್‌॥ 
ಇಲ್ಲಿಗೆ ಪದಚತುರೂರ್ಧ್ವಪ್ರಕರಣ ಮುಗಿದುದು. 


೧. ಉದ್ದತಾಪ್ರಕರಣ 


UUUUU—|U-— — 
ನಸಜ ೇಹೃ್ಯಥೋದ್ಧತಾ | 
ಭ ನ|ಜ |ಲಗು 
ಎಟ ಮು 
rd ಭನ[ಜಲಾಗ 


ಟಿ ಎ 
ಅರ ಪ್ರ ಆ ॥೧॥ 


ಯುತಾಃ | 
ಮೊದಲ ಪಾದದಲ್ಲಿ ಸಗಣ, ಜಗಣ, ಸಗಣ, ಲಘುವೂ, ಎರಡನೆಯ ಪಾದದಲ್ಲಿ ನಗಣ, 
ಸಗಣ, ಜಗಣ, ಗುರುವೂ, ಮೂರನೆಯ ಪಾದದಲ್ಲಿ ಭಗಣ, ನಗಣ,ಜಗಣ, ಲಘು, ಗುರುವೂ, 
ನಾಲ್ಕನೆಯ ಪಾದದಲ್ಲಿ ಸಗಣ, ಜಗಣ, ಸಗಣ, ಜಗಣ, ಗುರುವೂ ಇದ್ದಲ್ಲಿ ಉದ್ದತಾ ವೃತ್ತ. 


೨. ಸೌರಭಕ 
ಸ ಜ ಸ|ಲ 
ರ ಟಿ ಜೌ 
ಶ್ರಯಂ ಭ!ಜತಿ ಲ!ಕ್ಷ 


UU od 
ಯದಿನಿ ಮ್‌ | 


170 ವೃತ್ತರತ್ನಾಕರ; 


ರ ನ ಭ|ಗು 
— U—|UUU[— UY — 
ರ್ನೌ ಭಗೌ|ಭವತಿ| ಸೌರಭೆಕಂ | 
ಸ ಜ ಸ| ಜ [ಗು 
.ಟಟ-- ಟಿಟಿ ಓಟ] ಟಿಟಿ. 
ಚರಣೇ।ಯದೀಹ/ಭವ ಸ್ಪೃತೀ ॥೨॥ 


ಉದ್ಗತಾವೃತ್ತದ ಮೊದಲನೆಯ, ಎರಡನೆಯ ಮತ್ತು ನಾಲ್ಕನೆಯ ಪಾದಗಳ ಲಕ್ಷಣವೇ ಈ 
ಸೌರಭಕವೃತ್ತದ ಮೊದಲನೆಯ, ಎರಡನೆಯ ಮತ್ತು ನಾಲ್ಕನೆಯ ಪಾದಗಳಲ್ಲಿ ಕ್ರಮವಾಗಿ ಇರಬೇಕು. 

ಮತ್ತು ಮೂರನೆಯ ಪಾದದಲ್ಲಿ ರಗಣ, ನಗಣ, ಭಗಣ, ಗುರುವಿರಬೇಕು. ಇದು ಸೌರಭತ ವೃತ್ತ 
ಅಂದರೆ ಮೊದಲನೆಯ ಪಾದದಲ್ಲಿ-ಸಗಣ, ಜಗಣ, ಸಗಣ, ಲಘು, ಎರಡನೆಯ ಪಾದದಲ್ಲಿ - 


ನಗಣ, ಸಗಣ, ಜಗಣ, ಗುರು, ಮೂರನೆಯ ಷ ಪಾದದಲ್ಲಿ-ರಗಣ, ನಗಣ, ಭಗಣ, ಗುರು, 


ನಾಲ್ಕನೆಯ ಪಾದದಲ್ಲಿ ಸಗಣ, ಜಗಣ, ಸಗಣ,ಜಗಣ, ಗುರು-ಹೀಗೆ ಇರುವುದು ಸೌರಭಕ. 
೩. ಲಲಿತ 

ಸ ಜ ಸ ಲ 
UU —|U—-UUU—|UY 
ನಯುಗಂ।ಸಕಾರಯುಗಲಂ [ಚ | 
ನ |ಸ ಜ |ಗು 
UUU UU — | U—U]|— 
ಭಜತಿ।ಚರಣಂ।ತೃತೀಯ[ಕಮ್‌ | 
ನ|ನ[ಸ| ಸ ' 
UU ಟಟ ಟಟ! U— 
ತ ನಿರ್ಲಲಿತಂಿ | 
ಸ ಜ ಸ ಜ |ಗು 
UU—U—UuuU-—|U—U-— 
ಯದಿ ಶೇಷಮಸ್ಯ!ಖಲು ಕಮ್‌ ॥|೩॥| 


ಮೂರನೆಯ ಪಾದದಲ್ಲಿ ನಗಣ, ನಗಣ, ಸಗಣ, ಸಗಣಗಳಿರಬೇಕು. ಉಳಿದ ಒಂದು, ಎರಡು 


ನಾಲ್ಕನೆಯ ಪಾದಗಳಲ್ಲಿ ಮೇಲೆ ಹೇಳಿದ ಉದ್ಗತಾವೃತ್ತದ ಲಕ್ಷಣವಿರಬೇಕು. ಹೀಗಿದ್ದರೆ ಅದು 
ಲಲಿತ ವೃತ್ತ. 


॥|ಇತ್ಯುದ್ದತಾಪ್ರಕರಣಮ್‌ | 


ಇಲ್ಲಿಗೆ ಉದ್ಗತಾಪ್ರಕರಣ ಮುಗಿದುದು. 
pp 


ವೃತ್ತರತ್ನಾಕರಃ 


ಉಪಸ್ಥಿತ ಪ್ರಚುಪಿತ ಪ್ರಕರಣ 
೧. ಉಪಸ್ಥಿತ ಪ್ರಚುಪಿತ 
ಮ 
ವಾತ ತೆ 
ಮ್ಬೌ ಜ್ಪೌಗೌ be 
ಸ ನ 
ಟಟ Nd ಜಿ — 
ತ್ರಿತಯಂ|ಸನಜರಗಾಸ!ಥಾ ನನೌ|ಸಃ | 
ನ|ನ[|ಸ 
UU UUUY UU — 
ತ್ರಿನಪಿಕಲಿತಜಯೌ | 
ನ ನ| ನ|ಜ ಯ 
U UU UUU|U ಟಟ--ಟಿ| ಟಿಎ — 
ಪ್ರಚುಪಿ|ತಮಿದ|ಮುದಿತ|ಮುಪಸ್ಸಿತಪೂರ್ವಮ್‌ ॥೧॥ 


171 


ಮೊದಲನೆಯ ಪಾದದಲ್ಲಿ ಮಗಣ, ಸಗಣ, ಜಗೂ, ಭಗೂ, ಗುರು, ಗುರು ಇರಬೇಕು; ಎರಡನೆಯ 
ಪಾದದಲ್ಲಿ ಸಗಣ, ನಗಣ, ಜಗಣ, ರಗಣ, ಗುರು ಇರಬೇಕು; ಮೂರನೆಯ ಪಾದದಲ್ಲಿ ನಗಣ, 
ನಗಣ, ಸಗಣ ಇರಬೇಕು; ಹಾಗೆಯೇ ನಾಲ್ಕನೆಯ ಪಾದದಲ್ಲಿ ನಗಣ, ನಗಣ, ನಗಣ, ಜಗಣ, 


ಯಗಣ, ಇರಬೇಕು. ಇದು ಉಪಸ್ಥಿತ ಪ್ರಚುಪಿತ ವೃತ್ತ. 
ಪ್ರವರ್ಧಮಾನ 


ಮ ಸ ಜ ಭ /ಗುಗು 
ES ಇ ಓಟ ಬಜಿ 
ನೌ ಪಾದೇಃಥ ತೃತಿಕ್ಕಯಕೇ ಸನೌ ನಸ 
ಚಾ ಬಿ ಗ್ರ 

ಟ್ರಕೃತ ಮ್‌ | 
ಯು 
ಮಪರ!ಮಪಿ ಪೂರ್ವಸದೃಶಮಿಹ 
pal uu = - 
ಮತಿಬಿ ದಿತಂ ವೃತ್ತಮ್‌ ॥೨॥ 


ಟಟ 
ಭವತಿ | 


UY ಗ 
ಪ್ರತತ 


172 ವೃತ್ತರತ್ನಾಕರಃ 
ಮೇಲ್ಕಂಡ ಉಪಸ್ಥಿತ ಪ್ರಚುಪಿತವೃತ್ತದ ಲಕ್ಷಣವು ಮೊದಲನೆಯ ಪಾದ, ಎರಡನೆಯ ಪಾದ 
ಮತ್ತು ನಾಲ್ಕನೆಯ ಪಾದಗಳಲ್ಲಿ ಇದ್ದು, ಮೂರನೆಯ ಪಾದದಲ್ಲಿ ಮಾತ್ರ ನಗಣ, ನಗಣ, 
ಸಗಣ ನಗಣ, ನಗಣ, ಸಗಣ-ಇದ್ದಲ್ಲಿ, ಅದು ಪ್ರವರ್ಧಮಾನವೃತ್ತ. ಮೊದಲ ಪಾದದ ಕಡೆಯಲ್ಲಿ 
ಯತಿಯನ್ನು ಹೇಳಿಕೊಳ್ಳಬಹುದು. 
೩. ಶುದ್ಧ ೪.18. 
ಗುಗು 
ಎಡ ಜ್‌ ಸ 
ಅಸ್ಮಿನ್ನೇವ ಶೃತಿಕಯಪಾದಕೇ ತಜರಾಃ ಸ್ಕು | 


ಸ ರ ಗು 
oul ಹ) bo - 
ಪ್ರಥಮೆಕ ಚ ವಿರತಿರಾರ್ಷ' ನೆಂ ಬ್ರುವಂತಿ | 


ತ 

ಜ್‌ 

ತಚ್ಛುದ್ದವಿರಾಟ್‌ಪ್ಪ ರಃಸ್ಥಿತಂ| 

ನ ನ ಸ ಸ ಗು 

ಟಟ — 

ತ್ರಿತ ರ|ಮಪಿ ಪಣರ್ವಸಮಂ [ಸ್ಯಾತ್‌ ॥೩॥ 


ಷರಾ : ಈ ಲಕ್ಷಣದ ನಾಲ್ಕನೆಯ ಪಾದದಲ್ಲಿ ವಾಸ್ತವವಾಗಿ ನಗಣ, ನಗಣ, ನಗಣ, ಜಗಣ, 
ಯಗಣ-ಹೀಗೆ ಗಣಗಳಿರಬೇಕು. ಆದರೆ ಇಲ್ಲಿ ನಗಣ, ನಗಣ, ಸಗಣ, ಸಗಣ, ಗುರು “ಇರುತ್ತವೆ. 
ಆದ್ದರಿಂದ ಈ ಪಾಠದಲ್ಲಿ ದೋಷವಿದೆಯೆಂದು ತಿಳಿಯಬಹುದು. 


ರ ಟಟ up — 
ಪೂರ್ವಸಮಂ ಸ್ಕಾತ್‌ ॥ 


ಎಂಬ ಈ ಪಾಠವು ನಾಲ್ಕನೆಯ ಪಾದದ ಪಾಠವಿರಬೇಕೆಂದು ತಿಳಿಯುವುದು. 
ಈಗ ಈ 'ಶುದ್ಧವಿರಾಡಾರ್ಷಭ ವೃತ್ತ'ದ ಲಕ್ಷಣವೆಂದರೆ-ಒಂದು -ಎರಡು-ನಾಲ್ಕನೆಯ ಪಾದಗಳಲ್ಲಿ 
ಉಪಸ್ಥಿತಪ್ರಚುಪಿತವೃತ್ತದ ಲಕ್ಷಣವೇ ಇರಬೇಕು. ಮತ್ತು ಮೂರನೆಯ ಪಾದದಲ್ಲಿ ತಗಣ, 
ಜಗಣ, ರಗಣ, ಇರಬೇಕು ಇದು ಶುದ್ಧವಿರಾಡಾರ್ಷಭ. 
ಇತ್ಯುಪಸ್ಥಿತಪ್ರಚುಪಿತಪ್ರಕರಣಮ್‌ ॥ 
ಇಲ್ಲಿಗೆ ಉಪಸ್ಥಿತಪ್ರಚುಪಿತ ಪ್ರಕರಣ ಮುಗಿದುದು 


(ಗಂ 


ತ್ತರತ್ನಾಕರಃ 
ವೃತ್ತರತ್ನಾ ಹ 


೧. ಗಾಥಾ 


ವಿಷಮಾಕ್ನರಪಾದತ್ವಾತ್‌ ಪಾದೈರಸಮಂಜಸಂ ಧರ್ಮವತ್‌| 
ಯಚ್ಛಂದಸಿ ನೋಕ್ತಮತ್ರ ಗಾಥೇತಿ ತತ್‌ ಸೂರಿಭಿಃ ಪ್ರೋಕ್ತಮ್‌ | ೧॥ : 
ಈ ಛಂದಶಾಸ್ತ್ರದಲ್ಲಿ ಸಾಮಾನ್ಕಲಕ್ಷಣ, ವಿಶೇಷಲಕ್ಷಣಗಳ ಮುಖಾಂತರ ಹೇಳದೇ ಇರುವ 
ವೃತ್ತವನ್ನು ಛಂದಶ್ಶಾಸ್ತ್ರಜ್ಞರು ಗಾಥಾ -ಎಂದು ಕರೆದಿದ್ದಾರೆ. ಇದಕ್ಕೆ ಕಾರಣವೆಂದರೆ-ಈ ವೃತ್ತದಲ್ಲಿ 
ನಿಯತವಾದ ಪಾದಸಂಖ್ಯೆ ಇರುವುದಿಲ್ಲ, ಏಕೆಂದರೆ, ಇದರಲ್ಲಿ ವಿಷಮಾಕ್ಷರ ಪಾದಗಳಿರುವುದರಿಂದ, 
ಅಥವಾ ವಿಷಮವರ್ಣತ್ವವಿರುವುದರಿಂದ, ಅಂದರೆ ಪ್ರಾಯಃ ಈ ಗಾಥಾವೃತ್ತವು ಪುರಾಣಾದಿಗಳಲ್ಲಿ, 
ಧರ್ಮಶಾಸ್ತ್ರಾದಿಗಳಲ್ಲಿ ಮಾತ್ರವೇ ಹೆಚ್ಚು ಪ್ರಚುರವಾಗಿದ್ದು, ಕಾವ್ಕಾದಿಗಳಲ್ಲಿ ಅಪ್ಪಾಗಿ 
ಪ್ರಚುರವಾಗಿರುವುದಿಲ್ಲ. 
ಇತಿ ವೃತ್ತರತ್ನಕರಾಖ್ಕೇ ಛಂದಸಿ ವಿಷಮವೃತ್ತಕಥನಂ ನಾಮ 
|| ಪಂಚಮೋಂಧ್ಯಾಯ;॥ 
ಇಲ್ಲಿಗೆ ವಿಷಮವೃತ್ತವರ್ಣನಾತ್ಮಕವಾದ ಐದನೆಯ ಅಧ್ಯಾಯ ಮುಗಿದುದು. 
ವಾರು ದಾ ಪ್ರಾ: 
॥ಷಷ್ಮೋಧ್ಯಾಯಃ॥ 
॥ ಆರನೆಯ ಅಧ್ಯಾಯ ॥ 
( ಷಟ್‌ಪ್ರತ್ಮಯಾಧ್ಕಾಯ ) 
ಪ್ರಸ್ತಾರೋ ನಪ್ಪಮುದ್ದಿಪ್ಪಮೇಕದ್ದ್ಯಾದಿಲಗಕ್ರಿಯಾ | 
ಸಂಖ್ಯಾನಮಧ್ಭಯೋಗಶ್ಚ ಷಡೇತೇ ಪ್ರತೃಯಾಃ ಸ್ಮೃತಾಃ ॥೧॥ 
ಪಾದೇ ಸರ್ವಗುರಾವಾದ್ಯಾಲ್ಲಘುಂ ನೃಸ್ಯ ಗುರೋರಧ: | 
ಯಥೋಪರಿ ತಥಾ ಶೇಷಂ ಭೂಯಃ ಕುರ್ಯಾದಮುಂ ವಿಧಿಮ್‌ || ೨ | 
ಊನೇ ದದ್ಯಾದ್ದುರೂನೇವ ಯಾವತ್ಸರ್ವಲಘುರ್ಭವೇತ್‌ | 
ಪ್ರಸ್ತಾರೋ*ಯಂ ಸಮಾಖ್ಯಾತಶೃಂದೋವಿಚಿತಿವೇದಿಭಿಃ ॥ ೩ ॥ 
\ (ಯುಗ್ಮಮ್‌) 
೧. ಈಗ ಷಟ್‌ಪ್ರತ್ಮಯಗಳನ್ನು ಹೇಳಲಾಗುತ್ತದೆ. ಅವುಗಳೆಂದರೆ-- 
೧. ಪ್ರಸ್ತಾರಃ ೨. ನಷ್ಟಮ್‌ ೩. ಉದ್ದಿಷ್ಟಮ್‌ ೪. ಎಕದ್ವ್ಯಾದಿಲಗಕ್ರಿಯಾ 
೫. ಸಂಖ್ಯಾನಮ್‌ ಮತ್ತು ೬. ಅಧ್ವಯೋಗಃ - ಈ ಆರನ್ನು ಛಂದಶ್ಶಾಸ್ತ್ರಪಂಡಿತರು 
'ಪಟ್‌ಪ್ರತ್ಯಯಗಳು' ಎಂದು ಕರೆದಿದ್ದಾರೆ. ಕ್ರಮವಾಗಿ ಇವುಗಳ ವಿವರಣೆಯೆಂದರೆ -- 
೧. ಪ್ರಸ್ತಾರವಿಧಿ (ಕಾರಿಕಾ ೨ + ೩ ಏಕಾನ್ವಯ) 


ಸರ್ವಗುರುವುಳ್ಳ ಮೂರು ಅಕ್ಷರದ ಒಂದು ಪಾದವನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ. 
ಮೂರು ಅಕ್ಷರಗಳ ಜಾತಿ - ಎಂದರೆ 'ಮಧ್ಕಾ.' ಇದರಲ್ಲಿ ಮಗಣ ಅಂದರೆ ಮೂರು ಗುರುವುಳ್ಳ 
ವೃತ್ತವೆಂದರೆ 'ಮೋ ನಾರೀ ' ನಾರೀವೃತ್ತ '. ಇದರ ಮೂರು ಅಕ್ಷರಗಳ ಗುರು ಚಿಹ್ನೆಯನ್ನು 


174 ವೃತ್ತರತ್ನಾಕರಃ 
ಮೊದಲು ಬರೆದುಕೊಳ್ಳ ಬೇಕು. ಅಂದರೆ-- 


TTT snes aco al 
ಇರರ ರ್ಗ 


ಜಲ ವಲ ವು 
ಇಗೆಣ) ಏಳನೆಯ ಭೇದ 


(ನಗಣ) ಎಂಟನೆಯ ಬೇದ 


ಬರೆದು ಗುರುವಿನ ಕೆಳಗೆ ಲಘವನ್ನು ಬರೆದು, ಕಡೆಯ ಗುರುವಿನ ಕೆಳೆಗೆ ಗುರುವನ್ನೇ ಬರೆಯಬೇಕು. 
ನಾಲ್ಕನೆಯ ಸಾಲಿನಲ್ಲಿ ಗುರುವಿನ ಕೆಳಗೆ ಲಘು, ಲಘುವಿನ ಕೆಳಗೆ ಲಘು, ಕಡೆಯ ಗುರುವ; 
ಕೆಳಗೆ ಗುರು-ಹೀಗೆ ಗುರುತಿಸಬೇಕು. 


ಐದನೆಯ ಸಾಲಿನಲ್ಲಿ ಮೊದಲ ಲಘುವಿನ ಕೆಳಗೆ ಗುರು, ಎರಡನೆಯ ಲಘುವಿನ ಕೆಳಗೆ 
ಗುರು ಮತ್ತು ಕಡೆಯ ಗುರುವಿನ ಕೆಳಗೆ ಲಘು ಹೀಗೆ ಗುರುತಿಸಬೇಕು. ಆರನೆಯ ಸಾಲಿನಲ್ಲಿ 
ಮೊದಲನೆಯ ಗುರುವಿನ ಕೆಳಗೆ ಲಘುವನ್ನು, ಎರಡನೆಯ ಗುರುವಿನ ಕೆಳಗೆ ಪುನಃ ಗುರುವನ್ನೂ, 
ಕಡೆಯ ಲಘುವಿನ ಕೆಳಗೆ ಲಘುವನ್ನೂ ಗುರುತಿಸಬೇಕು. ಏಳನೆಯ ಸಾಲಿನಲ್ಲಿ ಮೊದಲ 
ಲಘುವಿನ ಕೆಳಗೆ ಗುರುವನ್ನೂ, ಎರಡನೆಯ ಗುರುವಿನ ಕೆಳಗೆ ಲಘುವನ್ನೂ, ಮತ್ತು ಕಡೆಯ 
ಲಘುವಿನ ಕೆಳಗೆ ಲಘುವನ್ನೂ ಗುರುತಿಸಬೇಕು. ಎಂಟನೆಯ ಸಾಲಿನಲ್ಲಿ ಮೊದಲ ಗುರುವಿನ 
ಕೆಳಗೆ ಲಘುವನ್ನೂ, ಎರಡನೆಯ ಲಘುವಿನ ಕೆಳಗೆ ಲಘುವನ್ನೂ, ಮತ್ತು ಕಡೆಯ ಲಘುವಿನ 
ಕೆಳಗೆ ಲಘುವನ್ನೂ ಗುರುತಿಸಬೇಕು. ಅಂದರೆ ಕಡೆಯ ಸಾಲಿನಲ್ಲಿ ಎಲ್ಲವೂ ಕೇವಲ 
ಲಘುಗಳಿರುವಂತೆ ಗುರುತಿಸಬೇಕು. ಇದರ ಇನ್ನೂ ಸುಲಭದ ರೀತಿಯೆಂದರೆ, ಮೊದಲನೆಯ 
ಕಂಬಸಾಲಿನಲ್ಲಿ ಗುರು, ಲಘು, ಗುರು, ಲಘು, ಗುರು, ಲಘು, ಗುರು, ಲಘು -ಹೀಗೆ 
ವ್ಯತ್ಯಯವಾಗುತ್ತದೆ. ಎರಡನೆಯ ಕಂಬಸಾಲಿನಲ್ಲಿ ಎರಡು ಗುರು, ಬಳಿಕ ಎರಡು ಲಘು, ಅನಂತರ 
ಎರಡು ಗುರು, ಬಳಿಕ ಎರಡು ಲಘು -ಹೀಗೆ ವೃತ್ಯಯವಾಗುತ್ತದೆ. ಮೂರನೆಯ ಅಥವಾ 
ಕಡೆಯ ಸಾಲಿನಲ್ಲಿ ಮೊದಲ ನಾಲ್ಕು ಗುರು, ಅನಂತರ ಕಡೆಯ ನಾಲ್ಕು ಲಘು-ಹೀಗೆ ಪ್ರಸ್ತಾರ 
ರೀತಿ ಉಂಟಾಗುತ್ತದೆ. ಈ ಮಧ್ಯಾಛಂದಸ್ಸಿನಲ್ಲಿ ಮೇಲೆ ಕಾಣಿಸಿದಂತೆ ಗಣಗಳನ್ನುಳ್ಳ ಎಂಟು 
ವೃತ್ತ ಭೇದಗಳಾಗುತ್ತವೆ ಎಂದು ತಿಳಿಯಬೇಕು. ಇದನ್ನೇ ಛಂದಶ್ಶಾಸ್ತ್ರವಿಶಾರದರು "ಪ್ರಸ್ತಾರ" 
ಎಂದು ಕರೆದಿದ್ದಾರೆ. 


ವೃತ್ತರತ್ನಾಕರಃ 
ನಾಲ್ಕು ಅಕ್ಷರದ ವೃತ್ತವಾದರೆ 
ಎಲ್ಲ ಗುರುಗಳಿಂದ ಪ್ರಾರಂಭ, 
ಕಡೆಯಲ್ಲಿ ಎಲ್ಲ ಲಘು 
ಗಳಿಂದ ಅಂತ್ಯ -- ಹೀಗೆ 
ಇರುವಂತೆ ಪ್ರಸ್ತಾರ 
ಹಾಕುವ ಕ್ರಮವಾಗಿರುತ್ತದೆ. 
ಆಂದರೆ ನಾಲ್ಕು ಅಕ್ಷರದ 


pe 
ದು 


ಹದಿನಾರು ಭೇದಗಳ 
ಎಂದು ಮುಂತಾಗಿ 


ತಿಳಿಯಬೇಕು 


ಶ್ರ 
ಹ 


೨. ನಪ್ಪವೃತ್ತವಿಧಿ (ಕಾರಿಕೆ - ೪) 


[ನಸ 
oes 
[5]7]7]ಇ77ಇ| 


ನಷ್ಟಸ್ಶ ಯೋ ಭವೇದಂಕಸ್ರಸ್ಕಾರ್ಧೇ9ರ್ಧೇ ಸಮೇ ಚ ಲಃ। 


ವಿಷಮೇ ಚೈಕಮಾಧಾಯ ತಸ್ಯಾರ್ಧೇರ್ಧೇಗುರುರ್ಭವೇತ್‌ ॥ ೪॥ 


175 


ಯಾವುದಾದರೂ ನಷ್ಟಗೊಂಡಿರುವ ವೃತ್ತದ ಲಕ್ಷಣವನ್ನು ತಿಳಿಯಬೇಕಾದರೆ, ಆ ನಪ್ಪವೃತ್ತದ 
ಸಂಖ್ಯೆಯು ಸಮಸಂಖ್ಯೆಯಾಗಿದ್ದಲ್ಲಿ ಮೊದಲು ಲಘುವನ್ನು ಇಟ್ಟುಕೊಳ್ಳಬೇಕು. ಅನಂತರ ಈ 
ಸಂಖ್ಯೆಯನ್ನು ಅರ್ಧಮಾಡಿಕೊಳ್ಳಬೇಕು. ಈ ಅರ್ಧಸಂಯ್ಕೆಯು ಸಮಸಯ್ಯೆಯಾದರೆ ಪುನ, ಹಿಂದಿನ 
ಲಘುವಿನ ಮುಂದೆ ಲಘುಚಿಹ್ನೆಯನ್ನು ಬರೆಯಬೇಕು; ಆ ಸಂಖ್ಯೆಯು ಬೆಸಸಂಖ್ಕೆಯಾದರೆ, 
ಗುರುಚಿಹ್ನೆಯನ್ನು ಇಟ್ಟುಕೊಳ್ಳಬೇಕು. ಹಾಗೆ ಉಳಿದ ಸಂಖ್ಯೆಯು ಸಮಸಂಖ್ಯೆಯೇ ಆಗಿರಲಿ, 
ಅಥವಾ ಬೆಸಸಂಖ್ಮೆಯೇ ಆಗಿರಲಿ, ಪುನಃ ಅರ್ಧಿಸಲು ಅಸಾಧ್ಯವಾಗಿದ್ದಲ್ಲಿ ಆ ಸಂಖ್ಯೆಗೆ ಒಂದು 
ಸಂಖ್ಯೆಯನ್ನು ಸೇರಿಸಿ ಅದನ್ನು ಅರ್ಧಿಸಿದರೆ, ಬರುವ ಸಂಖ್ಯೆಯು ವಿಷಮವಾದರೆ ಗುರು 
ಚಿಹ್ನೆಯನ್ನೂ, ಸಮವಾದರೆ ಲಘು ಚಿಹ್ನೆಯನ್ನೂ, ಬರೆಯಬೇಕು. ಹೀಗೆ ವೃತ್ತದ ಸಂಖ್ಯೆಯು 
ಪೂರ್ಣಗೊಳ್ಳುವವರೆಗೆ ಈ ಪ್ರಕ್ರಿಯೆಯನ್ನು ಮಾಡುತ್ತಾ, ಉದ್ದಿಪ್ಪ ಸಂಖ್ಕೆಯ ವೃತ್ತದ 


176 ವೃತ್ತರತ್ನಾರ: 

ಸ್ವರೂಪವನ್ನು ನಿರ್ಧರಿಸುವುದು. ಉದಾಹರಣೆ-- 
ಮೂರು ಅಕ್ಷರಗಳ ಪ್ರಸ್ತಾರ (ವೃತ್ತ)ದಲ್ಲಿ, ಎರಡನೆಯ ವೃತ್ತಭೇದವು ಯಾವ 

ಸ್ವರೂಪವುಳ್ಳದ್ದು? ಎಂಬುದು ಪ್ರಶ್ನೆ. ವೃತ್ತಭೇದದ ಸಂಖ್ಯೆ ಎರಡು. ಇದು 
ಸಮಸಂಖ್ಯೆಯಾಗಿರುವುದು. ಮೊದಲು ಲಘು ಚಿಹ್ನೆಯನ್ನು ಗುರುತು ಮಾಡಿಕೊಳ್ಳಬೇಕು. ಈ 
ಎರಡನ್ನು ಅರ್ಧಮಾಡಿದರೆ ಬರುವ ಸಂಖ್ಯೆ -ಒಂದು. ಇದು ವಿಷಮಸಂಖ್ಯೆಯಾಗಿರುವುದರಿಂದ 
ಮೊದಲ ಲಘುವಿನ ಮುಂದೆ ಗುರುಚಿಷ್ನೆಯನ್ನು ಹಾಕಬೇಕು. ಈಗ ಈ ಒಂದು ಸಂಖ್ಯೆ 
ವಿಷಮವಾಗಿರುವುದರಿಂದ ಇದಕ್ಕೆ ಒಂದನ್ನು ಸೇರಿಸಬೇಕು. ಅದು ಎರಡು ಆಗುತ್ತದೆ. ಮತ್ತೆ 

ಇದನ್ನು ಅರ್ಧಿಸಿದರೆ ಒಂದು ಬರುತ್ತದೆ. ಇದು ವಿಷಮಸಂಖ್ಯೆಯಾಗಿರುವುದರಿಂದ ಗುರುವಿನ 
ಮುಂದೆ ಪುನಃ ಗುರು ಚಿಹ್ನೆಯನ್ನು ಹಾಕಬೇಕು. ಹೀಗೆ ಮೂರು ಪ್ರಸ್ತಾರಗಳು ಅಂದರೆ ರ ---- 
ಇರೆಯುತ್ತವೆ. ಅಂದರೆ ಎರದನೆಯ ಭೇದವ ಸ್ತರೂಪಟ----(ಯಗಣ)ಆಗಿರುತ್ತದೆ. ಹಾಗೆಯೇ 
ಮೂರನೆಯ ಭೇದವಾವುದು? ಎಂದರೆ, ಮೂರು ವಿಷಮ ಸಂಖ್ಯೆಯಾಗಿರುವುದರಿಂದ ಮೊದಲು 
ಗುರುಚಿಹ್ನೆ. ಮೂರು ಅರ್ಧಮಾಡಲು ಬರುವುದಿಲ್ಲವಾದ್ದರಿಂದ, ಇದಕ್ಕೆ ಒಂದನ್ನು ಸೇರಿಸಬೇಕು. 
ಬರುವ ಸಂಖ್ಯೆ ನಾಲ್ಕು. ಇದನ್ನು ಅರ್ಥಿಸಿದರೆ ಬರುವ ಸಂಖ್ಯೆ ಎರಡು. ಇದು 
ಸಮಸಂಖ್ಯೆಯಾಗಿರುವುದ೦ಿಂದ ಗುರುವಿನ ಮುಂದೆ ಲಘು ಚಿಹ್ನೆ ಇಡಬೇಕು. ಈ ಎರಡರ ಅರ್ಧ 
ಒಂದು. ಇದು ವಿಷಮಸಂಖ್ಯೆಯಾಗಿರುವುದರಿಂದ ಗುರು ಚಿಹ್ನೆ ಇಡಬೇಕು ಆಗ U- ಎಂಬ 
ರಗಣಾತ್ಮಕ ತೃತೀಯ ಭೇದ ದೊರೆಯುತ್ತದೆ. ಹೀಗೆಯೇ ಇತರ ಭೇದಗಳ ಪರಿಜ್ಞಾನ. 

॥| ಇತಿ ನಷ್ಟವೃತ್ತವಿಧಿಃ॥ 
ಇಲ್ಲಿಗೆ ನಪ್ಪವೃತ್ತವಿಧಿಯು ಮುಗಿದುದು 


ತ 


೩. ಉದ್ದಿಪ್ಪಪಾದಸಂಖ್ಯಾವಿಧಿ (ಕಾರಿಕೆ -- ೫) 


ಉದ್ದಿಪ್ಪಂ ದ್ವಿಗುಣಾನಂಕಾನುಪರ್ಯಾದ್ಯಾತ್‌ ಸಮಾಲಿಖೇತ್‌ | 
ಲಘುಸ್ಕಾನೇ ತು ಯೇತಂಕಾಃ ಸುಸ್ಸಃ ಸೈಕೈರ್ಮಿಶ್ರಿತೈರ್ಭವೇತ್‌ ॥ ೫॥ 


ಉದ್ದಿಷ್ಟವಾದ ವೃತ್ತಪಾದದ ಹೆಸರನ್ನು ಬರೆದುಕೊಂಡು, ಮೊದಲ ಅಕ್ಷರದ ಕೆಳಗೆ ಒಂದು 
(1) ಎಂಬ ಸಂಖ್ಯೆಯನ್ನು ಬರೆಯಬೇಕು. ಅನಂತರ ಎರಡನೆಯ ಅಕ್ಷರದ ಕೆಳಗೆ ಒಂದರ ಎರಡರಷ್ಟು 
ಅಂದರೆ 1x2 ೬2, ಹೀಗೆ ಗುಣಿತದಿಂದ ಬಂದ ಎರಡು ಸಂಖ್ಯೆಯನ್ನು ಬರೆಯಬೇಕು. 
ಹಾಗೆಯೇ ಮೂರನೆಯ ಅಕ್ಷರದ ಕೆಳಗೆ, ಈ ಎರಡು ಸಂಖ್ಯೆಯ ದ್ವಿಗುಣಿತ ಅಂದರೆ 
2೬ 2-4, ನಾಲ್ಕು- ಸಂಖ್ಯೆಯನ್ನು ಬರೆಯಬೇಕು. ಹೀಗೆ ಹೀಗೆಯೇ ಮುಂದು ಮುಂದಿನ ಅಕ್ಷರಗಳ 
ಅಡಿಯಲ್ಲಿ ಎರಡರಷ್ಟು ಎರಡರಷ್ಟು ಸಂಖ್ಯೆಯನ್ನು ಬರೆಯುತ್ತಾ ಸಾಗಬೇಕು. ಹೆಸರಿನಲ್ಲಿ ಲಘ್ರಕರದ 
ಕೆಳಗೆ ಯಾವ ಸಂಖ್ಯೆಯುಂಟೋ, ಆ ಸಂಖ್ಯೆಗೆ ಒಂದನ್ನು ಸೇರಿಸಬೇಕು. ಹೀಗೆ ಸೇರಿಸುವುದರಿಂದ 
ಬರುವ ಸಂಖ್ಯೆಯೇ ಉದ್ದಿಷ್ಟವೃತ್ತದ ಸಂಖ್ಯೆಯಾಗುತ್ತದೆ. ಉದಾಹರಣೆ - 


ವೃತ್ತರತ್ನಾಕರಃ 


177 
ಮಧ್ಯಾಛಂದಸ್ಸಿನ (ಮೂರು ಅಕ್ಷರ) 'ಮೃಗೀ' ವೃತ್ತದ ಲಕ್ಷಣ ಹೀಗಿದೆ-'ರೋ ಮೃಗೀ' 
ಇದರ ಕೆಳಗೆ ಕ್ರಮವಾಗಿ 12 4 ಬರೆಯಬೇಕು. -- (ನ ಮಗ) 
1 24 


(11x2=22x2=4) 


ಹೀಗೆ ಬರೆದ ಬಳಿಕ, ಲಪ್ಪಕ್ಷರವಾದ 'ಮೃ' ವರ್ಣದ ಕೆಳಗೆ ಇರುವ ಸಂಖ್ಯೆ ಎರಡಕ್ಕೆ ಒಂದನ್ನು 
ಸೇರಿಸಬೇಕು (2123) ಬರುವ ಸಂಖ್ಯೆ 'ಮೂರು', ಈ ವೃತ್ತದ ಸಂಖ್ಯೆಯನ್ನು ಸೂಚಿಸುತ್ತದೆ. 
ಅಂದರೆ, 'ಮಧ್ಕಾ' ಛಂದಸ್ಸಿನಲ್ಲಿ, 'ಮೃಗೀ' ಎಂಬ ವೃತ್ತವು ಮೂರನೆಯದಾಗಿರುತ್ತದೆ. — 
ಎಂದು ತಿಳಿಯಬೇಕು. ಹೀಗೆಯೇ ಇತರ ವೃತ್ತಗಳ ಬಗ್ಗೆ ಸಹ ತಿಳಿಯುವುದು. 

|| ಇತಿ ಉದ್ದಿಪ್ಪಹಾದಸಂಖ್ಯಾವಿಧಿಃ॥ 


ವಿಧಿಯು ಮುಗಿದುದು 


ದ್‌ ಪಾದವ 
ಇಲ್ಲಿಗೆ ಉದ್ದಿ ಪ್ಟುಪಾದಸಂಖ್ಯಾವಿ 
ಬ 


ge 


=m ನೀ ನಿವರ್ತೇತ ತೃಷ ಜನ್ನ! ನ್ಹೇಕ್ಸೆ ಮರ್ದಿ ತಃ | 

ಉಪರ್ಯಾದ್ಯಾದ್ಗರೋರೇ ವಮೇಕದ್ವಾದಿ ಲಗಕ್ರಿಯಾ || ೭॥॥ 
(ಯುಗ್ಮಮ್‌) 

ಯಾವುದೇ ವೃತ್ತವು ಎಷ್ಟು ವರ್ಣವುಳ್ಳದ್ದು? ಎಂಬುದನ್ನು ಮೊದಲು ತಿಳಿಯಬೇಕು. ಅಪ್ಪು 
ಅಕ್ಷರಗಳಿಗೆ ಒಂದನ್ನು ಸೇರಿಸಿ ಕಂಬಾಕಾರವಾಗಿ ಒಂದು, ಒಂದು, ಒಂದು ಹೀಗೆ ಬರೆದುಕೊಳ್ಳಬೇಕು. 
ಕಡೆಯ ಒಂದು -ಸಂಖ್ಯ್ಕೆಯ ಮುಂದೆ ವೃತ್ತಪಾದದ ವರ್ಣಗಳಷ್ಟೇ ಸಂಖ್ಯೆಯ ಒಂದು - ಒಂದು 
-ಇತ್ಶಾದಿ ಅಡ್ಡಸಾಲಿನಲ್ಲಿ ಬರೆದುಕೊಳ್ಳಬೇಕು. ಮೊದಲನೆಯ ಕಂಬಸಾಲನ್ನು ಬಿಟ್ಟು, ಎರಡನೆಯ 
ಕಂಬಸಾಲಿನ ಕಡೆಯ ಒಂದಕ್ಕೆ ಮೊದಲ ಕಂಬಸಾಲಿನಲ್ಲಿ ಐದನೆಯ ಸ್ಥಾನದಲ್ಲಿರುವ ಒಂದಕ್ಕೂ 
ಸೇರಿಸಿ, ಎರಡನೆಯ ಕಂಬಸಾಲಿನ, ಕೆಳಗಿನಿಂದ ಎರಡನೆಯ ಸ್ಥಾನದಲ್ಲಿ ಬರೆಯಬೇಕು. ಹೀಗೆಯೇ 
ಈ ಕ್ರಮವನ್ನು ಒಂದು ಉದಾಹರಣೆಯೊಂದಿಗೆ ತಿಳಿಯುವುದು ಸೂಕ್ತ. 


ಉದಾಹರಣೆಗೆ - ಸುಪ್ರತಿಷ್ಠಾ-ಛಂದಸ್ಸನ್ನು ನೋಡೋಣ. ಈ ಛಂದಸ್ಸು ಐದು ಅಕ್ಷರಗಳನ್ನುಳ್ಳದ್ದು. 
ಆದ್ದರಿಂದ 5 + 1 -6 ಈ ಸಂಖ್ಯೆಯನ್ನು ಮೊದಲ ಕಂಬಸಾಲಿನಲ್ಲಿ ಬರೆದುಕೊಳ್ಳಬೇಕು. 


0 9 9 6 [) 
140) 

1 48 — 
¥ 1 (341) 4. (64) () 

1 (2+1)3 (3+3)6 (446) (9) 

1 0412 (123 (13346 (4) 
+ 

1 1 1 1 9 


ಇ ಡಿ 


178 ವೃತ್ತರತ್ನಾಕರ: 
ಎರಡನೆಯ ಕಂಬಸಾಲಿನಲ್ಲಿನ ಕಡೆಯ ಒಂದಕ್ಕೆ ಒಂದನ್ನು ಸೇರಿಸಿ ಐದನೆಯ ಸಾಲಿನ, ಎರಡನೆಯ 
ಕಂಬಸಾಲಿನಲ್ಲಿ ಬರೆಯಬೇಕು. ಈ ಎರಡಕ್ಕೆ ಒಂದನ್ನು ಸೇರಿಸಿ ನಾಲ್ಕನೆಯ ಸಾಲಿನ, ಎರಡನೆಯ 
ಕಂಬಸಾಲಿನ ಮೂರನೆಯದನ್ನಾಗಿ ಬರೆಯಬೇಕು. ಈ ಮೂರು ಸಂಖ್ಯೆಗೆ ಒಂದನ್ನು ಸೇರಿಸಿ 
ಮೂರನೆಯ ಸಾಲಿನ ಎರಡನೆಯ ಕಂಬಸಾಲಿನಲ್ಲಿ ಬರೆಯಬೇಕು. ಈ ನಾಲ್ಕಕ್ಕೆ ಒಂದನ್ನು ಸೇರಿಸಿ, 
ಐದನ್ನು ಎರಡನೆಯ ಸಾಲಿನ -ಎರಡನೆಯ ಕಂಬಸಾಲಿನಲ್ಲಿ ಬರೆಯಬೇಕು. ಹೀಗೆಯೇ ಈ 
ಮೇಲೆ ಕಾಣಿಸಿರುವಂತೆ, ಮೂರನೆಯ ಕಂಬಸಾಲಿನಲ್ಲಿ ಕ್ರಮವಾಗಿ ಒಂದು, ಮೂರು, ಆರು, 
ಹತ್ತನ್ನು ಗುರುತಿಸಬೇಕು. ನಾಲ್ಕನೆಯ ಕಂಬಸಾಲಿನಲ್ಲಿ ಒಂದು, ನಾಲ್ಕು, ಹತ್ತು-ಗುರುತಿಸಬೇಕು. 
ಕಡೆಯಸಾಲಿನಲ್ಲಿ ಒಂದು, ಐದು-ಬರುತ್ತದೆ. ಈಗ ವೃತ್ತದಲ್ಲಿ ಗುರುತಿಸಿರುವ ಒಂದು, ಐದು, 


ಲ ್ರ ಡೆ ೬ ದ 
ಳನ್ನು ಕೂಡಿಸಿದರೆ ಒಟ್ಟು ನ 


ಎ 
ಭೇದಗಳನ್ನು ತಿಳಿಸುತ್ತದೆ. ಆಂದರೆ, ಸುಪ್ರತಿಪ್ನಾದಲ್ಲಿ ಒಟ್ಟು 


ಈಗ ಗುರ್ವಕ್ಷರ, ಲಘ್ವಕ್ಷರಗಳ ಪರಿಜ್ಞಾನ, ಹೇಗೆಂದರೆ, ಗುರ್ವಕ್ಷರ ಸಂಖ್ಯೆಯನ್ನು 
ಮೇಲಿನಿಂದಲೂ, ಲಘ್ವಕ್ಷರ ಸಂಖ್ಯೆಯನ್ನು ಕೆಳಗಿನಿಂದಲೂ ತಿಳಿಯಬೇಕು. ಅಂದರೆ 1. ಐದು 
ಗುರುಗಳನ್ನಳ್ಳ ವೃತ್ತ ಒಂದು ವಿಧ 2. ನಾಲ್ಕು ಗುರುಗಳನ್ನುಳ್ಳ ವೃತ್ತಗಳು ಐದು 3. ಮೂರು 
ಗುರುಗಳನ್ನುಳ್ಳ ವೃತ್ತಗಳು ಹತ್ತು 4. ಎರಡು ಗುರುಗಳನ್ನುಳ್ಳ ವೃತ್ತಗಳು ಹತ್ತು 5. ಒಂದು 
ಗುರುವನ್ನುಳ್ಳ ವೃತ್ತಗಳು ಐದು. ಹಾಗೆಯೇ, 6. ಐದು ಲಘುಗಳನ್ನುಳ್ಳವೃತ್ತ ಒಂದು7. ನಾಲ್ಕು 
ಲಘುಗಳನ್ನುಳ್ಳ ವೃತ್ತಗಳು ಐದು 8. ಮೂರು ಲಘುಗಳನ್ನುಳ್ಳ ವೃತ್ತಗಳು ಹತ್ತು 9. ಎರಡು 
ಲಘುಗಳನ್ನುಳ್ಳ ವೃತ್ತಗಳು ಹತ್ತು ಮತ್ತು 10. ಒಂದು ಲಘುವನ್ನುಳ್ಳವೃತ್ತಗಳು ಐದು -ಎಂದು 
ತಿಳಿಯುವುದು. 

| ಇತ್ಯೇಕ-ದ್ವ್ಯಾದಿಗುರುಲಘುಸಂಖ್ಯಾವಿಧಿ:॥ 
ಇಲ್ಲಿಗೆ ಏಕ-ದ್ವ್ಯಾದಿಗುರುಲಘುಸಂಖ್ಯಾವಿಧಿಯು ಮುಗಿದುದು 

೫. ವೃತ್ತಸಂಖ್ಯಾವಿಧಿ ( ಕಾರಿಕೆ- ೮) 


ಲಗಕ್ರಿಯಾಂಕಸಂದೋಹೇ ಭವೇತ್‌ ಸಂಖ್ಯಾ ಎಮಿಶ್ರಿತೇ | 
ಉದ್ದಿಷ್ಟಾಂಕಸಮಾಹಾರ: ಸೈಕೋ ವಾ ಜನಯೇದಿಮಾಮ್‌ ॥ ೮ ॥ 
ಯಾವುದೇ ಒಂದು ಛಂದಸ್ಸಿನಲ್ಲಿ ಎಷ್ಟು ಅವಾಂತರಭೇದಗಳಿರಬಹುದು? ಎಂಬ ಪ್ರಶ್ನೆಗೆ ಈ 
ಕಾರಿಕೆ ಉತ್ತರವಾಗಿರುತ್ತದೆ. ಈ ಮೇಲಿನ ಆರು, ಏಳನೆಯ ಕಾರಿಕೆಗಳಲ್ಲಿ ವಿವರಿಸಿರುವಂತೆ ವೃತ್ತ 
ಭೇದ ಸಂಖ್ಯೆಯನ್ನು ತಿಳಿಯುವುದು ಮೊದಲ ವಿಧವಂದು ಈ ಕಾರಿಕೆಯ ಪೂರ್ವಾರ್ಧದಲ್ಲಿ 
ವಿವರಿಸಲಾಗಿದೆ. ಉದಾಹರಣೆಗೆ - ಐದು ವರ್ಣಗಳುಳ್ಳ ಸುಪ್ರತಿಪ್ಠಾ ಛಂದಸ್ಸಿನಲ್ಲಿ ಈ ಮೇಲೆ 
ನೋಡಿದಂತೆ ಒಟ್ಟು ಮುವತ್ತೆರಡು ಭೇದಗಳಿರುತ್ತವೆ. ಇದು ಒಂದು ವಿಧ. ಮತ್ತೊಂದು ಅಂದರೆ 


ತ್ತರತ್ನಾಕರ: 
ವೃತ್ತರತ್ನಾ ತ 


ಎರಡನೆಯ ವಿಧವನ್ನು ಈ ಕಾರಿಕೆಯ ಉತ್ತರಾರ್ಧದಲ್ಲಿ ವಿವರಿಸುತ್ತಾನೆ. ಹೇಗೆಂದರೆ - ವೃತ್ತದ 
ವರ್ಣಗಳ ಸಂಖ್ಯೆಯನ್ನು 1,2,3 ಇತ್ಯಾದಿ ಬರೆದುಕೊಳ್ಳಬೇಕು. ಈ ಸಂಖ್ಯೆಗಳ ಕೆಳಗೆ ಕ್ರಮವಾಗಿ, 
1,1822, 2825 4, ಇತ್ಯಾದಿ ಬರೆದುಕೊಳ್ಳಬೇಕು. ಕಡೆಯ ಸಂಖ್ಯೆಯನ್ನು 
ದ್ವಿಗುಣಗೊಳಿಸಿದರೆ ಬರುವ ಸಂಖ್ಯೆಯೇ ವೃತ್ತಗಳ ಭೇದ. ಅಥವಾ ಹಾಗೆ ಇಟ್ಟುಕೊಂಡ ಸಂಖ್ಯೆಗಳ 
ಮೊತ್ತಕ್ಕೆ ಒಂದನ್ನು ಸೇರಿಸಿದರೆ ಬರುವ ಮೊತ್ತವೇ ವೃತ್ತಭೇದದ ಸಂಖ್ಯೆ. ಉದಾಹರಣೆ 
ಮಧ್ಯಾಛಂದಸ್‌- 3 ವರ್ಣ 


1 2 3 
1 2 4 4x2=8 } (8 ವೃತ್ತ ಭೇದ) 
ತ್ತ ಭ್ಯ 
(1x2) (2x2 


ಅಥವಾ 142447 


7+1=8 
ಸುಪ್ರತಿಷ್ಠಾಛಂದಸ್‌ —5ವರ್ಣ (32 ವೃತ್ತ ಭೇದ) 
1 2 3 4 5 


(1x2) (2x2) (4x2) (8x2) 


1 2 4 8 16 16X2=32 
ಅಥವಾ 14 2444831631 
31 + 1232 ಹೀಗೆ ತಿಳಿಯುವುದು 
||ಇತಿ ವೃತ್ತ ಸಂಖ್ಯಾವಿಧಿ: ॥ 
ಇಲ್ಲಿಗೆ ವೃತ್ತಸಂಖ್ಯಾವಿಧಿಯು ಮುಗಿದುದು 


೬. ಪ್ರಸ್ತಾರಭೂಮಿಮಾನವಿಧಿ - ( ಕಾರಿಕೆ ೯) 


ಸಂಖ್ಕೆವ ದ್ವಿಗುಣೈಕೋ ನಾ ಸದ್ಭಿರಧ್ವಾ ಪ್ರಕೀರ್ತಿತಃ | 
ವೃತ್ತಸ್ಕಾಂಗುಲಿಕೀ ವ್ಯಾಪ್ತಿರಧಃ ಕುರ್ಯಾತ್ತಥಾಂಗುಲಿಮ್‌ ॥ ೯॥ 


ಈ ಮೇಲೆ ನಿರೂಪಿಸಿರುವಂತೆ ಪ್ರತಿ ಛಂದಸ್ಸಿನ ವೃತ್ತಭೇದದ ಸಂಖ್ಯೆಗಳನ್ನು ತಿಳಿಯುವ ಕ್ರಮವನ್ನು 
ಛಂಧಶ್ಶಾಸ್ತ್ರವಿದ್ವಾಂಸರು ಪ್ರಕಟಪಡಿಸಿರುವರು. ಈ ವೃತ್ತಪಾದಗಳಲ್ಲಿ ಲಘು - ಗುರು-ಗಣ 
ವನ್ಶಾಸಕ್ಕಾಗಿ ಒಂದು ಅಂಗುಲದಷ್ಟು ಅವಕಾಶವನ್ನು ಇಟ್ಟುಕೊಳ್ಳಬೇಕು. ಒಟ್ಟು ವೃತ್ತಭೇದ 
ಸಂಖ್ಯೆಯನ್ನು ಎರಡರಿಂದ ಗುಣಿಸಿ, ಅದರಲ್ಲಿ ಒಂದನ್ನು ಕಳೆದರೆ, ಶೇಷವು ವೃತ್ತ ಪದ್ಮಪಾದದ 
ವ್ಯಾಪ್ತಿಯಾಗುತ್ತದೆ. ವೃತ್ತಭೇದ ಸಂಖ್ಯೆಯಲ್ಲಿ ಒಂದನ್ನು ಕಳೆದರೆ ಬರುವ ಸಂಖ್ಯೆ ವೃತ್ತಗಳ 
ಅಂತರಾಂಗುಲವಾಗುತ್ತದೆ. 


180 ವೃತ್ತರತ್ನಾಕರ: 
ಉದಾಹರಣೆಗೆ - ಮಧ್ಯಾಛಂದಸ್‌. ಇದು ಮೂರು ವರ್ಣಗಳ ಛಂದಸ್‌. ಇದರಲ್ಲಿ ಒಟ್ಟು 
ಎಂಟು ಭೇದಗಳುಂಟು. ಈ ಎಂಟರಲ್ಲಿ ಒಂದನ್ನು ಕಳೆದರೆ ಬರುವ ಏಳು ಅಂತರಾಂಗುಲವಾಗುತ್ತದೆ. 
ಹಾಗೆಯೇ ಎಂಟನ್ನು ಎರಡರಿಂದ ಗುಣಿಸಿದರೆ ಹದಿನಾರು ಬರುತ್ತದೆ. ಈ ಹದಿನಾರರಲ್ಲಿ ಒಂದನ್ನು 
ಕಳೆದರೆ, ಹದಿನೈದು ಬರುತ್ತದೆ. ಈ ಹದಿನೈದು ಸಂಖ್ಯೆ ಈ ವೃತ್ತದ ವಿಸ್ತಾರವನ್ನು ತಿಳಿಸುತ್ತದೆ. 


ಇತಿ ಪ್ರಸ್ತಾರ ಭೂಮಿಮಾನವಿಧಿಃ || 


ಇಲ್ಲಿಗೆ ಪ್ರಸ್ತಾರ ಭೂಮಿಮಾನವಿಧಿಯು ಮುಗಿದುದು 
ck 


ಮುಕ್ತಾಯ ವಾಕ್ಕ 


ವಂಶೇ*ಭೂತ್‌ ಕಶ ಹಸ್ಕ ಪ್ರಕಟಗುಣಗಣಃ ಶೈವಸಿದ್ಧಾಂತವೇತ್ದಾ 
ಸಾವಿ ಸ್ದಾ 


p) 
CT ಎರಾ ಡೆ 
ವಿಪ್ರಃ ಪಟ್ಟೀಕ ನಾವ 


ಕೇದಾರಸ್ತಸ್ಕ ಸೂನುಃ ಶಿವಚರಣಯುಗಾರಾಧನೈಕಾಗ್ರ ಚಿತ್ತಃ | 
ಛಂದಸ್ತೇನಾಭಿರಾಮಂ ಪ್ರವಿರಚಿತಮಿದಂ ವೃತ್ತರತ್ನಾ ಿಕರಾಖ್ಯಮ್‌ || 
ಇತಿ ವೃತ್ತರತ್ನಾಕರಾಖ್ಕೇ ಛಂದಸಿ ಪ್ರಸ್ತಾರಾದಿಕಥನಂ ನಾಮ 
| ಪಷ್ಠೋಧ್ಯಾಯ | 
|! ಸಮಾಪ್ತಶ್ಚಾಯಂ ಗ್ರಂಥಃ॥ 


ಮಲವರತರಮತಿಜಿಎ 


— 
ಉಂ ರಿ ಅರಿಮುಾರ್ವೀದಶಾಸಾ 


fh 


ಅನೇಕ ಸದ್ಗುಣಗಳಿಂದ ಕೂಡಿದವನೂ, ಶೈವಸಿದ್ಧಾಂತವನ್ನು ಚೆನ್ನಾಗಿ ಬಲ್ಲವನೂ, ಪರಿಶುದ್ಧ 
ಜ್ಞಾನಾದಿಗಳನ್ನುಳ್ಳವನೂ, ವೇದ-ಶಾಸ್ತ್ರಾದಿಗಳ ಅರ್ಥಗಳನ್ನು ಬಲ್ಲವನೂ ಮತ್ತು 
ಬೋಧಿಸತಕ್ಕವನೂ, ಕಶ್ಶಪಗೋತ್ರದಲ್ಲಿ ಜನಿಸಿದವನೂ ಆದ ಪಟ್ಟೇಕ ಎಂಬ ಹೆಸರಿನ ಬ್ರಾಹ್ಮಣ 
ಶ್ರೇಷ್ಮನಿರುವನು. ಇವನ ಪುತ್ರನಾದ ಕೇದಾರನೆಂಬುವನು ಸದಾಕಾಲ ಶಿವನ ಪಾದಯುಗಲದ 
ಸಮಾರಾಧನೆಯಲ್ಲಿಯೇ ತೊಡಗಿರುವ ಮನಸ್ಸುಳ್ಳವನು. ಈ ಇವನು ಈ ವೃತ್ತರತ್ನಾಕರವೆಂಬ 
ಹೆಸರಿನ ಅತ್ಮಳತ ಸುಂದರವಾದ ಛಂದಶ್ಮಾಸ್ತ್ರ ಸಂಬಂಧಿ ಗ್ರಂಥವನ್ನು ಉತ್ತಮವಾಗಿ ರಚಿಸಿರುವನು. 
ಇಲ್ಲಿಗೆ ವೃತ್ತರತ್ನಾಕರವೆಂಬ ಹೆಸರಿನ ಛಂದೋಗ್ರಂಥದಲ್ಲಿ ಪ್ರಸ್ತಾರಾದಿಕಥನವೆಂಬ 
ಆರನೆಯ ಅಧ್ಯಾಯ ಮುಗಿದುದು 
॥| ಇಲ್ಲಿಗೆ ಈ ಗ್ರಂಥವು ಮುಗಿದುದು || 


॥ ಶಿವಂ ಭೂಯಾತ್‌ || 


